ISSN 2319 - 7307 


೧ ತಿದ್ದುದಿಯ ನಾಳೆ ನಮ್ಮದು 


ಹೊಸತು : | 


ಮೇ ೨೦೧೯ 
ಬೆಲೆ : ೨೫ 


ನವಕರ್ನಾಟಕ ಪ್ರಕಾಶನ 


ಲೆನಿನ್ 
= ೧೫೦ 


ವಿಶ್ವದ ಕಾರ್ಮಿಕರಿಗೆ ಮೇ ದಿನಾಚರಣೆಯ ಶುಭಾಶಯಗಳು 


ನವಕರ್ನಾಟಕ : ಎರಡು ಹೊಸ ಪ್ರಕಟಣೆಗಳು 


ರಾವೀಯಿಂದ 
ಕಾವೇರಿಯವರೆಗಿನ 

ಯಾನ 


ಆಂಧಿ 
ಅರಿಶof€LG 


* 


೯ 


ಕನ್ನಡಕ್ಕೆ : ಡಿ. ಜಿ. ಮಲ್ಲಿಕಾರ್ಜುನ 


ಚಿರಂಜೀವಿ ಸಿಂಫ್ 


ರಸ್ತಿನ್ 
ಬಾಂಡ್. 


ಯಾವ 
ಜನದ 
ಮೇತಿ 


ಸ್ಪರ ಸಯ -೬೦ 


ಕತೆಗಳು 


1190 


1275 


ಅನುವಾದ : ಡಿ. ಜಿ . ಮಲ್ಲಿಕಾರ್ಜುನ 


ಲೇಖಕ : ಚಿರಂಜೀವಿ ಸಿಂಘ 


ರಸ್ಕಿನ್ ಬಾಂಡ್ ಅವರ ಕತೆಗಳು ಬಹು ಬಣ್ಣಗಳು ತುಂಬಿದ ಪ್ರಕೃತಿ 
- ಪರಿಸರದ ಶಬ್ದಚಿತ್ರಗಳಾಗಿ ಕಣ್ಣಿಗೆ ಬಿಂಬವಾಗುತ್ತವೆ. ಮನಸ್ಸಿಗೆ 
ಚಲನಚಿತ್ರಗಳಾಗಿ ತೋರುತ್ತವೆ. ಇದಕ್ಕೆ ಅನುರೂಪವಾಗಿ ಅವರು 
ಭಾಷೆಯನ್ನು ನುಡಿಸುತ್ತಾರೆ. ಇದರಿಂದಾಗಿ ಕತೆಗಳಿಗೆ ಸರಾಗ ಚಲನೆ 
ದೊರೆತು ನೇರವಾಗಿ ಮನಸ್ಸನ್ನು ಹೊಕ್ಕು ಅರ್ಥಗಳು 
ಬಿಚ್ಚಿಕೊಳ್ಳುತ್ತವೆ. ಇದಕ್ಕೆ ಇನ್ನೊಂದು ಕಾರಣ ನವಿರಾದ ನಿರೂಪಣೆ. 
ರಸ್ಕಿನ್ ಅವರ ಕಥನ ಶೈಲಿ ವಿಶಿಷ್ಟವಾದುದು. ಸರಳತೆ ಮತ್ತು 
ಸ್ಪಷ್ಟತೆ ಇವರ ಕತೆಗಳ ಗುಣ, ಹೆಣಿಗೆಯ ಕ್ರಮದಲ್ಲಿ ಕತೆ 
ನೆನಪಿನಲ್ಲಿರುವಂತೆ ಮಾಡುತ್ತಾರೆ. ವಸ್ತು – ಜೀವಿ ಸಂಬಂಧಿಯಾದ 
ವಿವರಣೆಗಳನ್ನು ತರುವಾಗ ವೈಜ್ಞಾನಿಕ ವೈಚಾರಿಕತೆಯನ್ನು 
ನಿರೂಪಣೆಯಲ್ಲಿಯೇ ಮಿಳಿತಗೊಳಿಸಿ ಒಮ್ಮೊಮ್ಮೆ ವೈಚಾರಿಕತೆ 
ಯಿಂದ ಉಂಟಾಗುವ ಗಂಭೀರತೆ ಹಾಗೂ ವಿಚಾರಪರತೆಯುಳ್ಳ 
ಕತೆಗಳಿಂದ ವಿಮುಖವಾಗದಂತೆ ಮಾಡುವ ಕೌಶಲವನ್ನು 
ತೋರುತ್ತಾರೆ. ಎಲ್ಲಿಯವರೆಗೆ ಜೀವಾಪಾಯಕ್ಕೆ ಅವಕಾಶ 
ವಿರುವುದಿಲ್ಲವೋ ಅಲ್ಲಿಯವರೆಗೆ ಮಾನವ - ಪ್ರಾಣಿ - ಪರಿಸರ 
ಸಂಬಂಧಗಳನ್ನು ಬೆಸುಗೆಯಲ್ಲಿಯೇ ಕೊಂಡೊಯ್ಯುತ್ತಾರೆ. 

ನೀಡಿ. ಜಿ . ಮಲ್ಲಿಕಾರ್ಜುನ 


ಜಗತ್ತು ಕಂಡು, ಅದರ ಮೂಲೆ-ಮೂಲೆಗಳಲ್ಲಿ ಬದುಕಿ, ತಮ್ಮ 
ಲೋಕದೃಷ್ಟಿ ವಿಸ್ತರಿಸಿಕೊಂಡು, ಆಧುನಿಕತೆಯ ಒಳ - ಹೊರಗನ್ನು 
ಅರಿಯುತ್ತಲೇ ಸಂಪ್ರದಾಯಕ್ಕೆ ವಿಶಾಲತೆಯ ಚಾದರವನ್ನು 
ಹೊದಿಸಿದ ಸಿಂಫ್ ಸಾಹೇಬರು ನಮ್ಮಲ್ಲಿ ನಮ್ಮವರಾಗಿ 
ಬದುಕಿದ್ದು ಅವರ ದೊಡ್ಡತನ, ಅವರ ಸಂಸ್ಕಾರಕ್ಕೆ ಹಿಡಿದ ಕನ್ನಡಿ. 
ಆದರೆ, ನಾವು ಅವರಿಂದ ಕಲಿತದ್ದೇನು ? ಅವರ 
ಶ್ರೀಮಂತಿಕೆಯನ್ನು ನಮ್ಮದಾಗಿಸಿಕೊಂಡದ್ದು ಹೇಗೆ? ಅವರ 
ಘನತೆ,ಸೂಕ್ಷ್ಮತೆಮತ್ತು ಪ್ರಬುದ್ಧತೆಗೆ ನಾವು ಸ್ಪಂದಿಸಿದ್ದು ಹೇಗೆ? 
ಅವರ ಭಾಷೆ, ಅವರ ಧರ್ಮ, ಅವರ ಸಂಸ್ಕೃತಿಯ ವಿಶೇಷಗಳಿಗೆ 
ನಾವು ತೆರೆದುಕೊಂಡದ್ದು ಹೇಗೆ? ಇವೆಲ್ಲವನ್ನು ನಾವು 
ಯೋಚಿಸಬೇಕಿದೆ. ಹೀಗೆ ಯೋಚಿಸುವುದರ ಮೂಲಕ ನಾವು 
ನಮ್ಮ ಸಂಕುಚಿತತೆ, ಸಣ್ಣತನ, ಅಹಂಕಾರ, ಅಸಹನೆ, 
ಅಂಧಾಭಿಮಾನವನ್ನು ಮೀರಬೇಕಿದೆ. ನಮಗೆ ಇರಬಹುದಾದ 
ನಮ , ಶ್ರೇಷತೆಯ ವಸನದ ಸೂಚನೆಗಳನು ಧಿಕರಿಸಬೇಕಿದೆ. 
ಇಲ್ಲಿರುವ ಲೇಖನಗಳು ನಮಗೆ ಈ ದಿಕ್ಕಿನಲ್ಲಿ ಸಾಗುವುದಕ್ಕೆ 
ಅನುವು ಮಾಡಿಕೊಡಲಿವೆ. 

ಸುಗತಶ್ರೀನಿವಾಸರಾಜು 


ಹಣವನ್ನು ಡಿ. ಡಿ., ಎಂ . ಓ . ಮೂಲಕ ಕಳಿಸಿ ಅಥವಾ ನಮ್ಮ ಪುಸ್ತಕ ಮಳಿಗೆಗೆ ಭೇಟಿನೀಡಿ 
ಮೂರು ವರ್ಷದ 
ಹೊಸತು ಚಂದಾದಾರರಿಗೆ ನವಕರ್ನಾಟಕ ಪಬ್ಲಿಕೇಷನ್ ಪೊವೆಟ್ ಲಿಮಿಟೆಡ್ 
20 % ಸೋಡಿ. ಇತರರಿಗೆ 10 % 

11 , ಎಂಬೆಸಿ ಸೆಂಟರ್ , ಕ್ರೆಸೆಂಟ್ ರಸ್ತೆ, ಅಂಚೆ ಪೆಟ್ಟಿಗೆ ಸಂಖ್ಯೆ 5159 , ಕುಮಾರ ಪಾರ್ಕ್ ಪೂರ್ವ 
ಸೋಡಿ. ನಿವ್ವಳ 250ಕ್ಕಿಂತ 

ಬೆಂಗಳೂರು - 560 001 . ಫೋನ್ : 080 - 22161900 / 14 ಮೊಬೈಲ್ : 9480686858 
ಕಡಿಮೆ ಮೊಬಲಗಿನ ಬೇಡಿಕೆಗಳಿಗೆ e - mail : navakarnataka @ gmail . com. http : //navakarnataka .blogspot.in 

ಅಂಚೆವೆಚ್ಚ 140 ಪ್ರತ್ಯೇಕ ಆನ್‌ಲೈನ್ ಮೂಲಕವೂ ಲಭ್ಯ ( @ Shop online www .navakarnataka.com 
ಶಾಖೆಗಳು : ಬೆಂಗಳೂರು © 22203106 :: ಮಂಗಳೂರು© 2441016 © 2425161 :: ಮೈಸೂರು© 2424094 :: ಕಲಬುರಗಿ © 224302 


ಹೊಸತು ೨ 


- - ಮೇ 


೨೦೧೯ 


ಒಳ್ಗೇನಿದೆ ? 


ಈ ತಿಂಗಳು 


ಹೊಸತು 
ತಿಟ್ಟುದಿಯ ನಾಳೆ ನಿಮ್ಮೆದು 


ಮನುಸ್ಮೃತಿಯ ಪರಿಚಯ - ೫ 

ಜಿ. ರಾಮಕೃಷ್ಣ ... ೧೦ 
ಮೇ ದಿನದ ಚಿಂತನೆ - ಕಾರ್ಮಿಕ ವರ್ಗಕ್ಕೊಂದು ಹೊಸ ಸವಾಲು 
ಅಲೆಮಾರಿ ಕಾರ್ಮಿಕರು 

- ಮುರಳಿಧರ ಚಿಕ್ಕಮಗಳೂರು ... ೪೯ 
ಸಫಾಯಿ ಕರ್ಮಚಾರಿಗಳಿಗೆ ಪಾದಪೂಜೆ ಸಾಕೆ? ರವಿ ಎಂ . ಸಿದ್ದಿಪುರ ... 


ನೆಹರು ಮೈದಾನದಲ್ಲಿ ಕಾಡೆಮ್ಮೆ 
ಎರಡು ಕನಸು 
ಕಾವ್ಯಲೋಕ 


- ನಾ . ಡಿಸೋಜ ... ೧೫ 
ಜಿ. ಟಿ. ನರೇಂದ್ರ ಕುಮಾರ್ ... ೩೦ 

- ೧೬ , ೪೦, ೫೧ 


ಸಂದರ್ಶನ : ದುಡಿಯುವ ವರ್ಗದ ಸಂಯುಕ್ತ ಹೋರಾಟ ವರ್ತಮಾನದ ತುರ್ತು.... 
ಕಾಂ . ಎಚ್ . ವಿ. ಅನಂತಸುಬ್ಬರಾವ್ ಸಂದರ್ಶಕರು : ಡಾ | ಸಿದ್ದನಗೌಡ ಪಾಟೀಲ, 

ಡಾ|| ಎನ್. ಗಾಯತ್ರಿ, ಮ , ಶ್ರೀ ಮುರಳಿ ಕೃಷ್ಣ ... ೨೫ 
ಬೆಂಗಳೂರಿನ ಬೊಗಸೆಯಲ್ಲರಳಿದ ಅಂತರರಾಷ್ಟ್ರೀಯ ಸಿನಿಮೋತ್ಸವ 

- ಡಾ | ಎಂ . ಮಹ್ಮದ್ ಬಾಷ ಗೂಳ್ಯಂ ... ೧೯ 
ಕನ್ನಡ ತತ್ವಪದ ಪರಂಪರೆ 

ಡಾ|| ಗುರುಲಿಂಗಪ್ಪ ಧಬಾಲೆ ... ೫೯ 
ನನ್ನೊಳಗಿದ್ದೂ ನಮ್ಮವರಾಗದ ಸಿದ್ದಿ ಜನಾಂಗ ಡಾ | ಎನ್. ಜಗದೀಶ್ ಕೊಪ್ಪ ... ೨೧ 
ಕೃಷಿ ಕ್ಷೇತ್ರದಲ್ಲೊಂದು ಜೀತ ಪದ್ಧತಿ - ಭುವನೇಶ್ವರಿ ಕಾಂಬಳೆ ... ೨೩ 
ಗ್ರಾಮ ವೈದ್ಯರ ಸೇವೆ ಮರೆಯದಿರಿ ಡಾ | ಎಂ. ಡಿ. ಸೂರ್ಯಕಾಂತ ... ೩೭ 
ಸಮೂಹ ಹತ್ಯೆಗೆ ಮೂಕ ಸಾಕ್ಷಿಯಾದ ಬಾವಿ! 

ಎಂ. ಅಬ್ದುಲ್ ರೆಹಮಾನ್ ಪಾಷ ... ೪೫ 
ಅಂಬೇಡ್ಕರ್ ಮತ್ತು ಮಾರ್ಕ್ಸ್ : ಭಾಗ - ೨ ಮೂಲ: ಎಂ . ಸತ್ಯಾನಂದ 

ಅನುವಾದ : ಎಂ . ಸಿ. ಡೋಂಗೆ ... ೫೩ 
ಗುಲಾಮರ ಕಾರಾಗೃಹಗಳೂ ಚರ್ಚೆ ಭವನವೂ ಅಕ್ಕಪಕ್ಕದ ಭವನಗಳೇ 

ಮೂಲ : ಫ್ರೆಡ್ರಿಕ್ ಡಗ್ಲಾಸ್ 

- ಕನ್ನಡಕ್ಕೆ : ಪಿ. ಆರಡಿಮಲ್ಲಯ್ಯ ಕಣ್ಣೀರ ... ೩೯ 
ಸಂಗೀತ ಲೋಕದ ಸಾಮ್ರಾಜ್ ಎಂ . ಎಲ್. ವಸಂತಕುಮಾರಿ 

- ಎನ್. ಪಿ. ಸಾಯಿಗಣೇಶ್ ಶಾಸ್ತಿ .... ೩೨ 
ಅಪಸವ್ಯವಿಲ್ಲದ ಮಾನವ್ಯ ಕವಿ ರಾಜಕುಮಾರ ಸಂಕಪಾಳ ಗಳತಗಾ ... ೧೮ 
ನಾನು ಓದಿದ ಪುಸ್ತಕ : ಶೂದ್ರರಾಗೋಣ ಬನ್ನಿ ನಾಗಜ್ಯೋತಿ ತರೀಕೆರೆ ... ೫೭ 
ವಿಶ್ವವೀಕ್ಷಣೆ : ಬ್ರಿಟನ್ನಿಗೆ ಗೊಂದಲದ ಗೂಡಾಗಿರುವ ಬ್ರೆಕ್ಸಿಟ್ ಸೀಯಾರ್ಕೆ ... ೩೬ 
ನಭಾವಲೋಕನ : ಅರ್ಧ ಚಂದ್ರ ( ಬಳಸಿ) ಪ್ರಯೋಗ 

ಡಾ|| ಬಿ. ಎಸ್ . ಶೈಲಜಾ ... ೫೨ 
ಹೊಸ ಓದು 

ಕುಸುಮ ಸುರೇಂದ್ರ .... ೩೧ 
ಚಿತ್ರಗಳು : ಕಮಲಂ ಅರಸು, ತನು, ಸುನಿಲ್ ಮಿಶ್ರಾ, ಪಿ. ಜಿ. ನಾರಾಯಣ 

ಮುಖಪುಟ : ಲೆನಿನ್ ೧೫೦ 
ವಿನ್ಯಾಸ : ನವಕರ್ನಾಟಕ ವಿನ್ಯಾಸ 
ಕಚೇರಿ ಸಹಕಾರ : ಜಿ. ವಿ . ತೇಜೋವತಿ 


Gಕಿದಾರ್‌ ಪದ ಕನ್ನಡಕ್ಕೆ ಸೇರಿ ಎಷ್ಟು ವರ್ಷವಾಯಿತೋ 
ತಿಳಿಯದು. ಆದರೆ ಅಂಥವರನ್ನು ನೋಡದೇ ಇರುವವರು ಅಪರೂಪ. 
ಹಿಂದೆಲ್ಲ ಚೌಕಿದಾರರು ನೇಪಾಳದಿಂದ ಬರುತ್ತಿದ್ದರು. ಭಾರತೀಯ ಸೇನೆಯಲ್ಲಿ 
ನೇಪಾಳೀಯರ ಒಂದು ದಂಡೇ ಇತ್ತು. ಈಗಲೂ ಇದ್ದಾರೆ ಅನ್ನಿ . ಚೌಕಿದಾರ 
ಪದದ ಅರ್ಥಮಾತ್ರ ಎಲ್ಲರಿಗೂ ಗೊತ್ತು - ಶ್ರೀಮಂತರ ಮನೆ ಬಾಗಿಲ 
ಕಾವಲುಗಾರ. ಈಗ ಬಿಡಿ ಬೆಂಗಳೂರಿನಂಥ ನಗರದಲ್ಲಿ ಬಹುಮಹಡಿ 
ಕಟ್ಟಡಗಳು ಬಂದ ಮೇಲೆ ಚೌಕಿದಾರಿಕೆಯ ದೊಡ್ಡ ಪಡೆಯೇ ಇದೆ. ಈ 
ಐಷಾರಾಮಿ ಮಹಡಿ ಮನೆಗಳಲ್ಲಿ ವಾಸಿಸುವವರೆಲ್ಲ ಅಧಿಕವಾಗಿ ಐಟಿ 
ಬಿಟಿಯವರೇ , ಅಂದರೆ ಅನುಕೂಲಸ್ಥರೆ. ಅವರನ್ನು ಸಂರಕ್ಷಿಸಲು ಇರುವವರೇ 
ಚೌಕಿದಾರರು. ಹಿಂದಿನ ಕಾಲದಲ್ಲಿ ಬಂಗ್ಲ ಮನೆಗಳಲ್ಲಿ ಮಾತ್ರ ಕಾಣಿಸಿ 
ಕೊಳ್ಳುತ್ತಿದ್ದರು ಇವರು . ಇವರನ್ನು ಒದಗಿಸುವ ಏಜನ್ಸಿಯೇ ಸಿದ್ದವಾಗಿದೆ. 
ಕಟ್ಟಡದ ಮಾಲಿಕರು ಕೊಟ್ಟ ಸಮವಸ್ತ್ರ ಧರಿಸಿ ಮೆರೆಯುವ ಇವರು ಪಡೆಯುವ 
ಸಂಬಳವೂ ಕಡಿಮೆಯೆ. ಇಷ್ಟೆಲ್ಲ ಪೀಠಿಕೆ ಏಕೆ ಎಂದು ಓದುಗರು 
ವಿಸ್ಮಿತರಾಗಬಹುದು. ಪ್ರಧಾನಮಂತ್ರಿಯಾಗಿ ಮೋದಿ ಅಧಿಕಾರ ವಹಿಸಿಕೊಂಡ 
ಮೇಲೆ ಚೌಕಿದಾರ್ ಹೆಚ್ಚಾಗಿ ಚಾಲ್ತಿಗೆ ಬಂತು. ಪ್ರಧಾನಿಯಾದ ಮೇಲೆ ಅವರು 
ತಮ್ಮನ್ನು ಪ್ರಧಾನ ಚೌಕಿದಾರ್ ಎಂದು ಕರೆದುಕೊಂಡರು. ಅವರು 
ಹೇಳಿಕೊಳ್ಳುತ್ತಿದ್ದುದು ನಿಜ. ಕಳೆದ ಐದು ವರ್ಷಗಳ ತಮ್ಮ ಆಡಳಿತದ ಕಾಲದಲ್ಲಿ 
ಈ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅಂಬಾನಿ, ಅದಾನಿಗಳ 
ಕಾರುಬಾರು ಮುಕ್ಕಾಗದಂತೆ ನೋಡಿಕೊಂಡಿದ್ದಾರೆ. ಚೌಕಿದಾರರಲ್ಲಿ ದಲಿತರು 
ಹಾಗೂ ಇತರ ಹಿಂದುಳಿದವರೇ ಹೆಚ್ಚು. ಈಗ ಮೋದಿ ಸರಕಾರದ 
ಅವಧಿಯಲ್ಲಿ ನಾನೂ ಚೌಕಿದಾರ ಎಂದು ಕರೆದುಕೊಳ್ಳುವುದು ಒಂದು ಫ್ಯಾಷನ್ 
ಆಗಿಬಿಟ್ಟಿದೆ. ಭಾಜಪದವರು ಅಂಬಾನಿ ಅದಾನಿಗಳ ಕಾವಲುಗಾರನಾಗಿದ್ದರೆ 
ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಟಾಟಾ ಬಿರ್ಲಾಗಳ ಪರವಾಗಿದ್ದರು. ಬಡವರ 
ಬವಣೆ ಮಾತ್ರ ಕೇಳುವವರೇ ಇಲ್ಲ. ತುಟಿಗೆ ತುಪ್ಪ ಸವರಿದಂತೆ ಆಗೀಗ, ಅದೂ 
ಚುನಾವಣೆಗಳು ಸಮೀಪಿಸುತ್ತಿರುವಾಗ ಕೆಲವು ಜನಪರ ಕಾರ್ಯಗಳನ್ನು 
ಕೈಗೊಳ್ಳುತ್ತದೆ ಸರಕಾರ . ಆದರೆ ಸರಕಾರದ ಕೆಲಸ ದೇವರ ಕೆಲಸ 
ಎಂದುಕೊಂಡು ಶ್ರೀಮಂತರನ್ನು ಕಾಯುವುದೇ , ಕಾಪಾಡುವುದೇ ಮುಖ್ಯ 
ಸರಕಾರಗಳಿಗೆ, ಮೋದಿ ಅದಕ್ಕೆ ಹೊರತೇನಲ್ಲ. 

ಚುನಾವಣೆಗಳು ಬಂತೆಂದರೆ ರಾಜಕಾರಣಿಗಳು ನಾಲಿಗೆ ಹರಿಬಿಡುತ್ತಾರೆ. 
ಎಗ್ಗಿಲ್ಲದೆ ಮಾತನಾಡುತ್ತಾರೆ. ಕಂಡಾಪಟ್ಟೆ ಖರ್ಚು ಮಾಡುತ್ತಾರೆ. ಹೆಂಡ, 
ಹಣದ ಹೊಳೆ ಹರಿಸುತ್ತಾರೆ. ಸೀರೆ, ಬಟ್ಟೆ, ಗೃಹೋಪಯೋಗಿ ವಸ್ತುಗಳನ್ನು 
ಹಂಚುತ್ತಾರೆ. ಇದು ಪ್ರತಿ ಚುನಾವಣೆಯಲ್ಲೂ ನಡೆಯುತ್ತಿರುವ ಸಂಗತಿ. 
ಚುನಾವಣಾ ಆಯೋಗಕ್ಕೆ ಇಂಥ ನಡಾವಳಿಗಳನ್ನು ತಡೆಯಲಾಗುತ್ತಿಲ್ಲ. 
ಅಧಿಕಾರವಿದ್ದಾಗ್ಯೂ ಚಲಾಯಿಸಲು ಮುಜುಗರ. ಯಾರು ಬರುತ್ತಾರೋ 
ಅಧಿಕಾರಕ್ಕೆ ಎನ್ನುವ ಭಯ ಬೇರೆ! ಚುನಾವಣೆಯ ಸಮಯದಲ್ಲಿ ರಸ್ತೆ 
ರಸ್ತೆಯಲ್ಲಿ ಚೆಕ್‌ಪೋಸ್ಟ್‌ಗಳನ್ನು ಸ್ಥಾಪಿಸಿರುತ್ತಾರೆ. ಅನುಮಾನಾಸ್ಪದ ವಾಹನ 
ಗಳನ್ನು ತಪಾಸಣೆ ಮಾಡುತ್ತಾರೆ. ಕೆಲವೊಮ್ಮೆ ನೂರಾರುಕೋಟಿ ರೂ . ನಗದು, 
ವಸ್ತುಗಳನ್ನು ವಶಪಡಿಸಿಕೊಳ್ಳುತ್ತಾರೆ. ಮಾಧ್ಯಮಗಳಲ್ಲಿ ಅದು ವರದಿಯೂ 
ಆಗುತ್ತದೆ. ನಂತರ ಏನಾಯಿತು ಎಂಬುದು ಗೊತ್ತಾಗುವುದಿಲ್ಲ. 
ಎನ್‌ಫೋರ್ಸ್‌ಮೆಂಟ್ ಡೈರೆಕ್ಟರೇಟ್‌ ಸರಕಾರಿ ಅಧಿಕಾರಿಗಳು, ಶ್ರೀಮಂತರ 
ಮನೆ ಮೇಲೆ ದಾಳಿ ನಡೆಸಿ ಸಾವಿರಾರು ಕೋಟಿ ವಶಪಡಿಸಿಕೊಂಡಾಗಲೂ 
ಹಾಗೆಯೆ ? ದಾಳಿ ಸುದ್ದಿಯಾಗುತ್ತೆ, ಮತ್ತೆಲ್ಲ ಮಾಮೂಲಾಗಿ ನಡೆಯುತ್ತೆ. ಇದು 
ವಾಸ್ತವ ಸಂಗತಿ. 

ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡ ಮೇಲೆ ಈ ಬಾರಿ 
ಚುನಾವಣಾ ಆಯೋಗ ಕ್ರಮ ತೆಗೆದುಕೊಂಡಿದೆ. ಈ ಸಲದ ಚುನಾವಣೆ 
ಪ್ರಚಾರದ ಭಾಷಣಗಳು ತೀರಾ ಕಳಪೆಯಾಗಿವೆ. ಪ್ರತಿ ಸಲ ಚುನಾವಣೆ 

( ೬ನೇ ಪುಟಕ್ಕೆ) 


ಮೇ ೨೦೧೯ 


ಹೊಸತು ೩ 


ತಿಂಗಳ ಪತ್ರಿಕೆ 


ಹೊಸತು 


• ಸಂಪಾದಕೀಯ 
| ಕಾರ್ಮಿಕರಿಲ್ಲದ ಕೈಗಾರಿಕೆ, ರೈತರಿಲ್ಲದ ಕೃಷಿ 


ಘಮ್ಮದಿಯ ನಾಳೆ ಆಯ್ಕೆಯು 
ನವಕರ್ನಾಟಕ ಪ್ರಕಾಹನ 


ಸಂಪುಟ - ೨೦ 


ಸಂಚಿಕೆ - ೧೦ 


ಮೇ ೨೦೧೯ 


* ಗೌರವ ಸಂಪಾದಕ 


ಜಿ . ರಾಮಕೃಷ್ಣ 


ಸಂಪಾದಕ - ಮುದ್ರಕ- ಪ್ರಕಾಶಕ 


ಸಿದ್ದನಗೌಡ ಪಾಟೀಲ 


ಸಹಸಂಪಾದಕರು 


ಎಂ . ಅಬ್ದುಲ್ ರೆಹಮಾನ್ ಪಾಷ 
ಇಂದಿರಾ ಕುಮಾರಿ 
ಸಿ . ಆರ್ .ಕೃಷ್ಣರಾವ್ 
ಎನ್. ಗಾಯತ್ರಿ 
ಎಸ್ . ಸುರೇಂದ್ರ 
ವ್ಯವಸ್ಥಾಪಕ 

ಎ . ರಮೇಶಉಡುಪ 


ಮುದ್ರಣ 


ಶ್ರೀ ವಿನಾಯಕ ಪ್ರಿಂಟರ್ಸ್ 
೭೩೮ / ೧೦ , ೬೦ನೇ ಅಡ್ಡರಸ್ತೆ 
೫ನೇ ಬ್ಲಾಕ್ , ರಾಜಾಜಿನಗರ 
ಬೆಂಗಳೂರು – ೫೬೦ ೦೧೦ 


ದೇಶದ, ವಿಶ್ವದ ದುಡಿವ ಜನತೆಗೆ ಹೊಸತು ಬಳಗದಿಂದ ಮೇ ದಿನಾಚರಣೆಯ ಶುಭಾಶಯಗಳು. 

೧೮೮೬ ಮೇ ಒಂದನೇ ದಿನವನ್ನು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಇದುಕೇವಲ 
ಸ್ಮರಣೆಗಾಗಿ ನಡೆವ ದಿನಾಚರಣೆಯಲ್ಲ, ದುಡಿವ ವರ್ಗ ತಮ್ಮ ಮೂಲಭೂತ ಹಕ್ಕಿಗಾಗಿ ಚಿಕ್ಯಾಗೋ ನಗರದಲ್ಲಿ ನಡೆಸಿದ 
ಸಮರ ಧೀರ ಹೋರಾಟದ ಸ್ಮರಣೆಯ ದಿನ. ದುಡಿವ ವರ್ಗದ ಪ್ರತಿರೋಧದ, ತ್ಯಾಗ, ಬಲಿದಾನದ ಮಾದರಿಯನ್ನು 
ವಿಶ್ವದ ದುಡಿವ ವರ್ಗಕ್ಕೆ ತೋರಿಸಿಕೊಟ್ಟ ದಿನ. ಅದೇ ಸಂದರ್ಭದಲ್ಲಿ ಬಂಡವಾಳಶಾಹಿ ವರ್ಗ , ಪ್ರಭುತ್ವ ಮತ್ತು 
ನ್ಯಾಯಾಂಗ ಒಂದಾಗಿ ದುಡಿವ ವರ್ಗದ ಮೇಲೆ ನಡೆಸಿದ ದಮನಕಾರಿ ನೀತಿಗೂ ಸಾಕ್ಷಿಯಾದ ದಿನ. ದಮನಕಾರಿ 
ನೀತಿಗಳಿಗೆ ಎದುರಾಗಿ ದುಡಿವ ವರ್ಗ ಒಗ್ಗಟ್ಟಾಗಿ ಹೋರಾಡಿದ ಈ ಘಟನೆ ವಿಶ್ವದ ದುಡಿವ ವರ್ಗಕ್ಕೆ ಮಾದರಿಯಾಗಿ, 
ವಿಶ್ವದ ಶ್ರಮಿಕರು ತಮ್ಮ ಹಕ್ಕುಗಳನ್ನು ಪಡೆಯಲು, ಘನತೆಯ ಜೀವನ ನಡೆಸಲು ಸಾಧ್ಯವಾಯಿತು. ಮುಂದುವರೆದು 
ದುಡಿವ ವರ್ಗ ಉತ್ಪಾದನಾ ವ್ಯವಸ್ಥೆಯಲ್ಲಿ ತನ್ನ ಅಸ್ತಿತ್ವವನ್ನು , ಅವಶ್ಯಕತೆಯನ್ನು, ಅನಿವಾರ್ಯತೆಯನ್ನು 
ಬಂಡವಾಳಗಾರ ವರ್ಗಕ್ಕೆ ಮತ್ತು ಪ್ರಭುತ್ವಗಳಿಗೆ ಸಾಬೀತುಪಡಿಸಿತು. ಮಾತ್ರವಲ್ಲ , ೧೮೭೧ರಲ್ಲಿ ಪ್ಯಾರಿಸ್‌ನಲ್ಲಿ ನಡೆದ 
ಕಾರ್ಮಿಕರ ಹೋರಾಟ , ದುಡಿವ ವರ್ಗ ಶೋಷಕ ವ್ಯವಸ್ಥೆಯನ್ನು, ಆ ವ್ಯವಸ್ಥೆಯ ರಕ್ಷಣೆಗೆ ನಿಂತ ಪ್ರಭುತ್ವವನ್ನು 
ಕಿತ್ತೆಸೆದು ಪ್ರಭುತ್ವವನ್ನೇ ವಶಪಡಿಸಿಕೊಳ್ಳುವ ಪ್ರಯತ್ನ ಮಾಡಿ ಸುಮಾರು ೭೦ ದಿನಗಳ ಆಡಳಿತ ನಡೆಸಿತು. ದುಡಿವ 
ವರ್ಗದ ಸಿದ್ದಾಂತಿ ಕಾರ್ಲ್ ಮಾರ್ಕ್ಸ್ ಕಣ್ಣ ಮುಂದೆಯೇ ನಡೆದ ಈ ಕಾರ್ಮಿಕ ವರ್ಗದ ಕ್ರಾಂತಿ ಸಮಾಜವಾದಿ 
ಸಿದ್ದಾಂತವನ್ನು ಇನ್ನೂ ಸಶಕ್ತಗೊಳಿಸಲು ಸಾಧ್ಯವಾಯಿತು. ಮುಂದೆ ಲೆನಿನ್ ನಾಯಕತ್ವದಲ್ಲಿ ರಶಿಯಾದಲ್ಲಿ ನಡೆದ 
ಅಕ್ಟೋಬರ್‌ ಕ್ರಾಂತಿ ಬಂಡವಾಳಶಾಹಿ ವ್ಯವಸ್ಥೆಯನ್ನೂ ಅದರ ರಕ್ಷಣೆಗೆ ನಿಂತ ಪ್ರಭುತ್ವವನ್ನೂ ಕಿತ್ತೆಸೆದು ಸಮಾಜವಾದಿ 
ಪ್ರಭುತ್ವವನ್ನು ಸ್ಥಾಪಿಸಿ ೭೦ ವರ್ಷಗಳ ಕಾಲ ದುಡಿವ ವರ್ಗದ ನಾಯಕತ್ವದಲ್ಲಿ ಬಂಡವಾಳಶಾಹಿ ವರ್ಗವಿಲ್ಲದೇ 
ಆಡಳಿತ ನಡೆಸಿ, ಉತ್ಪಾದನಾ ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸಿ - ಸರ್ವರಿಗೂ ಸಮಪಾಲು, ಸರ್ವರಿಗೂ 
ಸಮಬಾಳು ಎಂಬ ನೀತಿಯನ್ನು ಜಗತ್ತಿಗೆ ಸಾರಿತು. ಇದರ ಪರಿಣಾಮ ವಿಶ್ವದ ಬಹುತೇಕ ದೇಶಗಳಲ್ಲಾಗಿ, ದುಡಿವ 
ವರ್ಗದ ಹೋರಾಟದ ಗುರಿ ಕೇವಲ ಹಕ್ಕುಗಳನ್ನು ಕೇಳುವುದು, ಪಡೆಯುವುದಲ್ಲ, ದುಡಿವ ವರ್ಗ ಪ್ರಭುತ್ವವನ್ನೇ ತನ್ನ 
ನಿಯಂತ್ರಣಕ್ಕೆ ತೆಗೆದುಕೊಂಡು ಸಮಗ್ರ ಜನತೆಯ ಪರವಾಗಿ ವ್ಯವಸ್ಥೆಯನ್ನು ರೂಪಿಸುವುದು ಎಂದಾಯಿತು. ಈ ಗುರಿ 
ಪೂರ್ವ ಯುರೋಪ್, ಚೀನಾ, ಕೂಬಾ, ವಿಯೆಟ್ನಾಂ ಮುಂತಾದ ದೇಶಗಳಲ್ಲಿ ಜಾರಿಗೆ ಬಂದಿತು. ಬಂಡವಾಳಶಾಹಿ 
ವರ್ಗವಿಲ್ಲದ, ಅವರ ಶೋಷಣೆಯಿಲ್ಲದ, ಸಮಗ್ರ ಜನತೆ ಪ್ರಭುತ್ವದ ಭಾಗವಾಗಿ ಸಮಾಜವಾದಿ ವ್ಯವಸ್ಥೆ ದುಡಿವ ವರ್ಗದ 
ಜನಸಾಮಾನ್ಯರ ಮೂಲಭೂತ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಯಶಸ್ವಿಯಾಯಿತು. 

ಸಮಾಜವಾದಿ ವ್ಯವಸ್ಥೆಯ ಸ್ಥಾಪನೆ, ವಿಸ್ತರಣೆಯಿಂದ ದಿಗಿಲುಗೊಂಡ ಬಂಡವಾಳಶಾಹಿ ವರ್ಗ ಅಮೆರಿಕ 
ಸಾಮ್ರಾಜ್ಯಶಾಹಿಯ ನೇತೃತ್ವದಲ್ಲಿ ಒಂದಾಗಿ ಸಮಾಜವಾದಿ ವ್ಯವಸ್ಥೆಯ ಮೇಲೆ ಪರೋಕ್ಷ ದಾಳಿ ನಡೆಸಿ ಮುನ್ನಡೆ 
ಸಾಧಿಸಿತು . ಅದರ ಪರಿಣಾಮವಾಗಿ ಸೋವಿಯತ್ ಯೂನಿಯನ್ ಹಾಗೂ ಪೂರ್ವ ಯುರೋಪಿನ ಸಮಾಜವಾದಿ 
ವ್ಯವಸ್ಥೆ ಕುಸಿಯಿತು. ಸಾಮ್ರಾಜ್ಯಶಾಹಿಗಳು ಇದನ್ನು ಕಮ್ಯುನಿಸಂನ ಪತನ ಎಂದರು . ಮಾರ್ಕ್ಸ್‌ವಾದ ಅಪ್ರಸ್ತುತ ಎಂದರು. 
ಕಾರ್ಪೊರೇಟ್ ಕಂಪನಿಗಳ ಮೂಲಕ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ನೀತಿಗಳನ್ನು ವಿಶ್ವದ ಬಡ, 
ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಹೇರಿದರು. ಈ ಪ್ರಕರಣಗಳು ಕಾರ್ಪೊರೇಟ್ ಕಂಪನಿಗಳಿಗೆ ಸುಲಿಗೆ ಮಾಡಲು, 
ವಿಶ್ವದ, ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳ ಶೋಷಣೆಗೆ, ಲೂಟಿಗೆ ಸಾಧನಗಳಾದವು ಮತ್ತು ಸಂಪತ್ತಿನ 
ಕ್ರೋಡೀಕರಣಕ್ಕೆ ಕಾರಣವಾದವು. ೧೮೮೬ರಲ್ಲಿ ಬಂಡವಾಳಶಾಹಿ ವರ್ಗ ಹೇಗೆ ಪ್ರಭುತ್ವವನ್ನು ತನ್ನ ಅಡಿಯಾಳಾಗಿಟ್ಟು 
ಕೊಂಡಿತ್ತೋ ಅದೇರೀತಿ ಇಂದು ವಿಶ್ವದ ಮತ್ತು ಭಾರತದ ಬಹುತೇಕ ಪ್ರಭುತ್ವಗಳನ್ನು ಕಾರ್ಪೊರೇಟ್ಕಂಪನಿಗಳು ತಮ್ಮ 
ಅಡಿಯಾಳಾಗಿರಿಸಿಕೊಂಡಿವೆ. ಇದರ ಪರಿಣಾಮವಾಗಿ ಇಂದು ಭಾರತದ ಶೇ . ೭೩ರಷ್ಟು ಸಂಪತ್ತು ಕೇವಲ 
ಶೇ . ೧ರಷ್ಟು ಸಿರಿವಂತರ ಮಾಲಿಕತ್ವದಲ್ಲಿದೆ. ೧೯೯೧ರಿಂದ ಆರಂಭವಾದ ಈ ಉದಾರೀಕರಣದ, ಕಾರ್ಪೊರೇಟ್ ಪರ 
ನೀತಿಗೆ ಭಾರತದ ಪಭುತ್ವ ನಮ್ಮ ಸೇವಕನಾಗಿ, ದುಡಿವ ವರ್ಗದ ಮತ್ತು ಜನಸಾಮಾನ್ಯರ ವರ್ಗ ಶತ್ರುವಾಗಿ ಕೆಲಸ ಮಾಡಿದೆ. 

ಇಂದು ಭಾರತದ ಪ್ರಭುತ್ವ ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳ ಆಡಳಿತ ವಿಭಾಗವಾಗಿ ಮಾರ್ಪಟ್ಟಿದೆ. 
ದುಡಿವ ವರ್ಗ ಮತ್ತು ಜನಸಾಮಾನ್ಯರ ಹಕ್ಕುಗಳನ್ನು ದಮನ ಮಾಡಲಾಗುತ್ತಿದೆ. ೧೯೨೦ರಿಂದ, ಬ್ರಿಟಿಷರ ಕಾಲದಿಂದ 
ಹೋರಾಟ ನಡೆಸಿ ತನ್ನ ಹಕ್ಕುಗಳನ್ನು ಪಡೆದ ಭಾರತದ ಕಾರ್ಮಿಕ ವರ್ಗ ಈಗ ತಾನೇ ಗಳಿಸಿದ ಹಕ್ಕುಗಳನ್ನು ಕಳೆದು 
ಕೊಳ್ಳುತ್ತಿದೆ. ಕಾರ್ಮಿಕರ ಪರವಾಗಿರುವ ೪೪ ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು ತೆಗೆದುಹಾಕಿ ಕೇವಲ ೪ ಕಾರ್ಮಿಕ 
ಸಂಹಿತೆಗಳಲ್ಲಿ ಸೇರಿಸಲಾಗಿದೆ. ಖಾಯಂ ಕೆಲಸ ಎನ್ನುವುದು ಈಗ ಕಾರ್ಮಿಕರ ಹಕ್ಕಾಗಿ ಉಳಿದಿಲ್ಲ. ಬೇಕಾದಾಗ 


11 ಹೊಸತು ಕಚೇರಿಯ ವಿಳಾಸ 


ನವಕ 


-ಅರಿಶನ 


ನವಕರ್ನಾಟಕ ಪಬ್ಲಿಕೇಷನ್ಸ್ ಪ್ರೈವೆಟ್ ಲಿಮಿಟೆಡ್ 
೧೫ , ಎಂಬೆಸಿ ಸೆಂಟರ್ , ಕ್ರೆಸೆಂಟ್ ರಸ್ತೆ , ಅಂ . ಪ. ೫೧೫೯ 
ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು - ೫೬೦ ೦೦೧ 

ದೂರವಾಣಿ : ೨೨೧೬೧೯೧ , ೨೨೧೬೧೯೧೨ 
e-mail : navakarnataka @ gmail.com 

hosathu @ gmail.com 
hosathu .nkp @ gmail.com 
URL : www .navakarnataka.com 
http : //navakarnataka .blogspot. in 
http : //hosathumonthly.blogspot.in 


ಹೊಸತು ೪ 


- ಮೇ ೨೦೧೯ 


ತಿಂಗಳ ಪತ್ರಿಕೆ 


ಹೊಸತು 
ತಿಟ್ಟುಸಿಯ ನಾಳೆ ನಮ್ಮದು 
ನವಕರ್ನಾಟಕ ಪ್ರಕಾಶನ 


ಬಳಸಿ ಬೇಡವಾದಾಗ ಬಿಸಾಕುವ ಸ್ಥಿತಿಗೆ ಕಾರ್ಮಿಕ ವರ್ಗ ತಲುಪಿದೆ. ನಿಗದಿತ ಕಾಲಾವಧಿಯ ಕಾರ್ಮಿಕ ಎನ್ನುವುದು 
ಕಾನೂನುಬದ್ಧವಾಗಿಯೇ ಜಾರಿಗೆ ಬಂದಿದೆ. ನೀಮ್ ( ರಾಷ್ಟ್ರೀಯ ಉದ್ಯೋಗ ಉತ್ತೇಜನ ಧೈಯ) ಹೆಸರಿನಲ್ಲಿ, 
ತರಬೇತಿ ಕಾರ್ಯಕ್ರಮದ ಹೆಸರಿನಲ್ಲಿ ದುಡಿಮೆಗೆ, ದುಡಿಮೆಗಾರರಿಗೆ ಸಾಮಾಜಿಕ ಭದ್ರತೆಯನ್ನೇ ನಿರಾಕರಿಸಲಾಗಿದೆ. 
ಇವೆಲ್ಲವು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗೆ ಪೂರಕವಾಗಿ ತರಲಾದ ಮಾರ್ಪಾಡುಗಳು. ಇನ್ನೊಂದೆಡೆ ಕಾರ್ಮಿಕರ 
ಹಕ್ಕುಗಳನ್ನು ಜಾರಿ ಮಾಡುತ್ತಿದ್ದ ಸಾರ್ವಜನಿಕ ವಲಯದ ಕೈಗಾರಿಕೆಗಳನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ. 
ಸಾರ್ವಜನಿಕ ರಕಣಾ ಉತ್ಪಾದನಾ ಕೇತಗಳನ್ನೂ ಒಳಗೊಂಡು ಇಂಧನ, ಪೆಟ್ರೋಲಿಯಂ, ದೂರ ಸಂಪರ್ಕ , ಉಕ್ಕು, 
ವಿಮಾನಯಾನ, ಬಂದರು ಮುಂತಾದ ಬೃಹತ್ ಉತ್ಪಾದನಾ, ಸೇವಾವಲಯಗಳನ್ನ ಖಾಸಗಿಯವರಿಗೆ ವಹಿಸ 
ಲಾಗುತ್ತಿದೆ. ಈಗಾಗಲೇ ದೇಶದ ೬೦೦ ರೈಲು ನಿಲ್ದಾಣಗಳನ್ನು ಖಾಸಗಿಯವರಿಗೆ ವಹಿಸಲಾಗುತ್ತಿದೆ. ಒಟ್ಟಾರೆ 
ಉತ್ಪಾದನಾ ಕ್ಷೇತ್ರವನ್ನು ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ, ಅಂದರೆ ಕಾರ್ಪೊರೇಟ್ ವಲಯಕ್ಕೆ 
ಹಸ್ತಾಂತರಿಸಲಾಗುತ್ತಿದೆ. ಖಾಸಗಿ ವಲಯದಲ್ಲಿ ಕಾರ್ಮಿಕ ವರ್ಗ ತನ್ನ ಮೂಲಭೂತ ಹಕ್ಕುಗಳನ್ನು ಕಳೆದುಕೊಳ್ಳುವುದು 
ಮಾತ್ರವಲ್ಲ ಭಾರತದ ಸಾಮಾಜಿಕ ಸ್ಥಿತಿಗತಿಯ ಹಿನ್ನೆಲೆಯಲ್ಲಿ ಸಂವಿಧಾನಬದ್ಧವಾಗಿ ಪಡೆದ ಮೀಸಲಾತಿಯ ಹಕ್ಕನ್ನೂ 
ಕಳೆದುಕೊಳ್ಳುತ್ತಿದೆ. ಒಟ್ಟಾರೆ ಭಾರತದ ನೈಸರ್ಗಿಕ ಹಾಗೂ ಮಾನವ ಸಂಪನ್ಮೂಲವನ್ನು ಕಾರ್ಪೊರೇಟ್ ಕಂಪನಿಗಳ 
ಲೂಟಿಗೆ ಅನುಕೂಲ ಮಾಡಿಕೊಡುವಲ್ಲಿ ಇಂದಿನ ಪ್ರಭುತ್ವ ದಲ್ಲಾಳಿಯಾಗಿ ನಿಂತಿದೆ. 
* ಭಾರತದ ಇಂದಿನ ದುಡಿವ ವರ್ಗ ಗಮನಿಸಬೇಕಾದ ಇನ್ನೊಂದು ಅಪಾಯವೆಂದರೆ ಕಾರ್ಮಿಕ ವರ್ಗವನ್ನು 
ಉತ್ಪಾದನಾ ವಲಯದಿಂದ ದೂರವಿಡುತಿರುವುದು. ಯಂತ್ರಜ್ಞಾನ ಮತ್ತು ತಂತ್ರಜ್ಞಾನಗಳ ವಿಕಾಸ ಒಟಾರೆ ಮಾನವನ 
ಸಾಮಾಜಿಕ ವಿಕಾಸಕ್ಕೆ ಸಾಧನವಾಗಬೇಕು. ಆದರೆ ಇಂದು ಈ ಜ್ಞಾನ ಶಾಖೆಗಳು ಕಾರ್ಪೊರೇಟ್ ಕಂಪನಿಗಳ ಲೂಟಿಗೆ 
ಸಾಧನವಾಗಿವೆ. ಪರಿಣಾಮವಾಗಿ ಉತ್ಪಾದನಾ ಹಾಗೂ ಸೇವಾ ವಲಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಮಾನವ 
ಶಕ್ತಿಗೆ ಬದಲಿಯಾಗಿ ಅನಾವರಣಗೊಳ್ಳುತ್ತಿವೆ. ಚಾಲಕನಿಲ್ಲದ ವಾಹನಗಳು ಜಾರಿಗೆ ಬರುತ್ತಿರುವಂತೆ ಕಾರ್ಮಿಕನಿಲ್ಲದ 
ಕೈಗಾರಿಕೆಗಳು ಆವರಿಸಿಕೊಳ್ಳುತ್ತಿವೆ. ಸಾವಿರಾರು ಜನ ಕೆಲಸ ಮಾಡುವಕ್ಷೇತ್ರದಲ್ಲಿ ಹತ್ತಾರು ತಂತ್ರಜ್ಞರಿದ್ದರೆ ಸಾಕು ಎನ್ನುವ 
ಸ್ಥಿತಿ ನಿರ್ಮಾಣವಾಗಿದೆ. ಈ ಸ್ಥಿತಿ ಕೇವಲ ಕೈಗಾರಿಕೆಗಳಿಗೆ ಮಾತ್ರವಲ್ಲ, ಕೃಷಿಯನ್ನೂ ಕಾರ್ಪೊರೇಟ್ ಹಿತಾಸಕ್ತಿಗೆ 
ಪೂರಕವಾಗಿ ಕೈಗಾರಿಕೀಕರಣಗೊಳಿಸುತ್ತಿರುವ ಅಪಾಯ ಎದುರಾಗುತ್ತಿದೆ. ಕೇಂದ್ರದ ಮೋದಿಯವರ ಸರಕಾರ 
೨೦೧೭ರಲ್ಲಿ ತಂದಿರುವ ಎ . ಪಿ.ಎಲ್. ಎಂ .ಸಿ. ಮಾದರಿ ಕಾನೂನಿನ ಪ್ರಕಾರ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳು 
ದೇಶದ ಕೃಷಿ ವ್ಯವಸ್ಥೆಯನ್ನು ಕಬಳಿಸುತ್ತವೆ. ಅಲ್ಲಿಗೆ ದೇಶದ ಕೃಷಿ ಕಾರ್ಮಿಕರು, ಶೇ . ೮೫ರಷ್ಟಿರುವ ಸಣ್ಣ, ಅತಿ ಸಣ್ಣ 
ರೈತರು ಕಾರ್ಪೊರೇಟ್ ಕೃಷಿಗೆ ಬಲಿಯಾಗುತ್ತಾರೆ. ಬಹುತೇಕ ಕೃಷಿ ಅವಲಂಬಿತ ಕೃಷಿ ಕೂಲಿಕಾರರು ವಲಸೆ 
ಕಾರ್ಮಿಕರಾಗಿ ಈಗಾಗಲೇ ಪರಿವರ್ತನೆಯಾಗಿದ್ದಾರೆ. ಬರಲಿರುವ ಕಾರ್ಪೊರೇಟ್ ಕೃಷಿಯ ದಾಳಿಗೆ ಆರಂಭದಲ್ಲಿ 
ಸಣ್ಣ, ಮಧ್ಯಮ ರೈತರೂ ಭೂಮಿಯನ್ನು ಕಳೆದುಕೊಂಡು ಬೀದಿಗೆ ಬೀಳುತ್ತಾರೆ. ಅಲ್ಲಿಗೆ ಭಾರತ ಕಾರ್ಮಿಕರಿಲ್ಲದ 
ಕೈಗಾರಿಕೆಗಳ, ರೈತರಿಲ್ಲದ ಕೃಷಿ ಯ ದೇಶವಾಗುತ್ತದೆ. ಉತ್ಪಾದನಾ ಕ್ಷೇತ್ರದಿಂದ ಹೊರಬೀಳುವ ರೈತರು, ಕೃಷಿ 
ಕಾರ್ಮಿಕರು ಉದ್ಯೋಗ ರಹಿತ ಪ್ರಜೆಗಳಾಗುತ್ತಾರೆ. ದೇಶದ ಸುಮಾರು ಶೇ . ೮೦ರಷ್ಟು ಜನತೆಯ ಬದುಕು 
ಅನಿಶ್ಚಿತತೆಗೆ, ಅತಂತ್ರಕ್ಕೆ ದೂಡಲ್ಪಡುತ್ತದೆ. ಆಗ ಭುಗಿಲೇಳುವ ಆಕ್ರೋಶವನ್ನು ತಣಿಸಲು ನಮ್ಮ ಪ್ರಭುತ್ವಗಳು ವಿವಿಧ 
ರೀತಿಯ ಮಾಸಿಕ, ವಾರ್ಷಿಕ ಅನುದಾನ, ಪಿಂಚಣಿಗಳನ್ನು ಘೋಷಿಸುತ್ತವೆ . ಈ ಅನುದಾನಗಳು ಸಹ ದೇಶದ 
ಸಂಪನ್ಮೂಲಗಳನ್ನು ಲೂಟಿ ಹೊಡೆದ ಕಾರ್ಪೊರೇಟ್ ಕಂಪನಿಗಳು ನೀಡುವ ಭಿಕ್ಷೆಗಳಾಗಿರುತ್ತವೆ . ಇದು ಇಂದು 
ಭಾರತದ ಸಾಮಾಜಿಕ ಜೀವನ ಸ್ಥಿತ್ಯಂತರಗೊಳ್ಳುತ್ತಿರುವ ಚಿತ್ರ. 

ಮೇ ದಿನಾಚರಣೆಯ ಈ ಸಂದರ್ಭದಲ್ಲಿ ದೇಶದಲ್ಲಿರುವ ಕಾರ್ಮಿಕವರ್ಗ ಕೇವಲ ಅಂದಿನ ಕಾರ್ಮಿಕರ 
ತ್ಯಾಗ, ಬಲಿದಾನಗಳ ಕುರಿತು ಮಾತನಾಡಿ ಮುಗಿಸದೇ , ದೇಶದ ಇಂದಿನ ಸಂದರ್ಭದಲ್ಲಿ ತಾನು ವಹಿಸಬೇಕಾದ 
ಪಾತ್ರದ ಕುರಿತು ಚಿಂತಿಸಬೇಕಿದೆ . ದೇಶದಲ್ಲಿ ಇಷ್ಟೆಲ್ಲ ಅವಾಂತರಗಳು ನಡೆಯುತ್ತಿರುವಾಗ ನಮ್ಮ ದೇಶದ ಕಾರ್ಮಿಕವರ್ಗ 
ಮೌನವಾಗಿದೆ ಎಂದೇನಲ್ಲ. ವಿವಿಧ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ಸೇರಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ 
೧೮ ಬಾರಿ ರಾಷ್ಟ್ರವ್ಯಾಪಿ ಮುಷ್ಕರಗಳನ್ನು ಮಾಡಿದ್ದಾರೆ. ಕೋಟ್ಯಂತರ ಕಾರ್ಮಿಕರು ಬೀದಿಗಿಳಿದು ಹೋರಾಡಿದ್ದಾರೆ. 
ಆದರೆ ದೇಶದ ಆಳುವ ವರ್ಗ ಈ ಹೋರಾಟಗಳಿಗೆ ಅಳುಕದೇ ಕಾರ್ಪೊರೇಟ್ ಕಂಪನಿಗಳ ಜೊತೆ ಕದಲದೆ 
ನಿಂತಿದೆ. ಇದರರ್ಥ ಕೇವಲ ಒಂದು ದಿನ, ಎರಡು ದಿನದ ಮುಷ್ಕರಗಳಿಂದ ಸರಕಾರಗಳು ಎಚ್ಚೆತ್ತುಕೊಳ್ಳುವುದಿಲ್ಲ. 
ಅದಕ್ಕೆ ದೇಶದ ಜನಸಂಖ್ಯೆಯಲ್ಲಿ ಬಹುಪಾಲು ಸ್ಥಾನ ಪಡೆದಿರುವ ದುಡಿವ ವರ್ಗ ರಾಜಕೀಯವಾಗಿ ಪ್ರತಿಕ್ರಿಯಿಸಬೇಕಾಗಿದೆ. 
ಈಗ ಕಾರ್ಮಿಕವರ್ಗ ಕೇವಲ ತನ್ನ ಬೇಡಿಕೆಗೆ ಸೀಮಿತವಾಗದೇ “ ಪ್ರಭುತ್ವವನ್ನೇ ಬದಲಾಯಿಸುವ, ಪ್ರಭುತ್ವದ ಮೇಲೆ 
ರಾಜಕೀಯ ನಿಯಂತ್ರಣ ಸಾಧಿಸುವ ಕಾರಕ್ರಮ ಹಮ್ಮಿಕೊಳ್ಳಬೇಕಿದೆ. ಕಾರ್ಪೊರೇಟ್ ಕಂಪನಿಗಳ ಕಪಿಮುಷ್ಟಿಯಿಂದ 
ಪ್ರಜೆಗಳ ಕೈಗೆ ಪ್ರಭುತ್ವ ದೊರೆಯಬೇಕಾದರೆ, ದೇಶದ ದುಡಿವ ವರ್ಗ , ಸಾಮಾಜಿಕ ಕ್ರಾಂತಿಯ ಇತರ ಜನವರ್ಗದೊಡನೆ 
ಸೇರಿ ಮುನ್ನಡೆಯಬೇಕಿದೆ. ಇದು ಇಂದಿನ ಮೇ ದಿನಾಚರಣೆಯ 
ಸ್ಮರಣೆಗೆ ಪ್ರಮುಖ ವಿಷಯವಾಗಬೇಕಿದೆ. ಮತ್ತೊಮ್ಮೆ ದುಡಿವವರ್ಗ 
ಸಾಮಾಜಿಕ ಬದಲಾವಣೆಯ ಸಾಧನವಾಗಲಿ ಎಂದು ಹಾರೈಸೋಣ. 


ಸಮಾಲೋಚಕ ಮಂಡಲಿ 

ಟಿ. ಆರ್ . ಅನಂತರಾಮು 
ಅನಸೂಯ ಕಾಂಬಳೆ 
ಎಂ . ಡಿ . ಒಕ್ಕುಂದ 
ಎಚ್ . ಎಸ್ .ಗೋಪಾಲ ರಾವ್ 
ಸಿ. ಆರ್ . ಚಂದ್ರಶೇಖರ್ 
ವಿ . ಚಂದ್ರಶೇಖರ ನಂಗಲಿ 
ಜಿ , ನಾಗಕುಮಾರ್ 
ನೇಮಿಚಂದ್ರ 
ಪ್ರಕಾಶ್ ಸಿ . ರಾವ್ 
ಬಿ . ಪೀರ ಬಾಷಾ 
ಬರಗೂರು ರಾಮಚಂದ್ರಪ್ಪ 
ಕೆ. ಮರುಳಸಿದ್ದಪ್ಪ 
ಮುರಳಿಧರ್ 
ಎಸ್ . ಮಂಜುನಾಥ 
ಎಸ್ . ಎಸ್.ರೇಣುಕಾರಾಧ್ಯ 
ವಿಜಯಾ 
ಶಿವಗಂಗ ರುಮ್ಮ 
ಬಿ.ಶ್ರೀನಿವಾಸ ಕಕ್ಕಿಲ್ಲಾಯ 
ಎಲ್ . ಹನುಮಂತಯ್ಯ 


ಚಂದಾ ವಿವರಗಳು | 
ಬಿಡಿ ಸಂಚಿಕೆ - { ೨೫ / 
ವಾರ್ಷಿಕ ಚಂದಾ ? ೩೦೦ / 
ಮೂರು ವರ್ಷಕ್ಕೆ ೬೦೦ / 
ನವಕರ್ನಾಟಕ ಶಾಖೆಗಳು 


ಕೆಂಪೇಗೌಡ ರಸ್ತೆ 
ಬೆಂಗಳೂರು - ೫೬೦ ೦೦೯ 
© : ೦೮೦ - ೨೨೨೦೩೧೦೬ 
ಕೆ. ಎಸ್ . ಆರ್. ರಸ್ತೆ 
ಮಂಗಳೂರು - ೫೭೫ ೦೦೧ 
© : ೦೮೨೪ - ೨೪೪೧೦೧೬ 
ಶರಾವತಿ ಕಟ್ಟಡ, ಬಲ್ಮಠ 
ಮಂಗಳೂರು - ೫೭೫ ೦೦೧ 
© : ೧೮೨೪ - ೨೪೨೫೧೬೧ 
ರಾಮಸ್ವಾಮಿ ವೃತ್ತ 
ಮೈಸೂರು - ೫೭೦ ೦೨೪ 

© : ೦೮೨೧ - ೨೪೨೪೦೯೪ 
ಸ್ಟೇಷನ್ ರಸ್ತೆ 
ಕಲಬುರಗಿ - ೫೮೫ ೧೦೨ 
© : ೦೮೪೭೨ - ೨೨೪೩೦೨ 


Orwell 


ಮೇ ೨೦೧೯ 


ಹೊಸತು ೫ 


(೩ನೇ ಪುಟದಿಂದ ಈ ತಿಂಗಳು) 

ಸ್ಥಾನಗಳಿಗೂ ಭಾಜಪ ಮತ್ತು ಮೈತ್ರಿ ಸರಕಾರದ ಬಹು ದೊಡ್ಡ ಪಕ್ಷವಾಗಿ ಹೊಮ್ಮುವ ಪಕ್ಷ ಸರಕಾರ 
ಬಂದಾಗಲು ಇದೇ ಮಾತನ್ನು ಹೇಳುತ್ತಿರುತ್ತೇವೆ. ಪಾಲುದಾರರ ಮಧ್ಯೆ ತೀವ್ರ ಪೈಪೋಟಿ ಇದೆ. ೧೪ ಸ್ಥಾಪನೆಗೆ ಮುಂದಾದೀತು. ಅದು ರಾಷ್ಟ್ರಪತಿಯವರ 
ಬರಬರುತ್ತ ಕತೆ ಅನ್ನುವ ಹಾಗೆ ಆಗಿದೆ ಚುನಾವಣೆ ಸ್ಥಾನಗಳಿಗೆ ನಡೆದಿರುವ ಚುನಾವಣೆಗಳಲ್ಲಿ ಹೆಚ್ಚು ಮರ್ಜಿಗೆ ಬಿಟ್ಟದ್ದು. ಭಾಜಪದ ಕೃಪೆಯಿಂದ ರಾಷ್ಟ್ರಪತಿ 
ಪಚಾರ, ಚುನಾವಣಾ ಆಯೋಗ ನ್ಯಾಯಾಲಯದ ಕಡಿಮೆ ಎಲ್ಲ ಪ್ರತಿಷ್ಠಿತ ಕಣಗಳೆ, ಎರಡೂ ಕಡೆಯ ಸ್ಥಾನದಲ್ಲಿರುವವರೆಗೆ ಭಾಜಪಗೆ ಭಯವಿಲ್ಲ. 
ಮುಂದೆ ತನಗೆ ಕಮ ಕೈಗೊಳ್ಳಲು ಅಧಿಕಾರವೇ ಇಲ್ಲ ಘಟಾನುಘಟಿಗಳು ಸ್ಪರ್ಧೆಯಲ್ಲಿದ್ದಾರೆ. ಪೈಪೋಟಿಯಲ್ಲಿ ಚುನಾವಣೆಗಳ ನಂತರದ ಹೊಂದಾಣಿಕೆಗಳಿಗೆ 
ಎನುವ ವಾದ ಮಂಡಿಸಿತು . ಆದರೆ ನಂತರ ಜನ ಯಾರಿಗೆ ಮತ ನೀಡಿ ಜಯಮಾಲೆ ಏನಾದೀತು? ಕಾದು ನೋಡೋಣ. 
ಅನಿವಾರ್ಯವಾಗಿ ಕ್ರಮ ತೆಗೆದುಕೊಂಡಿತು . ಉತ್ತರ ಹಾಕುತ್ತಾರೋ ಇನ್ನೂ ಒಂದು ತಿಂಗಳು ಕಾಯಬೇಕು. 
ಪದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್‌, ದೇವೇಗೌಡರು, ಮೊಮ್ಮಕ್ಕಳು ಎಲ್ಲಾ ಸ್ಪರ್ಧೆಯಲ್ಲಿದ್ದಾರೆ. ಎಲ್ಲದಕ್ಕೂ ಹಿಂದಿ ಹೆಸರಿಟ್ಟು ಅಧಾನ ಮಾಡುವ 
ಬಹುಜನ ಸಮಾಜವಾದಿ ಪಾರ್ಟಿಯ ನಾಯಕಿ ಯಾವಾಗಿನಂತೆ ಈ ಸಲವೂ ಬೆಂಗಳೂರು ಮಟ್ಟಿಗೆ ಕೇಂದ್ರ ಸರ್ಕಾರವು ದೂರವಾಣಿ ಸಂಪರ್ಕ 
ಮಾಯಾವತಿ, ಮೋದಿ ಸಂಪುಟದ ಸಚಿವೆ ಮೇನಕಾ ಮತದಾನದ ಪ್ರಮಾಣ ಶೇ . ೫೦ರಷ್ಟು ಮೀರಿಲ್ಲ. ಇಲಾಖೆಯನ್ನು ಅರಬ್ಬಿ ಸಮುದ್ರಕ್ಕೆಸೆದು ಅದರ 
ಗಾಂಧಿ , ಸಮಾಜವಾದಿ ಪಕ್ಷದ ನಾಯಕ ಅಜಿಮ್ ಉಳಿದ ಕಡೆಗಳಲ್ಲಿ ಮತದಾನ ಸರಾಸರಿ ಶೇ . ೭೦ಕ್ಕೂ ಅಪಾರ ಆಸ್ತಿಯನ್ನು ಖಾಸಗಿ ತಿಮಿಂಗಿಲಗಳಿಗೆ 
ಖಾನ್ ಇವರುಗಳು ಎರಡು ಮೂರು ದಿನ ಚುನಾವಣಾ ಹೆಚ್ಚಾಗಿದೆ. ಪಕ್ಷಗಳ ಪ್ರಣಾಳಿಕೆಯನ್ನು ಕೇಳುವವರೇ ಒಪಿಸುವ ನಿಕೃಷ್ಟ ಕೆಲಸದಲ್ಲಿ ನಿರತವಾಗಿದೆ. ಸಂಸ್ಥೆಯು 
ಪ್ರಚಾರದಲ್ಲಿ ಭಾಷಣ ಮಾಡಕೂಡದೆಂದು ಇಲ್ಲ. ಮೋದಿ, ಅಮಿತ್ ಷಾ , ರಾಜೀವ್ ಗಾಂಧಿ ಎಲ್ಲ ಖಾಸಗಿ ಕಂಪನಿಗಳ ಜೊತೆ ಸ್ಪರ್ಧಿಸಲು ಸಾಧ್ಯ 
ಚುನಾವಣಾ ಆಯೋಗ ತಾಕೀತು ಮಾಡಿದೆ. ಪ್ರಚಾರ ಮಾಡಿ ಹೋಗಿದ್ದಾರೆ. ಸಮಾವೇಶಗಳನ್ನು ವಾಗದಂತೆ ಮಾಡಲು ಕೇಂದ್ರವು ಅದರ ಕಾರ್ಯ 
ಇಷ್ಟಾದರೂ ಆಯಿತಲ್ಲ ಎಂದು ಸಮಾಧಾನ. 

ನಡೆಸಿದ್ದಾರೆ. ಮಂಡ್ಯ , ಮೈಸೂರು, ಬೆಂಗಳೂರು ವಿಸ್ತರಣೆಗೆ ಅವಕಾಶ ನೀಡಲಿಲ್ಲ ಮತ್ತು ಸರ್ಕಾರಿ 

ಉತ್ತರ, ದಕ್ಷಿಣ , ತುಮಕೂರು, ಹಾಸನ ಇವೆಲ್ಲ ವಲಯವನ್ನು ಬೆಂಕಿಗೊಡ್ಡಿತು. ಬಿಎಸ್‌ಎನ್‌ಎಲ್‌ನ 
ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜಲಿಯನ್ 

ಎರಡೂ ಕಡೆಯವರಿಗೆ ಪ್ರತಿಷ್ಠೆಯ ಕಣ. ಹಾಗೆ ನೌಕರರು ತಮ್ಮ ಸಾರ್ವಜನಿಕ ವಲಯದ 
ವಾಲಾಬಾಗ್ ಹತ್ಯಾಕಾಂಡ ಒಂದು ಪ್ರಮುಖ ಘಟನೆ. 

ನೋಡಿದರೆ ಎಲ್ಲ ಸ್ಥಾನಗಳೂ ಸ್ಪರ್ಧಾತ್ಮಕವಾಗಿವೆ ಕಂಪನಿಯನ್ನು ಉಳಿಸಿಕೊಳ್ಳಲು ಏನು ಕ್ರಮ 
ಅದು ಸಂಭವಿಸಿ ಒಂದು ಶತಮಾನವಾಗಿದೆ. ಅಂದು 

. ಅಂದು ಎಂದೇ ಹೇಳಬೇಕು. ಮಂಡ್ಯದಲ್ಲಿ ಕಾಂಗ್ರೆಸ್ ಟಿಕೇಟ್ ತೆಗೆದುಕೊಂಡರೋ ತಿಳಿಯದು, ಆದರೆ ಈಚೆಗೆ 
ಬ್ರಿಟಿಷರ ಗುಂಡಿಗೆ ಬಲಿಯಾದ ಹುತಾತ್ರರಿಗೆ ವಂಚಿತೆ ಸುಮಲತಾ ಮತ್ತು ಕುಮಾರಸ್ವಾಮಿ ಪುತ್ರ ೫೦ ,೦೦೦ಕ್ಕೂ ಹೆಚ್ಚು ಮಂದಿ ನೌಕರರನ್ನು 
ಭಾರತದ ಜನತೆ ಶ್ರದ್ದಾಂಜಲಿ ಅರ್ಪಿಸಿದ್ದಾರೆ. ಅಂದು ನಿಖಿಲ್ ಕುಮಾರಸ್ವಾಮಿ ಮಧ್ಯೆ ಯಾರು ಜಯ ಸೇವೆಯಿಂದ ತೆಗೆಯುವುದಾಗಿ ಸರ್ಕಾರವು 
ನಡೆದದೇನು ? ಆ ದಿನ ನಿಜಕೂ ಕರಾಳ ದಿನ. ಸಾಧಿಸುತ್ತಾರೆ ನೋಡಬೇಕು. ತುಮಕೂರಿನಲ್ಲಿ ಹೇಳಿದಾಗ ಪ್ರತಿಭಟನೆ ನಡೆಸಿದರು . ತಮಗೆ ಸೇವಾ 
ಬ್ರಿಟಿಷ್ ಸಾಮಾಜಶಾಹಿಗಳು ಭಾರತದ ಜನತೆಯ ದೇವೇಗೌಡರಿಗೂ ಕಷ್ಟವೇ . ಬೆಂಗಳೂರು ನಾಲ್ಕು 

ವಿಸ್ತರಣೆಗೆ ಅವಕಾಶ ನೀಡದಿದ್ದಾಗ ಅವರು 
ಮೇಲೆ ನಡೆಸುತಿದ ದೌರ್ಜನ್ಯದ ಪರಮಾವಧಿ. ಕ್ಷೇತ್ರಗಳನ್ನು ಹೊಂದಿರುವ ಜಿಲ್ಲೆ . ಭಾಜಪ ಯಾವತ್ತೂ ಪ್ರತಿಭಟಿಸಿ ಪರವಾನಗಿ ಪಡೆಯಬೇಕಿತೆಂದು ಒಂದು 
ಪಂಜಾಬ್ ಪ್ರಾಂತದಲ್ಲಿರುವ ಜಲಿಯನ್‌ ಇಲ್ಲಿ ಮೇಲುಗೈ ಹೊಂದಿದೆ. ಈ ಬಾರಿ | 

ಅಭಿಪ್ರಾಯವಿದೆ. ಇಲಾಖೆಯ ನೌಕರರಿಗೆ ವೇತನ 
ವಾಲಾಬಾಗ್‌ನಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಸಭೆಯಲ್ಲಿ ಏನಾಗುವುದೋ ನೋಡಬೇಕು. ಪೈಪೋಟಿಯಲ್ಲಿರುವ 

ಕೊಡಲು ಹಣವಿಲ್ಲವೆಂದು ಹೇಳಿ ಸರ್ಕಾರವು 
ಬಾಗವಹಿಸಿದ ನಿರಾಯುದ, ಅಮಾಯಕ ಜನರ ಪಕ್ಷಗಳ ನೀತಿಗಿಂತ ಜಾತಿ ಲೆಕ್ಕಾಚಾರವೇ ಜಾಸ್ತಿ. 

ಫೆಬ್ರವರಿ ತಿಂಗಳ ಸಂಬಳವನ್ನು ಎರಡು ವಾರ 
ಮೇಲೆ ಯಾವ ಮುನ್ಸೂಚನೆಯನ್ನೂ ನೀಡದೆ ಲಂಗುಲಗಾಮಿಲ್ಲದೆ ನಾಲಿಗೆ ಹರಿಬಿಟ್ಟಿರುವುದು ಈ 

ತಡವಾಗಿ ನೀಡಿತು. ಸಾರ್ವಜನಿಕರಿಗೆ ಸರ್ಕಾರ 
ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಗುಂಡು ಹಾರಿಸಿ ಸಲ ಚುನಾವಣಾ ಪ್ರಚಾರದ ವೈಶಿಷ . ಪ್ರತಿ ಸಲ 

ಹೇಳಬಯಸಿದ್ದು , ಇದು ತನ್ನ ಕಾಲ ಮೇಲೆ 
ನೂರಾರು ಮಂದಿಯನ್ನು ಕೊಂದು ಹಾಕಿದ. ಆತನ ಚುನಾವಣೆ ನಡೆದಾಗ ಇದು ನಡೆದದ್ದೇ . ಆದರೆ 

ನಿಲ್ಲುತ್ತಿಲ್ಲ; ಆದ್ದರಿಂದ ಖಾಸಗಿ ಲೂಟಿಕೋರರಿಗೆ 
ಹೆಸರು ಜನರಲ್ ಡೈಯರ್‌, ಹೆಂಗಸರು, ಮಕ್ಕಳು, ದಿನೇದಿನೇ ಪ್ರಚಾರದ ಮಟ್ಟ ಇಳಿಯುತ್ತಿರುವುದು 

ಇದನ್ನು ಹಸ್ತಾಂತರಿಸಲಿದ್ದೇವೆ, ಎಂದು. ಈ 
ಮುದಿಯರನ್ನು ಲೆಕ್ಕಿಸದೆ ಅಮಾನುಷವಾಗಿ ಗುಂಡು ಆತಂಕಕಾರಿ . ಪ್ರಜಾಪ್ರಭುತ್ವಕ್ಕೆ ಆಪತ್ತು. ಪ್ರಮುಖ 

ಇಲಾಖೆಯ ಆಸ್ತಿಯ ಒಟ್ಟು ಮೊತ್ತವನ್ನು ಲೆಕ್ಕ 
ಹಾರಿಸಿದ. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲು ರಾಜಕೀಯ ಪಕ್ಷಗಳೇ ಜಾತಿವಾರು ವಿಂಗಡಣೆಯಲ್ಲಿ 

ಹಾಕಲು ಸಾಧ್ಯವಾಗದಷ್ಟು ವಿಪುಲ ಆಸ್ತಿ ಇಲ್ಲಿದೆ; 
ಮುಂದಾಗಿದ ಜನ ಕಂಗಾಲಾಗಿ ಓಡಿಹೋಗಲು ತೊಡಗಿಕೊಂಡಿರುವಾಗ ಪರಿಣಾಮ ಏನಾಗುತ್ತದೆ | 

ಅದನ್ನು ಬೇಕಾಬಿಟ್ಟಿ ಖಾಸಗಿಯವರಿಗೆ ಹಂಚುವ 
ಸಾಧ್ಯವಾಗದ ಹಾಗೆ ದ್ವಾರದಲ್ಲಿ ಫಿರಂಗಿ ಇರಿಸಿ ದಾಳಿ ಎನ್ನುವುದಕ್ಕೆ ಸಾಕ್ಷಿಯಾಗುತ್ತದೆ ಈ ಸಲದ ಚುನಾವಣೆ 

ದರಿದ್ರ ಯೋಜನೆ ಕೇಂದ್ರ ಸರ್ಕಾರದ್ದು, ನರೇಂದ್ರ 
ನಡೆಸಿದ, ಸ್ವಾತಂತ್ರ ಹೋರಾಟಗಾರರನ್ನು ಬೆದರಿಸುವ ಗಳು. ಚುನಾವಣಾಧಿಕಾರಿಗಳು ಮಾಧ್ಯಮಗಳ 

ಮೋದಿಯವರ ಪಕ್ಷ ಚುನಾವಣೆಯಲ್ಲಿ ಗೆದ್ದರೆ 
ಕ್ರಮ ಇದಾಗಿತ್ತು. ಅಧಿಕಾರದಲ್ಲಿದ್ದ ಬ್ರಿಟಿಷ್ ಸರಕಾರ ಮೂಲಕ ಏನೇ ಪ್ರಚಾರ ನಡೆಸಿದರೂ ಮತದಾನದ 

ಹತ್ತಾರು ಲಕ್ಷಕೋಟಿಗಳ ಮೌಲ್ಯದ ಆಸ್ತಿ ಕಡಲೆಪುರಿ 
ಜಲಿಯನ್‌ವಾಲಾಬಾಗ್ ಹತ್ಯಾಕಾಂಡವನ್ನು ಸಮರ್ಥಿಸಿ ಶೇಕಡಾವಾರು ಪ್ರಮಾಣ ಹೆಚ್ಚಿಲ್ಲ. 

ಬೆಲೆಗೆ ಖಾಸಗಿಯವರಿಗೆ ಹಸ್ತಾಂತರಿಸಲಾಗುವುದು 
ಕೊಂಡು ಜನರಲ್ ಡೈಯರ್‌ನನು ಶ್ಲಾಘಿಸಿತು. ಈ ಸಲದ ಪಾರ್ಲಿಮೆಂಟ್ ಚುನಾವಣೆಗಳು 

ಬಹುಮಟ್ಟಿಗೆ ಖಚಿತವಾಗಿದೆ. ಖಾಸಗಿವಲಯವು 
ಬ್ರಿಟಿಷ್ ಪಾರ್ಲಿಮೆಂಟ್ ಆತನನ್ನು ಕೊಂಡಾಡಿ ಇಡೀ ಜಗತ್ತಿನ ಗಮನ ಸೆಳೆದಿವೆ. ಮೋದಿ ಮತ್ತೆ 

ಲಾಭದಾಯಕವಾಗಿ ಮತ್ತು ಹೆಚ್ಚು ಮುತುವರ್ಜಿಯಿಂದ 
ಗೌರವಿಸಿತು. ಈಗ ನೂರು ವರ್ಷಗಳಾದ ಮೇಲೆ ಅಧಿಕಾರಕ್ಕೆ ಬರುತ್ತಾರೋ ಇಲ್ಲವೋ ಅದು ಬೇರೆಯೇ 

ನಡೆಸಲಾಗುತ್ತದೆಂಬ ಐತಿಹ್ಯವನ್ನು ಜನರಿಗೆ 
ಅದೇ ಪಾರ್ಲಿಮೆಂಟ್‌ನಲ್ಲಿ ಮಾತನಾಡಿದ ಬ್ರಿಟಿಷ್ ವಿಚಾರ . ಮೇ ೨೩ ಫಲಿತಾಂಶ ಹೊರಬೀಳುವವರೆಗೆ 

ಹೇಳುವುದು ಒಂದು ಕಡೆ, ಖಾಸಗಿಯವರು ಬ್ಯಾಂಕ್ 
ಪ್ರಧಾನಿ ಥೆರೆಸಾ ಮೇ ಜಲಿಯನ್‌ವಾಲಾಬಾಗ್ ಹೇಳುವಂತಿಲ್ಲ. ಕಾಂಗ್ರೆಸ್ ಎಂದಿನಂತೆ ಬಹುತೇಕ 

ಸಾಲಗಳನ್ನು 

ಇದ್ದು ಕೆಲವೆಡೆ ಮಾತ್ರ 
ದುರಂತವನು ಸರಿಸಿಕೊಂಡು ವಿಷಾದ ವ್ಯಕಗೊಳಿ ಒಂಟಿಯಾಗಿಯೇ 

ಹಿಂದಿರುಗಿಸದೆ ಬ್ಯಾಂಕುಗಳು 

ದಿವಾಳಿಯಾಗುವುದು 
ಹೊಂದಾಣಿಕೆಯಾಗಿದೆ. ಉಳಿದಂತೆ ಪ್ರಾದೇಶಿಕ 

ಇನ್ನೊಂದು ಕಡೆ. 
ಸಿದ್ದಾರೆ. ಬ್ರಿಟಿಷ್ ಸರಕಾರದ ಕಾಪಟ್ಯವನ್ನು ಆ 

ತೆರಿಗೆಗಳನ್ನು ಪಾವತಿಸದ ಖಾಸಗಿ ಕಂಪನಿಗಳು 
ತೋರಿಸುತ್ತದೆ. ಬ್ರಿಟಿಷ್ ಪ್ರಧಾನಿ ಸಜ್ಜನಿಕೆಯಿಂದ ಪಕ್ಷಗಳದ್ದೇ ಅವಾಂತರ. ಮಹಾಘಟ್ ಬಂಧನ್ ಎಲ್ಲ 
ಭಾರತದ ಜನರ ಕ್ಷಮೆ ಕೋರಬೇಕಾಗಿತ್ತು. ಮುರಿದು ಬಿದ್ದಿದೆ. ಹಾಗೆಂದ ಮಾತ್ರಕ್ಕೆ ಭಾಜಪಗೆ 

ನಮ್ಮ ದೇಶದಲ್ಲಿ ಸಾವಿರಾರು ಇವೆ. ಆದರೂ 
ಸುಲಭದ ಜಯ ಎಂದೇನಲ, ೨೦೧೪ರಲಿ ಬಂದು ಅವುಗಳ ಕಾರ್ಯಕ್ಷಮತೆಯನ್ನು ಹೊಗಳುವುದೇನೂ 
ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಸ್ಥಾನಗಳು ಖಂಡಿತ ದೊರಕದು, ಸಮೀಕೆಗಳ ಪ್ರಕಾರ ಕಡಿಮೆಯಾಗಿಲ್ಲ . ದೂರವಾಣಿ ಸಂಪರ್ಕ ಇಲಾಖೆ, 
ಮುಗಿದಿದೆ. ಇರುವ ೨೮ ಪಾರ್ಲಿಮೆಂಟ್ ಯಾವ ಪಕ್ಷಕ್ಕೂ ಬಹುಮತ ದೊರೆಯುವುದಿಲ್ಲ. ಅದರ ಕಾರ್ಯಕ್ಷೇತ್ರ, ಅದರ ಆಸ್ತಿ , ಎಲ್ಲವನ್ನೂ 
ಹೊಸತು ೬ 

ಮೇ ೨೦೧೯ 


ತಿ 


೧೫೦ರ ನೆನಪು 


ಉಳಿಸಿ, ಬೆಳೆಸಲು ನೌಕರರು ಮತ್ತು ಜನತೆ ಎಂದರೆ ದೇಶದ ಸಂಪತ್ತನ್ನು ಖಾಸಗಿಯವರು ಮಾದರಿಗಳಾಗಿಬಿಟ್ಟಿದ್ದಾರೆ. ಸರ್ಕಾರದ ಕೆಲಸ 
ಸರ್ಕಾರವನ್ನು ಒತ್ತಾಯಿಸಬೇಕು ಮತ್ತು ಲೂಟಿ ಮಾಡುವುದು ಎಂಬಂತಾಗಿದೆ. ದೂರವಾಣಿ ಏಕೆ ಜನಪರವಾಗಿಲ್ಲವೆಂಬುದಕ್ಕೆ ಇದೊಂದು 
ಹೋರಾಟಕ್ಕಿಳಿದು ದೇಶದ ಸಂಪತ್ತನ್ನು ರಕ್ಷಿಸಬೇಕು. ಇಲಾಖೆಯ ನೌಕರರು ಮತ್ತು ಸಾರ್ವಜನಿಕರು ಪುರಾವೆಯಾಗಿದೆ. ಸೇವಾ ನಿಯಮಗಳ ಪ್ರಕಾರ 
ವೋಡಫೋನ್‌ನಂತಹ ಕಂಪನಿಯು ಪರವಾನಗಿ ಎಚ್ಚೆತ್ತು ದೇಶದ ಜನತೆಯ ಸಂಪತ್ತನ್ನು ರಕ್ಷಿಸಲು ಹಿರಿಯ ಸರ್ಕಾರಿ ಅಧಿಕಾರಿಗಳು ರಾಜಕೀಯ ದೃಷ್ಟಿಗೆ 
ಇಲ್ಲದೆ ತನ್ನ ಕ್ಷೇತ್ರವನ್ನು ಹಿಗ್ಗಿಸಿಕೊಂಡಿದೆಯೆಂಬ ಒಂದಾಗುವುದು ತುರ್ತಿನ ಕೆಲಸ. 

ಬದ್ದರಾಗಿ ಕೆಲಸ ಮಾಡಬಾರದೆಂದಿದೆ. ಆದರೆ ನಮ್ಮ 
ಆಪಾದನೆ ಇದೆ. ಆ ಕಂಪನಿಯು ತೆರಿಗೆ 

ಇಂದಿನ ಚುನಾವಣಾ ಕಣ ನೋಡಿದರೆ ಮಾಜಿ 
ಪಾವತಿಸಿಲ್ಲವೆಂಬ ಆಪಾದನೆ ಇದೆ. ಇನ್ನು ಈ ತಿಂಗಳ ಒಂದು ಖಂಡನೀಯ ಬೆಳವಣಿಗೆ ಅಧಿಕಾರಿಗಳ ಒಂದು ದೊಡ್ಡ ದಂಡೇ ಇದೆ. 
ಅಂಬಾನಿಯ ಜೀಯೋಗೆ ಕೇಂದ್ರ ಸರ್ಕಾರದ ಯೆಂದರೆ ಕೇಂದ್ರ ಸಚಿವಾಲಯಗಳಲ್ಲಿ ಜಂಟಿ ಇಂಥವರು ಪ್ರಜಾಪೀಡಕರಾಗಿರದೆ ಕೆಲಸ 
ಸಂಪೂರ್ಣ ಬೆಂಬಲವಿರುವುದು ಜಗಜ್ಜಾಹೀರಾಗಿದೆ. ಕಾರ್ಯದರ್ಶಿ ಹುದ್ದೆಗೆ ಹೊರಗಿನ ಅಭ್ಯರ್ಥಿಗಳನ್ನು ಮಾಡಿದ್ದರೇ ಎಂಬ ಸಂಶಯ ಬರುತ್ತಿದೆ. 
ಇಂಥವೆಲ್ಲಾ ಒಟ್ಟಾಗಿ ಕೇಂದ್ರ ಸರ್ಕಾರವನ್ನು ತಮ್ಮ ನೇರವಾಗಿ ಆಯ್ಕೆ ಮಾಡಿಕೊಂಡು ಅವರಿಗೆ ಸರ್ಕಾರದಲ್ಲಿ ಖಾಸಗಿ ವಲಯದ ಪ್ರತಿನಿಧಿಗಳಾಗಿ, 
ಹಿಡಿತಕ್ಕೆ ತಂದುಕೊಂಡಿವೆ. ಅದಕ್ಕೆ ಕೇಂದ್ರ ಜವಾಬ್ದಾರಿ ಕೊಟ್ಟಿರುವುದು. ನಮ್ಮ ಐ.ಎ. ಎಸ್ . ಕೆಲವು ರಾಜಕೀಯ ಧೋರಣೆಗಳ ವಕ್ತಾರರಾಗಿ 
ಸಚಿವರನೇಕರ ಬೆಂಬಲವಿದೆ. ದೇಶದ ಬೆಳವಣಿಗೆ ಅಧಿಕಾರಿಗಳು ಮತ್ತು ಅವರ ವೃಂದ ಈ ಬಗ್ಗೆ ಬಾಯಿ ಇವರು ಎಷ್ಟೆಲ್ಲಾ ಯೋಜನೆಗಳನ್ನು ಹಾಳುಗೆಡವಿ 

ಬಿಟ್ಟಿಲ್ಲ. ತಾವು ಸರ್ವಜ್ಞರು, ಎಲ್ಲ ಖಾತೆ ಜನಪರ ನೀತಿಗಳನ್ನು ಮಣ್ಣುಪಾಲಾಗಿಸಿರಬಹುದು 

ಗಳಲ್ಲೂ ನಿಷ್ಣಾತರು ಎಂದು ಹೇಳಿ ಎಂಬುದನ್ನು ಊಹಿಸುವುದೇ ಭಯಾನಕವಾಗಿದೆ. 
ಲೆನಿನ್ 

ಕೊಳ್ಳುವ ಐ. ಎ.ಎಸ್. ವಲಯ ಬಾಯಿ ನಮ್ಮ ಮುಂದಿನ ಹಾದಿ ಇನ್ನೂ ಕಠಿಣ , ಏಕೆಂದರೆ 
ಬಿಟ್ಟಿಲ್ಲದಿರುವುದರ ಹುನ್ನಾರವೇನೋ ಈ ಅಧಿಕಾರಿಗಳು ಜನಪರ ಯೋಜನೆಗಳ 
ತಿಳಿಯದು. ನೇರವಾಗಿ ಸ್ವರ್ಗದಿಂದ ಮಾರಕರಾಗಿ ಪರಿವರ್ತನೆ ಹೊಂದಿದ್ದಾರೇನೋ 
ಧರೆಗಿಳಿದು ಜಂಟಿ ಕಾರ್ಯದರ್ಶಿಗಳಾಗಿ ಎಂಬ ಗುಮಾನಿ ಇದೆ. 
ಆರಂಭದಲ್ಲೇ ಉನ್ನತ ಹುದ್ದೆ ಪಡೆದಿರು 
ವವರು ಖಾಸಗಿವಲಯದ ಪ್ರತಿನಿಧಿ ಹಿಂದೆ ಭಾರತೀಯ ಜನತಾ ಪಕ್ಷದ ಪ್ರಭಾವಿ 
ಗಳಂತಿರುತ್ತಾರೆ, ಸರ್ಕಾರದ ಸರ್ವಸ್ವ ನಾಯಕರಾಗಿದ್ದ ಪ್ರಮೋದ್ ಮಹಾಜನ್‌ರ 
ವನ್ನೂ ಖಾಸಗಿಗೆ ಒತ್ತೆಯಿಡಲು ಗರಡಿಯಲ್ಲಿ ತಯಾರಾದ ಧೀಮಂತ ನಾಯಕಿ 
ಸಿದ್ದರಿರುತ್ತಾರೆ, ಎಂಬ ಆಕ್ಷೇಪವೊಂದಿದೆ. ಶ್ರೀಮತಿ ಸ್ಮೃತಿ ಇರಾನಿ, ಆಕೆ ಶ್ರೀ ಗೋಪಿನಾಥ 
ಕೇಂದ್ರ ಸರ್ಕಾರದ ಜಂಟಿ ಮುಂಡೆಯವರ ನಾಯಕತ್ವದಲ್ಲಿಯೂ ತರಬೇತಿ 
ಕಾರ್ಯದರ್ಶಿಗಳು ಈ ನೂತನ ಪಡೆದವರೆಂದು ಹೇಳುತ್ತಾರೆ. ಅವರ ಮಾತಿನ ಓಘ 
ಮಾದರಿಯ ನೇಮಕಾತಿಯನ್ನು ಬಿಟ್ಟರೆ ಅವರಿಗೆ ಬೇರಿನ್ನಾವ ಸಾಮರ್ಥ್ಯವಿದೆಯೋ 
ಖಂಡಿಸಿಲ್ಲದಿರುವುದು ಅವರ ಬೆನ್ನುಹುರಿ ತಿಳಿಯದು. ಯೇಲ್ ವಿಶ್ವವಿದ್ಯಾನಿಲಯವು ಅವರಿಗೆ 
ಸವೆದಿದೆಯೆಂಬ ಕಾರಣಕ್ಕೆ , ಸರ್ಕಾರದ ನಾಯಕತ್ವ ಧೀಮಂತೆ ಎಂಬ ಅರ್ಹತಾ ಪತ್ರ 

ಖಾಸಗೀಕರಣಕ್ಕೆ ಈಗಿನ ನೇಮಕಾತಿಯು ಕೊಟ್ಟಿದೆಯಂತೆ. ಅದೇ ಅವರಿಗೆ ವಿಶ್ವವಿದ್ಯಾನಿಲಯ 
ಧಮನಿಯಅ ಬಿಸಿನೆತ್ತರುತ್ತದೆ ನೆನೆಯಲಾರೆ 

ಹೊಸ ತಿರುವೊಂದನ್ನು ನೀಡಿದೆ. ನಮ್ಮ ನೀಡಿರುವ ಶೈಕ್ಷಣಿಕ ಅರ್ಹತಾ ಪತ್ರವೆಂಬ ಮೋಹಕ್ಕೆ 

ಐ. ಎ .ಎಸ್. ಅಧಿಕಾರಿಗಳ ಸಂಘ ಆಕೆ ಸಿಲುಕಿದ್ದಾರೆ. ಎಲ್ಲರೂ ಪಿ . ಯು . ಪಾಸ್ 
ನಿನ್ನಂ, ಲೆನಿನ್ ! ನಿನ್ನ ಹೆಸರು ಸಿಡಿಲ್ ಸದ್ದು ಬಾಯಿಮುಚ್ಚಿಕೊಂಡಿರುವುದರ ಮರ್ಮ ಮಾಡಿ ಡಿಗ್ರಿ ತರಗತಿಗೆ ಹೋಗುತ್ತಾರೆ; ಆದರೆ 
ದೊರೆಗಿವಿಗೆ; ನಿನ್ನ ಸಮತಾಬೋಧೆಸಿಡಿಮದ್ದು ಅರ್ಥವಾಗುತ್ತಿಲ್ಲ. ಆದರೆ ಇದೆಷ್ಟು ಈಕೆ ಡಿಗ್ರಿ ಪಡೆದ ಐದು ವರ್ಷಗಳ ನಂತರ 
ನರನ ಸಂಗ್ರಹ ಬುದ್ದಿ ಸ್ವಾರ್ಥತೆಯನುರಿದೊರೆ 

ಹೊಲಸು ಪ್ರಕ್ರಿಯೆಯೆಂಬುದು ಮುಂದಿನ ಪಿ. ಯು . ಗೆ ದಾಖಲಾಗಿದ್ದಾರೆ. ಕಳೆದ ಚುನಾವಣೆಯ 

ದಿನಗಳಲ್ಲಿ ಗೋಚರವಾಗಲಿದೆ. ಸಂದರ್ಭದಲ್ಲಿ ತಾವು ಬಿ. ಕಾಂ . ಪದವೀಧರೆಯೆಂದು 
ದಹಿಸಿ, ನಿಃಸ್ವಾರ್ಥತೆಯ ಬೆಂಕಿಯಿಂ ಹೃತ್ಕುಂಡ 

ಸಮರ್ಥಿಸಿಕೊಂಡಿದ್ದ ಶೃತಿ ಭಾಭಿ ಈ ವರ್ಷದ 
ಸರ್ವದಾ ಪ್ರಜ್ವಲಿಸುವಂತೆಸಗೆ. ಜಮದಗ್ನಿ 

ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಚುನಾವಣೆಯಲ್ಲಿ ೧೨ನೆಯ ಇಯತ್ತೆ ಮುಗಿಸಿರು 
ಸುತನಂತೆ ನೀನು ಪಾರ್ಥಿವ ಕುಲಕೆ ಬಡವಾಗಿ ! 

ಸೇವೆಯಿಂದ ನಿವೃತ್ತರಾದವರು ವುದಾಗಿ ಹೇಳಿಕೊಂಡಿದ್ದಾರೆ. ಎಲ್ಲರೂ ಮುಂದಕ್ಕೆ 

ಬಹುಮಂದಿ ಇತ್ತೀಚೆಗೆ ರಾಜಕೀಯ ಪಾಸಾದರೆ ಈಕೆ ಹಿಂದಕ್ಕೆ ಪಾಸಾಗುವ ಪ್ರವೀಣೆ 
ದುಡಿವ ದೀನರ ದೈವವನ್ಯರ್ಗೆ ಯಮದಂಡ ! 

ಧುರೀಣರಾಗಿ ಹೊಳೆಯಲು ಹಾದಿ ಆಗಿಬಿಟ್ಟಿದ್ದಾರೆ. ಭಾಜಪ ಸರ್ಕಾರದಲ್ಲಿ ಸಾಮಾನ್ಯ 
ಗೆಯ್ಯುವರೇನಿಲ್ಲ , ಕುಳಿತುಂಬರಿಗೆ ಬೆಲ್ಲ ; 

ಹುಡುಕಿಕೊಳ್ಳುತ್ತಿದ್ದಾರೆ. ನಮ್ಮ ರಾಜ್ಯದ ಸಚಿವರಿಗೇನೂ ಕೆಲಸವಿಲ್ಲವೆಂಬ ಪ್ರತೀತಿ 
ಮುಳುನೋವಾ೪ಂಗೆ, ಕಂಪು ಹೂವೊಡೆಯಂಗೆ: ನಿವೃತ್ತ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಇದೆಯೆಂದು ಹೇಳುತ್ತಾರೆ. ಈಕೆ ಅದನ್ನು ಬಹುವಾಗಿ 
ಗೋವಳಗೆ, ಸೋಂಪಿವಗೆ ಈ ತರತಮವನೆಲ್ಲ 

ರತ್ನಪ್ರಭಾ ಲೋಕಸಭಾ ಚುನಾವಣೆಗೆ ಸಮರ್ಥಿಸಿರುವ ಸಚಿವೆ. ಈಗ ಲೋಕಸಭೆಗೆ 

ಅಭ್ಯರ್ಥಿಯಾಗಿದ್ದಾರೆ. ಸೇವಾ ಚುನಾಯಿತರಾಗಲು ಅಭ್ಯರ್ಥಿ. ಅವರು ಮತ್ತು ಅವರ 
ಮುರಿಯೆ ಬಹನಲ್ಲಲ್ಲಿ ಕಲ್ಲ . ರಕ್ತದ ಗಂಗೆ 

ಅವಧಿಯಲ್ಲಿ ಯಾವ ಪಕ್ಷದ ಪರವಾಗಿ ಪಕ್ಷ ಗೆದ್ದರೆ ಈಕೆ ಸಚಿವೆ; ಇಲ್ಲದಿದ್ದರೆ ಶ್ರೀ ಶ್ರೀ 
ಸಿರಿ ನಾಳದಿಂ ಮರಳ ಬಡತನದೊಣಗು ಮೈಗೆ ಅವರು ಕೆಲಸ ನಿರ್ವಹಿಸಿದರೆಂದು ರವಿಶಂಕರನೆಂಬ ಮಹಾನ್ ಸಾಧು ಪುರುಷನಿಗೆ 
ಹರಿದಕ್ಕೆ ದೊರೆಗಳಸಿ ಕೂಅರೈತರ ಕೈಗೆ | 

ಅವರ ಇಂದಿನ ಹೆಜ್ಜೆಗಳು ಸೂಚಿಸುತ್ತವೆ. ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವ ಸೌಭಾಗ್ಯ 
- ಕುವೆಂಪು 

ಭಾರತೀಯ ಸೇನಾ ಪಡೆಗಳ ನಿವೃತ್ತ ಇವರದಾಗುತ್ತದೆ. ದೇಶಕ್ಕೆ ಒಳಿತನ್ನೇ ಬಯಸೋಣ.. 
ಅಧಿಕಾರಿಗಳನೇಕರು ಇದೇ ಪದ್ಧತಿಗೆ 


ಮೇ ೨೦೧೯ 


ಹೊಸತು ೭ 


ಹೊಸತು 


ISSN 2319- 7307 


ಅಭ೨೯೬0 63 


ಭಾರತ ಸಂವಿಧಾನ 


విత్రిలో 
ಬೆಲೆ : ೨೫ 


3G 


+ 


1 


FPS 92 

೩ . ೭ : 


, 

: 


ಕೃಷಿಯೂ ಸೇರಿದಂತೆ ಯಾವುದೇ ಕಸುಬು ತುತ್ತಾಗುತ್ತಿದ್ದಾನೆ. ಅಂದ ಮಾತ್ರಕ್ಕೆ ರೈತಾಪಿ ವರ್ಗ 
ವೃತ್ತಿಯಾದಾಗ ಗುರಿ ಬದಲಾಗುತ್ತದೆ, ಆದ್ಯತೆಗಳು ಆಧುನಿಕ ಸವಲತ್ತುಗಳನ್ನು ಬಯಸಕೂಡದು ಎಂದು 
ಬದಲಾಗುತ್ತದೆ, ಬೇಕುಗಳು, ಆಸೆಗಳು ಹೆಚ್ಚಾಗುತ್ತವೆ, ಖಂಡಿತವಾಗಿ ಹೇಳಲಾಗದು. ಆದರೆ, ಈ ಮಾದರಿಯ 
ನಿರಾಶೆಗಳು ಇಮ್ಮಡಿಯಾಗುತ್ತವೆ, ದುಡಿಮೆ ಕುಂಠಿತ ತ್ವರಿತಗತಿಯ ಬದಲಾವಣೆಗಳಿಂದ ಉಂಟಾಗ 
ವಾಗುತ್ತೆ , ಸಕಲ ಕಾಯಕವನ್ನು ಆರ್ಥಿಕತೆಯ ಬಹುದಾದ ಘೋರ, ಅಡ್ಡ ಪರಿಣಾಮಗಳ ಬಗ್ಗೆ 
ದೃಷ್ಟಿಯಿಂದ, ಲಾಭ - ನಷ್ಟದ ದೃಷ್ಟಿಯಿಂದ ಅಳತೆ ಚಿಂತಿಸುವಷ್ಟು ಪ್ರಬುದ್ದನಲ್ಲ ಒಕ್ಕಲುತನ ಮಾಡುವಾತ! 
ಮಾಡಲಾಗುತ್ತೆ, ಪರಿಸ್ಥಿತಿ ಹದಗೆಡುವವರೆಗೂ ಅತ್ತ ಈ ಕಾರಣಕ್ಕೇ ಅಲ್ಲವೇ ಗ್ರಾಮೀಣಾಭಿವೃದ್ಧಿ ಎಂಬ 
ಗಮನ ಹರಿಯದೇ ಎಚ್ಚರಗೊಳ್ಳುವ ಪ್ರಯತ್ನಗಳಾಗದೇ ನೂತನ ಆವಿಷ್ಕಾರ ಎದುರಾಗಿದ್ದು ? ಆದರೆ ವಾಸ್ತವ 
ಸಮಸ್ಯೆಗಳು ಉಲ್ಬಣಗೊಂಡಾಗ ಮಾನಸಿಕ ಒತ್ತಡ ದಲ್ಲಿ ಗ್ರಾಮೀಣಾಭಿವೃದ್ಧಿಯ ಹೆಸರಿನಲ್ಲಿ ತೊಡಗಿಸಿರುವ 
ಗಳಿಗೆ ಶರಣಾಗುವ ಮಟ್ಟಕ್ಕೆ ತಲುಪುತ್ತೆ ರೈತಾಪಿ ವರ್ಗದ ಯೋಜನಾ ವೆಚ್ಚಕ್ಕೂ ಅಭಿವೃದ್ಧಿಯ ಪ್ರಮಾಣಕ್ಕೂ 

ಮನಸ್ಥಿತಿ. ಅಲ್ಲಗಳೆಯಬಹುದಾದ ಈ ವಾಸ್ತವವನ್ನು ಅಜಗಜಾಂತರವಿರುವುದು ಮಾತ್ರ ಕಟುಸತ್ಯ , ವಾಸ್ತವ. 
ಯೋಜನೆಗಳ ಯಶಸ್ಸಿಗೆ ಬದ್ದತೆ ಮುಖ್ಯ... ಚರ್ಚೆಗೆ ಒಳಪಡಿಸಿದಾಗ ಮಾತ್ರ ಸತ್ಯಾಂಶ ಹೊರ ದಿನದಿಂದ ದಿನಕ್ಕೆ ಈ ಸಮಸ್ಯೆ ಉಲ್ಬಣಗೊಳ್ಳುತ್ತಿದ್ದು 

6 ಏಪ್ರಿಲ್ ೨೦೧೯ರ ಹೊಸತು ಸಂಚಿಕೆಯ ಬರುತ್ತೆ , ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವತ್ತ ಜನಪ್ರತಿನಿಧಿಗಳಿಗೆ ಗ್ರಾಮಗಳ ಅಭಿವೃದ್ಧಿ ಕೇವಲ 
ಶ್ರೀ . ಕಾಂಬಳೆಯವರ ಲೇಖನ ಒಂದು ರೀತಿಯಲ್ಲಿ ಕನಿಷ್ಠ ಪ್ರಯತ್ನಗಳಾದರೂ ಜರುಗುತ್ತೆ ! 

ಚುನಾವಣಾ ಸಂಗತಿಯಾಗಿದ್ದು ಜನಸಾಮಾನ್ಯರ 
ಇಂದಿನ ರಾಜಕಾರಣಕ್ಕೆ, ಅಭಿವೃದ್ಧಿಯ ಹೆಸರಿನಲ್ಲಿ ಕೃಷಿಯು ನಿಸರ್ಗವನ್ನು ಅವಲಂಬಿತ ಬದುಕು | ನಂಬಿಕೆ ಕಳೆದುಕೊಳ್ಳುತ್ತಿದ್ದಾರೆ, ಮೂಲ ಕಸುಬು ಕೃಷಿ 
ತಾಂಡವವಾಡುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಪರೋಕ್ಷ 

ಯನ್ನು ತ್ಯಜಿಸಿ ಉದ್ಯೋಗದತ್ತ ಮುಖ ಮಾಡುತ್ತಿದ್ದು 
ಮಾತ್ರವಲ್ಲ ಉತ್ತಮ ವಿಶ್ಲೇಷಣೆ ಎಂದೇ ಪರಿಗಣಿಸ 

1 ನಾಳೆ ಆಯ್ಕೆಯು 

ಸರ್ಕಾರಗಳು ಕೃಷಿ ವಲಯಕ್ಕೆ ಘೋಷಿಸುತ್ತಿರುವ 
ಬಹುದು. ಕಾಂಬಳೆಯವರ ವಿವರಣೆಗೆ ಮೆಚ್ಚುಗೆ 

ನಾ 

ಆಮಿಷ ಗಳಿಗೆ ಫಲಾನುಭವಿಗಳಾಗುವ ನೆಪಕ್ಕೆ ಮಾತ್ರ 
ವ್ಯಕ್ತಪಡಿಸುವುದು ಆದ್ಯ ಕರ್ತವ್ಯವಾದರೂ ಸಹ 

ಕೃಷಿಕರ ಹಣೆಪಟ್ಟಿ ಕಟ್ಟಿಕೊಂಡಿದ್ದಾರೆ ಎಂದರೆ 
ವಸ್ತುಸ್ಥಿತಿಯ ಬಗ್ಗೆ ನೀಡಲೇಬೇಕಾದ ಟೀಕೆ- ಟಿಪ್ಪಣಿ 

ಅತಿಶಯೋಕ್ತಿಯಾಗದು. ಈ ವಾಸ್ತವಿಕ ಕಾರಣಕ್ಕೆ 
ಗಳು ಓದುಗರ ಜವಾಬ್ದಾರಿ ಎಂಬ ಹಿನ್ನೆಲೆಯಲ್ಲಿ ಈ 

ಪ್ರಾಮಾಣಿಕವಾಗಿ ದುಡಿಯುವ ಮಂದಿಯಲ್ಲಿ ದ್ವಂದ್ವ 
ವಾದವನ್ನು ಮಂಡಿಸುವುದು ಅನಿವಾರ್ಯವಾಗಿದೆ. 

ಹೆಚ್ಚಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಕೃಷಿ ವಲಯ 
- ಬಾಬಾಸಾಹೇಬ್ ಅಂಬೇಡ್ಕರ್‌ ಅವರು ಕಾಲವಾಗಿ 

ಎದುರಿಸಬಹುದಾದ ಸವಾಲುಗಳು ಯಾವ ಪರಿ 
ಸುಮಾರು ಆರು ದಶಕಗಳು ಮೀರಿದ್ದು ಅವರ 

ಯಾಗಿರಬಹುದು ಎಂಬುದುಊಹೆಗೆ ನಿಲುಕದ ಸಂಗತಿ 
ಚಿಂತನೆಗಳು ಇಂದಿಗೂ ಪ್ರಸ್ತುತವಾದರೂ ಸಹ ಆ 

ಯಾಗಿದೆ . ದೇಶದ ಸರ್ವತೋಮುಖ ಅಭಿವೃದ್ಧಿಯ 
ಮಹಾನ್ ಚಿಂತಕನ ಉದ್ದೇಶಗಳನ್ನು ಸಮಯ 

ಕನಸು ಹೊತ್ತಿದ್ದ ಹರಿಕಾರ “ ಅಂಬೇಡ್ಕರ್‌ ಅವರ 
ಸಾಧನೆಗಾಗಿ ಬಳಸುತ್ತಿರುವುದು ವಿಷಾದನೀಯವೇ 

ಕನಸುಗಳ ಬಗ್ಗೆ ನಮ್ಮನ್ನಾಳುವ ಜನಪ್ರತಿನಿಧಿಗಳಿಗೆ 
ಸರಿ , ಯೋಜನಾ ನಿರಾಶ್ರಿತರ ಪುನರ್ವಸತಿಯ ಬಗ್ಗೆ 

ಕಿಂಚಿತ್ತಾದರೂ ಪ್ರಾಮಾಣಿಕ ಕಾಳಜಿ ಇದ್ದಿದ್ದೇ ಆದರೆ 
ಅವಲೋಕಿಸಿದರೆ ಸಾಧಿಸಿರುವುದು ಅಲ್ಲ. ಇತ್ತೀಚಿಗಿನ 

ರಾಜ್ಯದ ಜನಗಳ ಮನದಲ್ಲಿ ಹಚ್ಚ ಹಸಿರಾಗಿರುವ 
ಘಟನೆಯನ್ನು ಅವಲೋಕಿಸಿದರೆ ಎತ್ತಿನಹೊಳೆ 

ಗಂಗಾ ಕಲ್ಯಾಣ ಯೋಜನೆಯಂತಹ ಗೋಲ್ ಮಾಲ್ 
ಯೋಜನೆಗೆ ಭೂಮಿ ನೀಡಿದ ವ್ಯವಸಾಯಗಾರರಿಗೆ 

ಗಳಿಗೆ ಅವಕಾಶವಿರುತ್ತಿರಲಿಲ್ಲ. ಜಾತಿ ರಾಜಕೀಯಕ್ಕೆ 
“ಸಮಯೋಚಿತ ವಾಗಿ ದಕ್ಕದ ಆರ್ಥಿಕ ಪರಿಹಾರ; ಎಂಬುದು ವಾಸ್ತವವಾದರೂ ಸಹ, ಇಂದಿನ ಕುಮ್ಮಕ್ಕು ನೀಡಿ ಆಡಳಿತ ನಡೆಸುವ ಅವಶ್ಯಕತೆ 
ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಕೋಯ್ತಾ ಆಧುನಿಕ, ತಾಂತ್ರಿಕ ಜಗತ್ತಿನಲ್ಲಿ ಈ ವಾದವನ್ನು ಇರುತ್ತಿರಲಿಲ್ಲ! ಒಟ್ಟಿನಲ್ಲಿ ರೈತಾಪಿ ವರ್ಗದ ಹೆಸರಿನಲ್ಲಿ, 
ಯೋಜನೆಯಲ್ಲಿ ಭೂಮಿ ಕಳೆದುಕೊಂಡವರ ಪಾಡಿನ ಸಂಪೂರ್ಣವಾಗಿ ಒಪ್ಪಲೇಬೇಕೆಂದಿಲ್ಲ. ಉಳುಮೆಯಲ್ಲಿ ಜಾತಿ - ಧರ್ಮದ ಹೆಸರಿನಲ್ಲಿ, ಬಡತನ ನಿರ್ಮೂಲನೆಯ 
ಉದಾಹರಣೆ ಪೂರಕವಾಗುತ್ತೆ. ಈ ದುರ್ಗತಿಗೆ ಯಾಂತ್ರೀಕರಣ, ಬಿತ್ತನೆಯಲ್ಲಿ ಯಾಂತ್ರೀಕರಣ , ಹೆಸರಿನಲ್ಲಿ, ಶಿಕ್ಷಣ ನೀಡುವ ನೆಪದಲ್ಲಿ, ಸಾಲ ಮನ್ನಾ 
ಮೂಲ ಕಾರಣ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಬೀಜೋತ್ಪಾದನೆಯಲ್ಲಿ ಆಧುನಿಕತೆ , ನೀರಾವರಿಯಲ್ಲಿ ( ಇತ್ಯಾದಿ) ಎಂಬ ತಾತ್ಕಾಲಿಕ ಪರಿಹಾರ ನೀಡುವಲ್ಲಿ 
ಚುನಾವಣಾ ಸಮಯದ ಅವಕಾಶವಾದಿ ರಾಜಕೀಯ ಆಧುನಿಕತೆ, ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವಲ್ಲಿ ಭ್ರಷ್ಟಾಚಾರ, ಅವ್ಯವಹಾರ ಎಗ್ಗಿಲ್ಲದೇ ಸಾಗುತ್ತಿರುವುದು 
ಎಂದರೆ ತಪ್ಪಾಗದು. 

ಯಾಂತ್ರೀಕರಣ, ಫಸಲಿನ ಕಟಾವು, ಸಂಸ್ಕರಣೆಯಲ್ಲಿ ಬಹಿರಂಗ ಗುಟ್ಟಾಗಿದ್ದು ಈ ದುರುದ್ದೇಶದ ಅರಿವು 
ಇನ್ನು ಕೃಷಿ ವಲಯದ ಬಗ್ಗೆ ಗಮನಿಸಿದರೆ ಆರು ಆಧುನಿಕ ತಂತ್ರಜ್ಞಾನದ ಬಳಕೆ ಮಾತ್ರವಲ್ಲ ಆಹಾರ ಸಮಾಜದ ಅಶಿಕ್ಷಿತ ಹಾಗೂ ರೈತಾಪಿ ವರ್ಗವನ್ನು 
ದಶಕಗಳ ಹಿಂದಿನ ಪರಿಸ್ಥಿತಿಗೂ ಇಂದಿನ ಆಧುನಿಕ ಪದಾರ್ಥಗಳ ಮಾರಾಟದಲ್ಲಿಯೂ ಸಹ ಆಧುನಿಕ ತಲುಪಿದಾಗಲೇ ನೈಜ, ಸುವ್ಯಕ್ತ ಬದಲಾವಣೆಗಳನ್ನು 
ಸಮಾಜದ ವಾತಾವರಣಕ್ಕೂ ಕಾಣಬಹುದಾದ ಸಹಜ ತಂತ್ರಜ್ಞಾನದ ಬಳಕೆ ಅನಿವಾರ್ಯವಾಗಿದ್ದು ನಿರೀಕ್ಷಿಸಲು ಸಾಧ್ಯ! ಸಾಲ ಮನ್ನಾ ಎಂಬ ರಾಜಕೀಯ 
ಅಂತರ ಊಹೆಗೂ ಮೀರಿದ್ದು. ಲಾಭದಾಯಕವಲ್ಲ ಸೂರ್ಯನ ಸಾಕ್ಷಿಯಲ್ಲಿ ದುಡಿಮೆಯಲ್ಲಿ ನಿರತನಾಗಿದ್ದ ಪ್ರೇರಿತ ಆಮಿಷದ ಸಾಧಕ - ಬಾಧಕಗಳ ಬಗ್ಗೆ ವೈಜ್ಞಾನಿಕ, 
ಎಂದೇ ಪರಿಗಣಿಸಲಾಗಿರುವ ರೈತಾಪಿ ವರ್ಗದ ರೈತಾಪಿ ವರ್ಗ ಇಂದು ಬಾಹ್ಯ ಜಗತ್ತಿನ ಸೌಕರ್ಯ ವಿವೇಕದ ವಿಶ್ಲೇಷಣೆ ಅತ್ಯಗತ್ಯವಾದ ಸಂಗತಿಯಾಗಿದೆ! 
ಜೀವನ ಶೈಲಿಯಲ್ಲಿಯೂ ಸಹ ಗಮನಾರ್ಹವಾದ ಗಳನ್ನು ಹೆಚ್ಚಾಗಿ ಬಯಸುತ್ತಿದ್ದಾನೆ, ಗ್ರಾಮೀಣ ಒಟ್ಟಿನಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು 
ಬದಲಾವಣೆಗಳಾಗಿರುವಾಗ ರಾಜಕೀಯ ಕ್ಷೇತ್ರದಲ್ಲಿ ಪ್ರದೇಶಗಳಿಂದ ನಗರಗಳತ್ತ ವಲಸೆ ಹೋಗುತ್ತಿದ್ದಾನೆ, ಆಧರಿಸಿದ ಶ್ರೀ ಕಾಂಬಳೆಯವರ ಕಿರು ಲೇಖನ ಕಣ್ಣು 
ಬದಲಾವಣೆಗಳನ್ನು ಬಯಸದೇ ಇರಲು ಸಾಧ್ಯವೇ ? ಶ್ರಮ ಜೀವನಕ್ಕೆ ವಿದಾಯ ಹೇಳುತ್ತಿದ್ದಾನೆ, ಕುಟುಂಬದ ತೆರೆಸುವದಾಗಿದ್ದು ಲೇಖಕರಿಗೆ ಕೇವಲ ಅಭಿನಂದನೆ 
ಅಶಿಕ್ಷಿತ ವರ್ಗವೆಂದೇ ಪರಿಗಣಿಸಲಾಗಿರುವ ಹಿರಿಯ ತಲೆಗಳನ್ನು ಮರೆತು ಕೌಟುಂಬಿಕ ಮೌಲ್ಯ ಗಿಂತ ಬದಲಾವಣೆಯತ್ತ ಪ್ರಯತ್ನಗಳು ಆದಾಗಲೇ 
ವ್ಯವಸಾಯಗಾರನ ಗ್ರಹಿಕಾ ಶಕ್ತಿ, ಆಲೋಚನಾ ಗಳನ್ನು ಧಿಕ್ಕರಿಸುತ್ತಿದ್ದಾನೆ, ಹಿಂದೆಂದೂ ಕಾಣದಂತಹ ಮಾತ್ರ ಅರ್ಥವತ್ತಾದ ಲೇಖನದ ಸಂದೇಶಗಳ 
ಸಾಮರ್ಥ್ಯ ಕೂಡ ಅನೇಕ ಪಟ್ಟು ಬದಲಾಗಿದೆ. ಕೃಷಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾನೆ. .. ಹಿಂದೆಂದೂ ಸಾಕ್ಷಾತ್ಕಾರ ಸಾಧ್ಯ ಎಂದು ಹೇಳಬೇಕಾಗಿದೆ. 
ಕಸುಬಾಗಿ ಉಳಿದಿಲ್ಲ, ಹೊರತಾಗಿ ವೃತ್ತಿಯಾಗಿದೆ! ಕೇಳರಿಯದ ವಿವಿಧ- ವಿಭಿನ್ನ ಸಮಸ್ಯೆಗಳಿಗೆ ಹಾಸನ ಜಿಲ್ಲೆ ರಾಜೀವ್ ಎನ್ . ಮಾಗಲ್ 
ಹೊಸತು ೮ 

- ಮೇ ೨೦೧೯ 


C 


.. 


. 


.. 


ಅಂಬೇಡ್ಕರ್ 


- 119 :14 . 


ವಿಶೇಷ 


!+ 4 + : 


24 


ಸಂಚಿಕೆ 


విధించింది 


ಸಂವಿಧಾನವನ್ನು ಸಾಮಾನ್ಯರಿಗೆ ಸಮುದಾಯಗಳಿಗೆ ದೇಶವು ಒಂದು ಲಿಖಿತ 

ನನಗೇಕೆ ಪತ್ನಿ ಬೇಕು? 
- ಒಯ್ಯುವುದನ್ನು ಕುರಿತು 

ಸಂವಿಧಾನವನ್ನು ಹೊಂದಿದೆ ಎಂಬುದರ ಕುರಿತು ಲೇಖಕಿ - ಪ್ರಿಯದರ್ಶಿನಿ ಶೆಟ್ಟರ 
ಈ ಭಾರತದಲ್ಲಿ ಹಿಂದೆಂದಿಗಿಂತಲೂ ಕಳೆದ ಮಾಹಿತಿಯೂ ಇಲ್ಲವೆಂಬ ಮಾತಿದೆ. ಚಿಂತೆಯಿಲ್ಲ ® ಈ ಲೇಖನವನ್ನು ಅಮೆರಿಕಾದ ಲೇಖಕಿ 
ಐದು ವರ್ಷಗಳಲ್ಲಿ ಜನರ ಮನಸ್ಸಿನಲ್ಲಿ ಪ್ರಮುಖವಾಗಿ ಅದನ್ನು ಅವರ ಬಳಿಗೇ ಒಯ್ಯುವುದು ಇಂದಿನ 

ಯೊಬ್ಬರು ಬರೆದಿರುವುದು ಎಂದರೆ ನಂಬುವುದು ಕಷ್ಟ 
ಮತ್ತು ಸಾರ್ವಜನಿಕ ವಲಯದಲ್ಲಿ ಸಾಮಾನ್ಯವಾಗಿ ತುರ್ತು. ಅದನ್ನು ಕರ್ನಾಟಕ ಉಚ್ಚನ್ಯಾಯಾಲಯದ 

ವಾಗುತ್ತದೆ. ಕಾರಣ , ಇದು ಭಾರತೀಯ ಸಮಾಜದಲ್ಲಿ 
ಸೃಷ್ಟಿಸಲಾದ ಅನೇಕ ರೀತಿಯ ತಲ್ಲಣಗಳಲ್ಲಿ ಮುಖ್ಯ ನಿವೃತ್ತ ನ್ಯಾಯಾಧೀಶ ನಾಗಮೋಹನದಾಸ್ ನೋವುಂಡ ಲೇಖಕಿಯೊಬ್ಬರು ಬರೆದ ಲೇಖನ 
ವಾಗಿ ಒಂದು ಫ್ಯಾಸಿಸ್ಟ್ ಪರಿಸರ ನಿರ್ಮಾಣ ಮತ್ತು ನಿರಂತರವಾಗಿ ಮಾಡುತ್ತಿದ್ದಾರೆ. ಇಂದು ಇದೇ ರೀತಿ ದಂತಿದೆ. ಈ ಲೇಖನದಲ್ಲಿ, ಲೇಖಕಿ ಸೂಕ್ತ ವಿವರ 
ಸಂವಿಧಾನವನ್ನು ವ್ಯವಸ್ಥಿತವಾಗಿ ಮೂಲೆಗುಂಪು ಯಾಗಿ ದೇಶದ ಇನ್ನಿತರ ನಿವೃತ್ತ ನ್ಯಾಯಾಧೀಶರು ಗಳೊಂದಿಗೆ ಹೆಂಡತಿಯ ಕರ್ತವಗಳನು, ಪಟಿ 
ಮಾಡುವುದೇ ಏಕಪಕ್ಷೀಯ ಸರ್ಕಾರದ ಆದ್ಯತೆ ಕಾರ್ಯಪ್ರವೃತ್ತರಾದರೆ ಸಂವಿಧಾನದ ಆಶಯಗಳನ್ನು ಮಾಡಿರುವುದನ್ನು ನೋಡಿದರೆ , ನಮಗೆ ಮನುಧರ್ಮ 
ಯಾಗಿತ್ತು ಮತ್ತದನ್ನು ಮುಂದುವರೆಸುವ ನಿಟ್ಟಿನಲ್ಲಿ ಮತ್ತು ಮಾನವಹಕ್ಕುಗಳನ್ನು ಎತ್ತಿಹಿಡಿದಂತಾಗುತ್ತದೆ, ಶಾಸ ಜ್ಞಾಪಕಕ್ಕೆ ಬರುತ್ತದೆ. ಹೆಣ್ಣಿನ ಗೋಳುಕೇವಲ 
ಹೆಚ್ಚು ಕಾರ್ಯಪ್ರವೃತ್ತವಾಗಿದೆ. ಬಾಯಿಮಾತಲ್ಲಿ ಮತ್ತದಕ್ಕೆ ನಿರ್ಮಲವಾದ ಮನಸ್ಥಿತಿಯೂ ಅವಶ್ಯಕ. ಭಾರತೀಯ ಹೆಣಿಗೆ ಮಾತ್ರ ಸಂಬಂಧಿಸಿದ್ದು ಎಂಬ 
“ ಎಲ್ಲರ ಜೊತೆ ಎಲ್ಲರ ವಿಕಾಸ ಎಂಬ ಬಣ್ಣದ ಉಕ್ತಿ ಅದನ್ನು ಬಿಟ್ಟು ತೆರೆಮರೆಯಲ್ಲಿ ಯಾವುದೊ ಪಕ್ಷದ ನಂಬಿಕೆ ಸುಳಾಗಿ ಹೋಗುತ್ತದೆ. ಇದೊಂದು ಜಾಗತಿಕ 
ಆದರೆ ಮನಸ್ಸಿನಲ್ಲಿ ಮನುಸ್ಮೃತಿ ಕಾಲದ ಸಮಾಜ ನಾಯಕನನ್ನು ಹೊಗಳುವುದೊ ಅಥವಾ ಲೇವಡಿ ರೋಗ ಎಂದು ಮನದಟ್ಟಾಗುತ್ತದೆ. ಅಮೆರಿಕಾ ಮತ್ತು 
ರಚನೆಯ ಮಹದಾಶಯಗಳು. ಈ ಕಾಲಘಟ್ಟದಲ್ಲಿ ಮಾಡುವುದೊ ಕಾಲಹರಣ ಮತ್ತು ಶುದ್ಧ 

ಇತರ ಯೂರೋಪಿನ ದೇಶಗಳು ಬಹಳ 
ನಮ್ಮೆಲ್ಲರಿಗೂ ಅಂಬೇಡ್ಕರ್‌ರ ಚಿಂತನೆಗಳನ್ನು ಅಪ್ರಯೋಜಕ ಕೆಲಸವಾಗುತ್ತದೆ. ಅದರಂತೆ, ಮುಂದುವರಿದಿವೆ, ಅಲ್ಲಿ ಮಹಿಳೆಯರು ಪುರುಷರಿಗೆ 
ಮುನ್ನೆಲೆಗೆ ತರುವಲ್ಲಿ ಹಾಗೂ ಸಂವಿಧಾನದ ಸಂಧಾನದ ಮೂಲಕ ಅನೇಕ ಸವಲತ್ತುಗಳನ್ನು ಸಮಾನವಾಗಿ ಸತಂತಜೀವನ ನಡೆಸುತಿದ್ದಾರೆ ಎಂದು 
ಆಶಯಗಳನ್ನು ಸಾಮಾನ್ಯರಿಗೆ ಅರ್ಥಮಾಡಿಸುವಲ್ಲಿ ತಮ್ಮದಾಗಿಸಿಕೊಂಡ ಒಂದು ಹಂತಕ್ಕೆ ಮೇಲೇರಿದ ತಿಳಿದಿದ್ದ ನಮಗೆ ಪ್ರಸ್ತುತ ಲೇಖನ, ಅದು ಹಾಗಲ್ಲ. 
ನಮ್ಮ ರಾಜ್ಯದ ಹಾಗೂ ದೇಶದ ಕೆಲ ಪತ್ರಿಕೆಗಳು ಶೋಷಿತ ಸಮುದಾಯವು ಇನ್ನೊಂದು ರೀತಿಯಲ್ಲಿ ವಸುಸಿತಿ ಇರುವುದು ಹೀಗೆ ಎಂದು ವಿವರಿಸುತದೆ. 
ಮುಂದಾಗಿದ್ದು ಅದರಲ್ಲಿ ಹೊಸತು ಮುಂಚೂಣಿ ಶೋಷಣೆಗೆ ಗುರಿಯಾಗಿದೆ. ಎಲ್ಲರೂ ಸಮಾನರು, ಆದರೂ , ಈ ಸಮಾಜ ನಿಂತ ನೀರಲ್ಲ. ೧೯೭೧ರ 
ಯಲ್ಲಿದೆ. ಸಮಕಾಲೀನ ಸನ್ನಿವೇಶಗಳ ದ್ವಂದ್ವಗಳಿಗೆ ಆದರೆ ಕೆಲವರು ಕಡಿಮೆ ಸಮಾನರು ಎಂಬ ಪರಿಸರ 

ಸಮಾಜದ ಚಿತ್ರಣವನ್ನು ಲೇಖಕಿ ಜೂಡಿ ಬ್ರಾಡಿ 
ಚಾರಿತ್ರಿಕವಾಗಿ ವಿಶ್ಲೇಷಿಸುವ ಅಗತ್ಯಗಳು ಅತ್ಯವಶ್ಯಕ. ದಲ್ಲಿ ಜೀವಿಸುತ್ತಿರುವುದು ಸ್ಪಷ್ಟವಾಗಿ ಕಾಣತೊಡಗಿದೆ. ಯವರು ಕಟ್ಟಿಕೊಟ್ಟಿದ್ದಾರೆಯೇ ವಿನಾ ಇಂದಿನ 

ಸಂವಿಧಾನದ ಮೂಲ ಆಶಯವೇ ಸಮಾನತೆ ಇದನ್ನು ಹಂತ ಹಂತವಾಗಿ ಮೂಲೋತ್ಪಾಟನೆ ದನಲ್ಲ. ಇಂದು ಭಾರತವನ್ನೂ ಒಳಗೊಂಡಂತೆ 
ಯನ್ನು ಸಾಧಿಸಿ ಸಾಮರಸ್ಯವನ್ನು ಸಮಾಜದಲ್ಲಿ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಸಮಾಜಮುಖಿಯಾದ ಜಗತಿನಾದ್ಯಂತ ಮಹಿಳೆಯರ ಸಾನ- ಮಾನದಲಿ 
ಸ್ಥಾಪಿಸುವುದು. ಆದರೆ ಅದನ್ನು ಆಗುಮಾಡುವ ಸಾಹಿತ್ಯದ ಪ್ರಕಾರಗಳು ಹಾಗೂ ಸಾಂಸ್ಥಿಕ ಸಾಕಷ್ಟು ಬದಲಾವಣೆಗಳಾಗಿವೆ. ಆಕೆ ಗಂಡಿಗೆ 
ಸಾಧ್ಯತೆಯನ್ನು ಸದಾ ಮನಗಂಡು ಮತ್ತು ನೇರವಾಗಿ ಚಟುವಟಿಗಳು ಸಹಕಾರಿಯಾಗಬಲ್ಲವು. 

ಸಮನಾಗಿ , ಶಿಕ್ಷಕಿಯಿಂದ ಪ್ರಾರಂಭಿಸಿ ಸೈನಿಕಳಾಗುವ 
ಕಾರ್ಯಪ್ರವೃತ್ತರಾದವರಲ್ಲಿ ಅಂಬೇಡ್ಕರ್‌ರವರು ಅಂಬೇಡ್ಕರ್‌ರವರು ತಮ್ಮ ಕಠಿಣ ಪರಿಶ್ರಮದಿಂದ ವರೆಗೆ, ಸೈಕಲ್ ತುಳಿಯುವುದರಿಂದ ಹಿಡಿದು 
ಪ್ರಮುಖರು. ಮತ್ತದನ್ನು ನಾನಾ ( ಧಾರ್ಮಿಕ, ಅನನ್ಯ ಸಾಧನೆ ಮಾಡಿದರೆಂಬುದರಲ್ಲಿ ಎರಡು ವಿಮಾನದ ಪೈಲೆಟ್ ಆಗುವವರೆಗೆ ಎಲ ಕೇತಗಳಲೂ 
ಸಾಮಾಜಿಕ , ರಾಜಕೀಯ ಮತ್ತು ಆರ್ಥಿಕ ) ಮಗ್ಗಲು ಮಾತಿಲ್ಲ ಹಾಗೂ ಅಂದಿನ ಕಾಲಘಟ್ಟದಲ್ಲಿ ಅವರು ತನ್ನನ್ನು ತೊಡಗಿಸಿಕೊಂಡಿದಾಳೆ, ಹಾಗಾಗಿ, ಇಂದು 
ಗಳಿಂದ ವಿಶ್ಲೇಷಿಸಿ ಚಳವಳಿಗಳ ಮೂಲಕ ಸಾಮಾನ್ಯ ತಮ್ಮ ಜ್ಞಾನವನ್ನು ಹೆಚ್ಚು ವಿಸ್ತಾರಗೊಳಿಸಿಕೊಳ್ಳಲು ಅವಳು ಕೇವಲ ಗಂಡನ ಬೇಕು- ಬೇಡಗಳನ್ನು 
ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವನ್ನು ಅವರು ಭಾರತದಲ್ಲಿ ಉನ್ನತ ಮಟ್ಟದ ಶೈಕ್ಷಣಿಕ ಸಂಸ್ಥೆಗಳ ಪೂರೈಸುವ ಆಳಾಗಿ ಉಳಿದಿಲ. 
ಮಾಡುತ್ತಲೇ ಬಂದರು, ಅದಕ್ಕೆ ಖೋತಿ ಕೊರತೆ ಒಂದು ಕಾರಣ ಆದುದರಿಂದ ಅವರಿಗೆ ಲೇಖಕಿ ಪ್ರಿಯದರ್ಶಿನಿ ಶೆಟ್ಟರ ಅವರು ಲೇಖನದ 
ಚಳವಳಿ ಯೇ ಐತಿಹಾಸಿಕ ಸಾಕ್ಷಿ. 

ವಿದೇಶ ಅಧ್ಯಯನವು ಅಗತ್ಯವಿತ್ತು. ಅಂದಿನ ಪ್ರಾರಂಭದಲ್ಲಿ “ಹೆಣ್ಣು ಸಿಗುವುದೇ ಅಪರೂಪವಾದ 
ಭಾರತವು ತನ್ನ ಕಳೆದ ಎಪತ್ತೆರಡು ವರ್ಷಗಳ ಪಾಶ್ಚಿಮಾತ್ಯ ಹಾಗೂ ಯೂರೋಪ್ ದೇಶಗಳಲ್ಲಿ 

ಕಾಲವೊಂದಿತ್ತಂತೆ . ಹೆಣ್ಣು ಸಿಗಬೇಕಾದರೆ ತೆರವು | 

ತಂಗಿ 
ನಂತರವೂ ಸ್ವಾತಂತ್ರ್ಯ , ಸಮಾನತೆಯ ಆಶಯ ಅಧ್ಯಯನ ಕೈಗೊಂಡ ವಿಶ್ವವಿದ್ಯಾಲಯಗಳ ಹಾಗೂ ಕನಾ ಶುಲ್ಕ ಕೊಟ್ಟು ತರಬೇಕಾದ ಸ್ಥಿತಿಯಿತಂತೆ ” 
ಗಳನ್ನು ಸಂವಿಧಾನದ ಮೂಲಕ ಸಾಮಾನ್ಯ ಜನರೆಡೆ ತಂಗಿದ ತಾಣಗಳಿಗೆ ಭೇಟಿ ನೀಡಿ ಭಾವನಾತ್ಮಕವಾದ ಎಂದು ಹೇಳಿದ್ದಾರೆ. ಇಂಥ ಸಿತಿ ೬೦ - ೭೦ ವರ್ಷಗಳ 
ಒಯ್ಯುವುದರಲ್ಲಿ ಅನೇಕ ತೊಡರುಗಳನ್ನು ಎದುರಿ ಹಾಗೂ ರೋಮಾಂಚನಗಳನ್ನು ಹೆಚ್ಚು ಹಿಗ್ಗಿಸದೆ, ಹಿಂದೆ ಇದದು ನಿಜ. ಕಾಲ ಸರಿದಂತೆ, ಒಂದು 
ಸುತ್ತಲೇ ಬಂದಿದೆ. ಮಾನವನ ಶೋಷಣೆಯೆಂಬ ಅವರ ಮುಂದಾಳತ್ವದಲ್ಲಿ ರಚಿಸಲಾದ ಸಂವಿಧಾನ ಕಾಲಘಟ್ಟದಲ್ಲಿ ಗಂಡಿಗೆ ಬೇಡಿಕೆ ಹೆಚ್ಚಾಯಿತು. 
ವಿಕೃತಿಯು ಎಲ್ಲ ಎಲ್ಲೆಗಳನ್ನು ಮೀರಿ ನಿಲ್ಲುವ ವನ್ನು ಮನನ ಮಾಡುವುದರೊಂದಿಗೆ ಪ್ರಸ್ತುತ ಇತೀಚಿನ ವರ್ಷಗಳಲ್ಲಿ ಹೆಣ್ಣು ಭ್ರೂಣಹತ್ಯೆಯ 
ಶಕ್ತಿಯನ್ನು ಪಡೆದಿದ್ದು ಅದು ವ್ಯವಸ್ಥೆಯಲ್ಲಿಯೇ ಸಮಾಜದ ಸಮಸ್ಯೆಗಳಿಗೆ ಅದು ಜನರ ಮೂಲಕ ಕಾರಣದಿಂದ ಹೆಣ್ಣುಗಳ ಸಂಖ್ಯೆ ಕ್ಷೀಣಿಸಿ ಹೆಣ್ಣಿಗೆ 

ಲಕ್ಷಣವಾಗಿರುತ್ತದೆ . ಪ್ರಸ್ತುತ ಶೋಷಿತ ಮಧ್ಯಪ್ರವೇಶವು ಅವಶ್ಯಕ ಎಂಬುದನ್ನು ದೇಶದ ಬೇಡಿಕೆ ಹೆಚ್ಚಾಗಿ, ಮದುವೆಗೆ ಹೆಣ್ಣು ಸಿಗುವುದೇ 
( ದಲಿತ) ಸಮುದಾಯವು ನಾನಾ ಬಗೆಯ ಶೋಷಣೆಗೆ ಎಲ್ಲರೂ ಮನಗಾಣಬೇಕಿದೆ. ಹೊಸ ಲೋಕಸಭೆಯು 

ಅಪರೂಪವಾಗಿದೆ. ಗಂಡಿಗೆ ಬೇಡಿಕೆ ಇದ್ದ ಕಾಲಘಟ್ಟ 
ಒಳಪಟ್ಟಿರುವುದೇ ಇದಕ್ಕೆ ಉದಾಹರಣೆ. ಅಂದಿನ ನಮ್ಮ ಸಂವಿಧಾನದ ಮೂಲ ಆಶಯಗಳನ್ನು ದಲಿ ವರದಕಿಣೆ, ವರೋಪಚಾರ , ವರದಕಿಣೆ ತಾರದ 
ಯುರೋಪಿನಲ್ಲಿ ಕಾರ್ಲ್ ಮಾರ್ಕ್ಸ್ , ಅಮೆರಿಕಾದ ಸಾಕಾರಗೊಳಿಸುವಲ್ಲಿ ಕಾರ್ಯಪ್ರವೃತ್ತವಾಗಬೇಕಿದೆ ಹೆಣುಗಳನ್ನು ಸುಡುವುದು ಇವೆಲ್ಲ ನಡೆಯುತಿತು. 
ಮಾರ್ಟಿನ್ ಲೂಥರ್ ಕಿಂಗ್, ಆಫ್ರಿಕಾದಲ್ಲಿ ಮಂಡೇಲಾ, ಹಾಗೂ ಅದು ಅದರ ಆದ್ಯ ಕರ್ತವ್ಯವೂ ಹೌದು. ಆದರೆ ಈಗ ಈ ಅನಿಷ್ಟ ಪದ್ಧತಿಗಳು ಇಲ್ಲವೆಂದೇ 
ಭಾರತದಲ್ಲಿ ಅಂಬೇಡ್ಕರ್ ಮಾನವನ ಶೋಷಣೆಯ ಇಲ್ಲದಿದ್ದಲ್ಲಿ ಮನುಷ್ಯತ್ವವನ್ನೇ ಪ್ರಶ್ನಿಸುವ ಮತ್ತು ಹೇಳಬೇಕು. ಜೊತೆಗೆ ಹೆಣ್ಣು ಶಿಕಿತಳಾಗಿ ಸ್ವಾವಲಂಬಿ 
ವಿವಿಧ ಬಗೆಯ ಕೆಟ್ಟ ಲಕ್ಷಣಗಳ ವಿರುದ್ದ ಮನುಸ್ಮೃತಿಯು ಮನಸೋಇಚ್ಛೆ ಸೃತಿಯಾಗಿ ಬಿಡುವ 

ಬದುಕು ಪ್ರಾರಂಭಿಸಿರುವುದರಿಂದಲೂ ಕೂಡ ಅವಳು 
ಹೋರಾಡಿದರು ಮತ್ತವರ ಗೈರುಹಾಜರಿಯಲ್ಲೂ ಅಪಾಯವನ್ನು ಮತ್ತೆ ನಾವೆಲ್ಲರೂ ಗಂಡನಿಂದ ಮತ್ತು ಗಂಡನ ಮನೆಯವರಿಂದ 
ಇಂದು ಹೋರಾಟಗಳು ಮುಂದುವರೆಯುತ್ತಿವೆ. ಎದುರಿಸಬೇಕಾಗುತ್ತದೆ! 

ಆಗುತ್ತಿದ್ದಶೋಷಣೆಯಿಂದ ಬಿಡುಗಡೆ ಪಡೆದಿದ್ದಾಳೆ. 
ಭಾರತದಲ್ಲಿ ಇನ್ನೂ ಅನೇಕ ಜನ ಬೆಂಗಳೂರು ಬಿ. ಎನ್. ವೇಣುಗೋಪಾಲ್ ಬೆಂಗಳೂರು 

ಸಿ. ಚಿಕ್ಕತಿಮ್ಮಯ್ಯ 
ಮೇ ೨೦೧೯ 

ಹೊಸತು ೯ 


1 


) 


Hyd | 


ಮನುಸ್ಮತಿಯ ಪರಿಚಯ - 


ಮನುಸ್ಮತಿಯ ೯ನೆಯ ಅಧ್ಯಾಯದ ಮೊದಲ ಭಾಗವನ್ನು ಮಹಿಳೆಯ ಮೇಲಿನ ಕಟ್ಟುನಿಟ್ಟು ವಿಧಿಗಳು ಹಾಗೂ ಅವಹೇಳನ ಮತ್ತು 
ಅಧೀನತೆಗಳನ್ನು ಪಲಚಯಿಸಿಕೊಳ್ಳುವ ಮುಂಚಿನ ಒಂದು ಕಂತಿನಲ್ಲಿ ಚರ್ಚಿಸಿದ್ದೇವೆ. ಅದರ ಇನ್ನುಳಿದ ಭಾಗದಲ್ಲಿ ಆಸ್ತಿ ಹಂಚಿಕೆ ( ದಾಯಭಾಗ), 
ಜೂಜಾಟದ ರೀತಿನೀತಿಗಳು, ಕಳ್ಳರನ್ನು ಹಿಡಿದು ಶಿಕ್ಷಿಸುವುದು, ಬ್ರಾಹ್ಮಣರ ಸ್ಥಾನಮಾನ, ಮುಂತಾದವನ್ನು ಪ್ರಸ್ತಾಪಿಸಲಾಗಿದೆ . ಪುರುಷಪ್ರಧಾನ 
ಸಮಾಜದ ಸಂರಚನೆ ಮತ್ತು ಕುಶ್ಚಿತ ಮೌಲ್ಯಗಳು ಎಷ್ಟು ಪ್ರತಿಗಾಮಿಯಾಗಿರಬಲ್ಲವೆಂಬುದಕ್ಕೆ ಪುರಾವೆಗಳು ಇಲ್ಲಿ ಹೇರಳವಾಗಿ ದೊರೆಯುತ್ತವೆ. 


ಮಹಿಳೆಯ ಬಗ್ಗೆ ಮನುಸೃತಿಯು ಪಡೆದರೆ ಅದು ಕನೈಯನ್ನು ಮಾರಿದಂತಾಗುತ್ತದೆ ಬೇಟೆಯಾಡುವುದು, ಮೀನು ಹಿಡಿಯುವುದು, 
ಗೌರವದ ಮಾತುಗಳನ್ನಾಡುವುದು ವಿರಳ. ಆದರೆ ಎನ್ನುತ್ತಾನೆ ಮನು (೯.೯೮), ಸಂಪ್ರದಾಯವು ಇಂತಹ ಚಟುವಟಿಕೆಗಳಲ್ಲಿ ಕಾಲ ಕಳೆಯುತ್ತಿದ್ದರೆಂದು 
ಸ್ತ್ರೀ - ಆಪದ್ಧರ್ಮಗಳನ್ನು ಹೇಳಿದ ನಂತರ ಏನೋ ಹೀಗೇನಾದರೂ ಇದ್ದಿದ್ದರೆ ಅದು ತರುವಾಯದಲ್ಲಿ ೧೮ನೆಯ ಶತಮಾನದ ಇಂಗ್ಲಿಷ್ ಸಾಹಿತ್ಯದಲ್ಲಿ 
ತಿ ತೋರಿಸುವಂತೆ “ ಪತಿಯು 

, ಹೇಗೆ ಮತ್ತು ಯಾವ ವಿಪುಲವಾಗಿ ಚಿತ್ರಿಸಲಾಗಿದೆ. ಮನುವಿನ 
ಸಾಧಿಯಾದ ತನ್ನ ಪತ್ನಿಯನ್ನು ದೇವತೆಗಳಿಗೆ ಹಂತದಲ್ಲಿ ಅಳವಡಿಸಿಕೊಂಡಿತು ಎಂಬುದು ಸಂಯೋಜನೆಯಲ್ಲಿ ಸಹ ಹಿರಿಯ ಮಗನಿಗೆ ಎಲ್ಲ 
ಸಂತೋಷವಾಗುವಂತೆ ನೋಡಿಕೊಳ್ಳಬೇಕೆಂಬ ಕುತೂಹಲದ ವಿಷಯ . 

ಆಸ್ತಿಯೂ ಸೇರಬೇಕೆಂಬ ಸೂಚನೆಯಿದೆ; 
ಸಲಹೆಯನ್ನು ನೀಡುತ್ತದೆ; ಅದಕ್ಕೂ ಪ್ರೀತಿ ಮುಂದೆ ಕುಟುಂಬಗಳ ಅಣ್ಣ - ತಮ್ಮಂದಿರಲ್ಲಿ ತಮ್ಮಂದಿರು ಅವನನ್ನೇ ತಂದೆಯೆಂದು ಭಾವಿಸಿ 
ಪ್ರೇಮಗಳ ಕಾರಣವನ್ನೇನೂ ಹೇಳಿಲ್ಲ . ಬದಲಾಗಿ, ಆಸ್ತಿಯ ಹಂಚಿಕೆಯ ಬಗೆಗಿನ ವಿವರಗಳಿವೆ. ಜೀವಿಸಬೇಕು ( ೯. ೧೦೫). ಮೊದಲ ಮಗನು 
ಹೆಂಡತಿಯು ಪುರುಷನಿಗೆ ದೈವನಿರ್ಣಯದಿಂದ ಯೂರೋಪಿನಲ್ಲಿ ಊಳಿಗಮಾನ್ಯ ಪದ್ಧತಿಯು ಹುಟ್ಟಿದಾಗ ತಂದೆಯು ತನ್ನ ಪಿತೃಋಣವನ್ನು 
ಲಭಿಸಿದ್ದಾಳಲ್ಲದೆ ಪುರುಷನ ಇಚ್ಚೆಯಿಂದಲ್ಲ ಜಾರಿಯಲ್ಲಿದ್ದಾಗ ಕುಟುಂಬಗಳ ಆಸ್ತಿಯ ಹಂಚಿಕೆ ತೀರಿಸಿದ್ದಾಗಿ ತೃಪ್ತನಾಗುತ್ತಾನೆ ಮತ್ತು ತನ್ನ ಮೋಕಕ್ಕೆ 
ವಾದ್ದರಿಂದ ಅವಳನ್ನು ಚೆನ್ನಾಗಿ ಸಲಹಬೇಕು ಯಾಗುತ್ತಿರಲಿಲ್ಲ; ಬದಲಾಗಿ ಎಲ್ಲ ಆಸ್ತಿಯೂ ಹಾದಿ ಸುಗಮವಾಯಿತೆಂದು ಹರ್ಷಿಸುತ್ತಾನೆ. 
(೯.೯೫ : ದೇವದತ್ತಾಂ ಪತಿರ್ಭಾರ್ಯಾ೦ ಹಿರಿಯ ಮಗನಿಗೆ ಸೇರುತ್ತಿತ್ತು. ಅದನ್ನು ಪ್ರೈಮೋ ನಂತರದ ಮಕ್ಕಳು ಕಾಮದ ಫಲವಾಗಿ 
ವಿಂದತೇ ನೇಚ್ಚಯಾತ್ಮನಃ | ತಾಂ ಸಾಧೀಂ ಜೆನಿಚರ್ ಎಂದು ಕರೆಯಲಾಗಿತ್ತು. ಅವನ ಹುಟ್ಟಿದವರು, ಅಷ್ಟೇ ( ೯. ೧೦೭). ಹಿರಿಯ ಅಣ್ಣನು 
ಬಿಭ್ರಯಾನ್ನಿತ್ಯಂ ದೇವಾನಾಂ ಪ್ರಿಯಮಾಚರನ್ ), ತಮ್ಮಂದಿರಿಗೆ ಆಸ್ತಿಯ ಭಾಗವಿಲ್ಲದಿದ್ದರೂ ವಿರಾಮ ತಂದೆಯಿಂದ ಪಡೆದ ಆಸ್ತಿಯನ್ನು ಪಾಲುಮಾಡಲು 
ಪುರುಷನು ಹೆಂಡತಿಯೊಡನೆ ಸಂತಾನ ಪ್ರಾಪ್ತಿಗಾಗಿ ಮತ್ತು ಸುಖಕ್ಕೇನೂ ಕೊರತೆ ಇರುತ್ತಿರಲಿಲ್ಲ. ಹೆಚ್ಚಿನ ಹೊರಟರೆ ವಂಶವನ್ನು ಹಾಳು ಮಾಡಿದಂತೆಯೇ 
ದಾಂಪತ್ಯ ಧರ್ಮವನ್ನು ಆಚರಿಸಬೇಕು; ಏಕೆಂದರೆ ಜವಾಬ್ದಾರಿಗಳಿಲ್ಲದಿದ್ದುದರಿಂದ ಅವರು ಪೋಕರಿ ಸರಿ ( ೯.೧೦೯ ). ಇದು ಮನುವಿನ ಆದರ್ಶ 
ಸ್ತ್ರೀಯರು ಸೃಷ್ಟಿಯಾಗಿರುವುದೇ ಸಂತಾನೋತ್ಪಾದನೆ ಗಳಾಗಿ ಅಲೆಯುವುದು ಮತ್ತು ಬೇರೆ ಕುಟುಂಬಗಳ ಸಂಯೋಜನೆ ಇರಬೇಕು. ಏಕೆಂದರೆ, ಮುಂದಿನ 
ಗಾಗಿ ಮತ್ತು ಪುರುಷರು ಸೃಷ್ಟಿಯಾಗಿರುವುದು ವರಿಗೆ ಅಲ್ಪಸ್ವಲ್ಪ ಸಹಾಯ ಮಾಡುವುದು, ಭಾಗದಲ್ಲಿ ಆಸ್ತಿಯ ಹಂಚಿಕೆಯನ್ನು ಸಮರ್ಥಿ 
ಗರ್ಭ ನೀಡಲೆಂದು ( ೯. ೯೬), 

ಸುತ್ತಾನೆ ಮತ್ತು ಅದರ ವಿಧಾನವನ್ನು 
ಕನ್ಯಾದಾನ ಮಾಡುವಾಗ ಶೂದ್ರರು ಸಹ 

ಸೂಚಿಸುತ್ತಾನೆ. ಅದರಂತೆ ಎಲ್ಲರಿಗಿಂತಲೂ 
ವರನಿಂದ ಹಣ ಪಡೆಯಬಾರದು; ಹಾಗೆ ಹಣ ಜಿ. ರಾಮಕೃಷ್ಣ ಹಿರಿಯನಿಗೆ ೧/ ೨೦ರಷ್ಟು , ಅದರರ್ಧದಷ್ಟು 
ಹೊಸತು ೧೦ 

- ಮೇ ೨೦೧೯ 


ಮಧ್ಯಮನಿಗೆ, ಮೂರನೆಯವನಿಗೆ ಅದರ ಕಾಲು ಮೈದುನನು ನಿಯೋಗ ಧರ್ಮದಿಂದ ಅವಳಿಗೆ ಗ್ರಂಥಸ್ಥ ಮಾಡಿರುವುದನ್ನೂ ಸೋದಾಹರಣವಾಗಿ 
ಭಾಗ; ಉಳಿದಿದ್ದನ್ನು ಎಲ್ಲರೂ ಸಮನಾಗಿ ಹಂಚಿ ಸಂತಾನವನ್ನಿತ್ತು ಆಸ್ತಿಯನ್ನು ಆ ಮಗುವಿಗೆ ನಿರೂಪಿಸಿದ್ದಾರೆ. ಮನುಸ್ಮೃತಿಯ ಕಾಲಕ್ಕಿನ್ನೂ 
ಕೊಳ್ಳಬೇಕು (೯. ೧೧೨). ಮೂರು ಮಕ್ಕಳಿಗಿಂತಲೂ ವರ್ಗಾಯಿಸಬೇಕು ( ೯. ೧೪೬), ನಿಯೋಗ ಪದ್ಧತಿ ಶೂದ್ರರ ಸ್ಥಾನವು ಬಹುಮಟ್ಟಿಗೆ ಸಾಕಷ್ಟು 
ಜಾಸ್ತಿ ಇದ್ದರೆ ಅವರಿಗೆಷ್ಟು ಪಾಲು ದೊರೆಯುತ್ತದೆ? ಯನ್ನು ಅನುಸರಿಸದೆ ಕಾಮಾತುರಳಾಗಿ ಮೈದುನ ನಿಕೃಷ್ಟವಾಗಿಯೇ ಇತ್ತೆಂಬುದು ವಾಸ್ತವ. 
ಮೂರು ಮಕ್ಕಳ ಪಾಲಿನ ನಂತರ ಉಳಿದುದರಲ್ಲಿ ನಿಂದಾಗಲಿ, ಅನ್ಯರಿಂದಾಗಲಿ, ಪುತ್ರಸಂತಾನವಾದರೆ ಮನುಸ್ಮೃತಿಯ ಪರಿಧಿಯನ್ನು ಕುರಿತು 
ಸಮಭಾಗ, ಅಷ್ಟೆ . ಹೀಗೆ ನಿರ್ಣಯಿಸಿದ ನಂತರ ಆ ಮಗನು ಪಾಲಕ ಪಿತೃವಿನ ಆಸ್ತಿಯ ಹಕ್ಕನ್ನು ಹೇಳುವುದಾದರೆ “ಸ್ವಾಯಂಭುವ ಮನುವು 
ಮುಂದಿನ ಶ್ಲೋಕದಲ್ಲಿ ಮನು ಹೇಳುತ್ತಾನೆ, ಪಡೆಯುವುದಿಲ್ಲ (೯. ೧೪೭), 

ಹನ್ನೆರಡು ವಿಧದ ಪುತ್ರರನ್ನು ವಿಂಗಡಿಸಿದ್ದಾನೆ. ಆ 
“ಎಲ್ಲರಿಗಿಂತಲೂ ಹಿರಿಯ ಮತ್ತು ಕಿರಿಯ ಇಬ್ಬರೂ ಬ್ರಾಹ್ಮಣನಿಗೆ ನಾಲ್ಕೂ ವರ್ಣದವರನ್ನು ಪತ್ನಿ ಪೈಕಿ ಆರು ವಿಧದ ಪುತ್ರರು ತಂದೆಯ ಆಸ್ತಿಯ 
ತಮ್ಮ ಪಾಲಿನದನ್ನು ಪಡೆದ ನಂತರ ಉಳಿದುದರಲ್ಲಿ ಯರನ್ನಾಗಿ ಹೊಂದುವ ಸೌಭಾಗ್ಯವಿದೆ. ಅಂತಹ ಪಾಲಿಗೆ ಭಾಜನರಾಗಲು ಅರ್ಹರು. ಅವರನ್ನು 
ಹಿರಿಯನು ಪಡೆದುದರ ಅರ್ಧ ಭಾಗ ಸಲ್ಲುತ್ತದೆ . ನಾಲ್ಕು ಪತ್ನಿಯರ ಮಕ್ಕಳಿಗೆ ಆಸ್ತಿಯಲ್ಲಿ ಸಮಾನ ದಾಯ ಬಂಧುಗಳು ಎನ್ನಬಹುದು. ಹಾಗೆ ಆಸ್ತಿ 
ಎಂದು ( ೯. ೧೧೩). ಸಾಮಾನ್ಯವಾಗಿ ಎಲ್ಲ ಹಕ್ಕಿರುವುದಿಲ್ಲ. ಬ್ರಾಹ್ಮಣ ಸ್ತ್ರೀಯ ಸಂತಾನಕ್ಕೆ ಪಡೆಯುವ ಹಕ್ಕಿಲ್ಲದವರು ಬೇರೆ ಆರು ವಿಧದ 
ಆಸ್ತಿಯಲ್ಲೂ (ಭೂಮಿ, ದನ, ಆಭರಣ, ಇತ್ಯಾದಿ) ಆಸ್ತಿಯ ಶ್ರೇಷ್ಠವಾದ ಭಾಗವು ಸೇರುತ್ತದೆ. ಮಿಕ್ಕಿದ್ದು ಮಕ್ಕಳು. ಅವರು ಅದಾಯ ಬಂಧುಗಳು. 
ಉತ್ತಮವಾದ ಭಾಗವು ಹಿರಿಯನದೇ . ಈ ವಿಭಜನೆಯಾಗುವಾಗ ವರ್ಣದ ಪ್ರಕಾರ ಕಡಿಮೆ ಆಸ್ತಿಯ ಪಾಲು ಪಡೆಯುವ ಹಕ್ಕುಳ್ಳವರನ್ನು 
ರೀತಿಯ ಪಾಲನ್ನು ಉದ್ದಾರ ದ್ರವ್ಯ ಎನ್ನಲಾಗಿದೆ . ಪ್ರಮಾಣದಲ್ಲಿ ಹಂಚಿಕೆಯಾಗುತ್ತದೆ ( ೯.೧೫೦), ಔರಸ, ಕೇತ್ರಜ , ದತ್ತ, ಕೃತ್ರಿಮ , ಗೂಢತನ್ನ 
ಎಲ್ಲರ ಉದ್ದಾರ ದ್ರವ್ಯ ವಿಲೇವಾರಿಯಾದ ನಂತರ ಶೂದ್ರ ಸ್ತ್ರೀಯ ಮಕ್ಕಳಿಗೆ ಆಸ್ತಿಯ ಹತ್ತನೆಯ ಮತ್ತು ಅಪವಿದ್ದ ಎಂದು ಹೆಸರಿಸಲಾಗಿದೆ. ಆಸ್ತಿಯ 
ಉಳಿದ ಆಸ್ತಿಯನ್ನು ಎಲ್ಲ ಸೋದರರೂ ಸಮವಾಗಿ ಒಂದು ಭಾಗ ಮಾತ್ರ ಕೊಡಬೇಕು, ಹೆಚ್ಚು ಹಕ್ಕಿಲ್ಲದವರನ್ನು ಕಾನೀನ, ಸಹೋಢ, ಕೀತ, 
ಹಂಚಿಕೊಳ್ಳಬೇಕು ( ೯. ೧೧೬ ), ಉದ್ದಾರ ಕೊಡಬಾರದು ( ೯. ೧೫೪), ಅದಕ್ಕೆ ಅಪವಾದವೂ ಮೌನರ್ಭವ, ಸ್ವಯಂದತ್ತ ಮತ್ತು ಶೌದ್ರ ಎಂದು 
ದ್ರವ್ಯ ವನ್ನು ತೆಗೆದಿರಿಸದಿದ್ದಲ್ಲಿ ಹಂಚಿಕೆಯು ಬೇರೆ ಇದೆ : ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಪುರುಷರು ಹೆಸರಿಸಲಾಗಿದೆ (೯ .೧೫೯ - ೧೬೦). ಈ 
ರೀತಿ ಇರುತ್ತದೆ. ಆಗ ಹಿರಿಯವನಿಗೆ ಎರಡು ಭಾಗ, ಶೂದ್ರ ಸೀಯಲ್ಲಿ ಸಂತಾನ ಪಡೆದಾಗ ಮಕ್ಕಳ ಹೆಸರುಗಳು ಯಾವ ಮತ್ತು ಎಂತಹ ಮಕ್ಕಳಿಗೆ 
ಎರಡನೆಯವನಿಗೆ ಒಂದೂವರೆ ಭಾಗ ಮತ್ತು ಆಸ್ತಿಯ ಪಾಲು ಕೊಡಬೇಕಾಗಿಲ್ಲ; ತಂದೆಯು ಅನ್ವಯವಾಗುತ್ತದೆಂಬುದನ್ನು ವಿಶದವಾಗಿ ಹೇಳ 
ಉಳಿದವರಿಗೆ ಒಂದೊಂದು ಭಾಗ (೯ .೧೧೭). ಎಷ್ಟು ಕೊಟ್ಟರೆ ಅಷ್ಟನ್ನು ಮಾತ್ರ ಪಡೆದು ಪುತ್ರನು ಲಾಗಿದೆ (೯. ೧೬೧ - ೧೬೯). ಅವನ್ನಿಲ್ಲಿ ವಿವರಿಸುವ 
ವಿಶೇಷವೆಂದರೆ ಸೋದರರೆಲ್ಲಾ ತಾವು ಪಡೆದ ಸುಮ್ಮನಾಗಬೇಕು (೯. ೧೫೫). ಶೂದ್ರನು ಪ್ರಮೇಯವಿಲ್ಲ. ಕೆಲವು ಸಂದರ್ಭಗಳಲ್ಲಿ ಮುಂದಿನ 
ಭಾಗದ ನಾಲ್ಕನೆಯ ಒಂದು ಭಾಗವನ್ನು ಸೋದರಿ ಹೇಗಿದ್ದರೂ ತನ್ನ ವರ್ಣದ ಸ್ತ್ರೀಯನ್ನು ಮಾತ್ರ ಹೆಸರಿಗೆ ಭಾಜನವಾಗಿದ್ದರೂ ಹಿಂದಿನ ಹೆಸರಿನವರ 
ಕನೈಯರಿಗೆ ಕೊಡಬೇಕು ( ೯ . ೧೧೮). ಅಣ್ಣನ ಮದುವೆಯಾಗಬೇಕಾದ್ದರಿಂದ ಅವನ ಸಂತಾನಕ್ಕೆ ಆಸಿಯನ್ನು ಪಡೆಯಲು ಅರ್ಹರಾಗುತ್ತಾರೆ. ಅದು 
ಪತ್ನಿಯಲ್ಲಿ ತಮ್ಮನು ನಿಯೋಗ ವಿಧಿಯಿಂದ ಆಸ್ತಿಯ ಸಮಪಾಲು ದೊರೆಯುತ್ತದೆ (೯. ೧೫೭), ಮರಣ , ಇತ್ಯಾದಿಗಳಿಂದ ಸಂಭವಿಸುವ 
ಪುತ್ರನನ್ನು ಪಡೆದಿದ್ದರೆ ಆ ಪುತ್ರನಿಗೂ ತನಗೂ ಈ ನಿಯಮವು ಬಹುಮಟ್ಟಿಗೆ ಗಗನ ಕುಸುಮವೇ ಬದಲಾವಣೆ. ಮೃತ ಬ್ರಾಹ್ಮಣನೊಬ್ಬನ ಆಸ್ತಿಗೆ 
ಸಮಪಾಲು ಪಡೆಯಬೇಕು (೯.೧೨೦). ಸರಿ , ಏಕೆಂದರೆ ಮನುಸ್ಮೃತಿಯು ಬೇರೆ ಸಂದರ್ಭ ಉತ್ತರಾಧಿಕಾರ ಉಳ್ಳವರು ಯಾರೂ ಇಲ್ಲದಿದ್ದರೆ 

ಇದೆ ; ಅದು ಗಳಲ್ಲಿ ಖಚಿತವಾಗಿ ಹೇಳಿರುವಂತೆ ಶೂದ್ರನಿಗೆ ಅದು ವೇದ ವಿದ್ವಾಂಸರಾದ ಆಚಾರವಂತ 
ಮಾತ್ರ ಸಮಾನವಾಗಿಯೇ ಹಂಚಲ್ಪಡುತ್ತದೆ. ಹಾಗೆ ಆಸ್ತಿಯ ಹಂಗೇ ಇರಕೂಡದು; ಅವನಿಗೆ ಆಸ್ತಿ ಬ್ರಾಹ್ಮಣರಿಗೆ ಸೇರುತ್ತದೆ; ಆ ಬ್ರಾಹ್ಮಣನು ಮೃತನ 
ಹಂಚಿ ಉಳಿದದ್ದು ಹಿರಿಯ ಮಗನ ಪಾಲಾಗುತ್ತದೆ ಇಲ್ಲದಿರುವಾಗ ಅದರ ಹಂಚಿಕೆಯ ಪ್ರಶ್ನೆಯು ಶ್ರಾದ್ಧಾದಿಗಳನ್ನು ನೆರವೇರಿಸುತ್ತಿರುತ್ತಾನೆ. ಅಂತಹ 
( ೯ . ೧೧೯ ) . ಪ್ರಸ್ತುತವಲ್ಲ. 

ಆಸ್ತಿಯನ್ನು ರಾಜನು ತನ್ನದನ್ನಾಗಿ ಮಾಡಿಕೊಳ್ಳು 
ಮೊದಲ ಹೆಂಡತಿ ಮಕ್ಕಳು , ಕಿರಿಯ ಹೆಂಡತಿ ಸಾರ್ವತ್ರಿಕವಾಗಿ ಮತ್ತು ಸಾರ್ವಕಾಲಿಕವಾಗಿ ವಂತಿಲ್ಲ. ಬೇರೆ ವರ್ಣದವರು ಮೃತರಾಗಿ ಅವರಿಗೆ 
ಮಕ್ಕಳು ಆಸ್ತಿ ವಿಭಾಗ ಮಾಡಿಕೊಳ್ಳುವಾಗ ವಿಧಾನವು ಶೂದ್ರನಿಗೆ ಆಸ್ತಿಯ ಹಕ್ಕನ್ನು ನಿರಾಕರಿಸಲು ಸಾಧ್ಯ ಉತ್ತರಾಧಿಕಾರ ಉಳ್ಳವರು ಇಲ್ಲದಿದ್ದರೆ ಅಂಥವರ 
ಬದಲಾಗುತ್ತದೆ. ಅಂತೆಯೇ ಸ್ವಜಾತಿಯ ಪತ್ನಿಯ ವಿರಲಿಲ್ಲ; ಇತಿಹಾಸದ ಒಂದು ಹಂತದಲ್ಲಿ ಅಂತಹ ಆಸ್ತಿಯು ರಾಜನಿಗೆ ಸೇರುತ್ತದೆ (೯ .೧೮೯ : 
ಮತ್ತು ಬೇರೆ ಜಾತಿಯ ಪತ್ನಿಯ ಸಂತಾನ ನಿರಾಕರಣೆ ಸಾಧ್ಯವಿದ್ದಿರಬಹುದು. ಸಮಾಜದ ಅಹಾರ್ಯ೦ ಬ್ರಾಹ್ಮಣದ್ರವ್ಯಂ ರಾಜ್ಞಾ ನಿತ್ಯಮಿತಿ 
ಎಂಬುದು ಆಸ್ತಿ ಹಂಚಿಕೆಗೆ ಮತ್ತೊಂದು ವಿಕಾಸದ ಹಾದಿಯಲ್ಲಿ ಶೂದ್ರರು ಆಸ್ತಿಯನ್ನು ಸ್ಥಿತಿಃ | ಇತರೇಷಾಂ ತು ವರ್ಣಾನಾಂ 
ವಿಧಾನವನ್ನು ಅವಲಂಬಿಸುತ್ತದೆ. ಬೇರೆಯಂತೆ, ಹೊಂದುವುದು ಮಾತ್ರವಲ್ಲ, ಯಜ್ಞಗಳನ್ನು ಸಹ ಸರ್ವಾಭಾವೇ ಹರೇತ್ ನೃಪಃ1). 
ಗಂಡು ಸಂತಾನವಿಲ್ಲದಿದ್ದರೆ ತನ್ನ ಮಗಳನ್ನೇ ಮಾಡಬಹುದೆಂಬ ಸವಲತ್ತು ಪಡೆದರು. ಗುಪ್ತರ ವಿಧವಾ ವಿವಾಹವನ್ನು ಕುರಿತಂತೆ ವಿಭಿನ್ನ 
“ ಪುತ್ರಿಕಾ ಎಂದು ಸ್ವೀಕರಿಸಿ ಅವಳ ಮಕ್ಕಳಿಗೆ ತಾತನ ಕಾಲದಲ್ಲಿ ( ಸುಮಾರು ಕ್ರಿ. ಶ. ನಾಲ್ಕನೆಯ ಅಭಿಪ್ರಾಯಗಳನ್ನು ಪ್ರಕಟಿಸುವುದು ನಮ್ಮ 
ಶ್ರಾದ್ಧ ಕರ್ಮ ಮಾಡುವ ಹಕ್ಕನ್ನು ನೀಡಬಹುದು ಶತಮಾನ) ಶೂದ್ರರು ಆಸ್ತಿಯ ಒಡೆಯರಾಗಿದ್ದರು. ವಿದ್ವಾಂಸರಲ್ಲಿ ಕಂಡುಬರುತ್ತದೆ. ಅವರು ಯಾವ 
( ೯. ೧೨೬ ), ಆ ಪತ್ರಿಕೆ ಯಲ್ಲದೆ ಬೇರೆ ಪುತ್ರಿಯರಿಗೆ ಅವರು ಯಜ್ಞಗಳನ್ನು ಮಾಡುವಾಗ ಬ್ರಾಹ್ಮಣ ಪುರಾವೆಗಳನ್ನಿರಿಸಿಕೊಂಡು ವಾದ ಹೂಡುತ್ತಾರೋ 
ಆಸ್ತಿಯ ಹಕ್ಕುಂಟೇ , ಇದ್ದರೆ ಎಷ್ಟು , ಎಂಬುದು ಪುರೋಹಿತರು ಯಾವ ಸಂಕೋಚವೂ ಇಲ್ಲದೆ ತಿಳಿಯದು. ಋಗೈದದ ಕಾಲದಿಂದಲೂ ನಮ್ಮ 
ಮನುಸ್ಮೃತಿಯಲ್ಲಿ ಉಕ್ತವಾಗಿಲ್ಲ; ಆದರೆ ಪುತ್ರಿಕೆ ಗೆ ಪಾಲ್ಗೊಂಡು ಭೂರಿ ದಕ್ಷಿಣೆ ಪಡೆಯುತ್ತಿದ್ದರು. ದೇಶದಲ್ಲಿ ವಿಧವಾ ವಿವಾಹವು ಚಾಲ್ತಿಯಲ್ಲಿತ್ತು. 
ತಂದೆಯ ಆಸ್ತಿಯೆಲ್ಲಾ ದೊರೆಯುತ್ತದೆ (೯. ೧೩೦). ಗುಪ್ತರ ಕಾಲದ ಧರ್ಮಶಾಸ್ತ್ರ ಗ್ರಂಥಗಳೂ ಪ್ರಸ್ತುತ ಲೇಖಕನ ಋಗ್ವದ ಪ್ರವೇಶಿಕೆ ಯಲ್ಲಿ 
ಪುತ್ರಿಯನ್ನು ಪತ್ರಿಕೆ ಎಂದು ಸ್ವೀಕರಿಸಿದ ನಂತರ ಇದಕ್ಕೆ ಪೂರಕವಾದ ವಿಧಿಗಳನ್ನು ನಮೂದಿಸಿವೆ. ಅದನ್ನು ಪ್ರಸ್ತುತಪಡಿಸಲಾಗಿದೆ ( ಅಧ್ಯಾಯ ೧೩). 
ಮಗನ ಜನನವಾದರೆ ಇಬ್ಬರಿಗೂ ಸಮಾನವಾಗಿ ಡಾ|| ಆರ್. ಎಸ್ . ಶರ್ಮ ತಮ್ಮ ಪ್ರಾಚೀನ ಮನುಸ್ಮತಿಯ ಪುರಾವೆಯು ಏನಿಲ್ಲವೆಂದರೂ 
ಆಸ್ತಿಯ ಹಕ್ಕಿರುತ್ತದೆ ( ೯. ೧೩೪). 

ಭಾರತದಲ್ಲಿ ಶೂದ್ರರು ” ಎಂಬ ಗ್ರಂಥದಲ್ಲಿ ಈ ಋಗೈದದ ಒಂದು ಸಾವಿರ ವರ್ಷಗಳ ನಂತರದ್ದು. 
ಗಂಡನ ಮರಣಾನಂತರದಲ್ಲಿ ಆಸ್ತಿಯನ್ನು ವಿದ್ಯಮಾನಗಳು ಬದಲಾಗುತ್ತಾ ಹೋದ ಸಂದರ್ಭ ಅದು ಆಸ್ತಿ ವಿಭಜನೆಯ ವಿಚಾರದಲ್ಲಿ ಸಾಂದರ್ಭಿಕ 
ನಿಭಾಯಿಸಲು ಪತ್ನಿಯು ಅಸಮರ್ಥಳಾದರೆ ಗಳನ್ನು ವಿವರವಾಗಿ ದಾಖಲಿಸಿದ್ದಾರೆ ಮತ್ತು ವಾಗಿ ಬಂದಿದೆಯಾದರೂ ಗಮನಾರ್ಹವಾದ 
ಜವಾಬ್ದಾರಿಯನ್ನು ತನ್ನ ಮೈದುನನಿಗೆ ಒಪ್ಪಿಸಬಹುದು; ಧರ್ಮಶಾಸ್ತ್ರಗಳು ತಮ್ಮ ಬದಲಾದ ನಿಲುವುಗಳನ್ನು ಅಂಶವೇ . ಒಬ್ಬಾಕೆಯ ಗಂಡನು ಮಗನನ್ನು 
ಮೇ ೨೦೧೯ 

ಹೊಸತು ೧೧ 


ನೀಡದೆ ಮೃತಪಟ್ಟರೆ ಅವನ ಹೆಂಡತಿಯು ಪತಿಯ 
ಗೋತ್ರದವನೇ ಆದ ಇನ್ನೊಬ್ಬ ಪುರುಷನಿಂದ 

ಬಾಷ್ಪಾಂಜಲಿ.... 
ಮಗನನ್ನು ಪಡೆದು ತನ್ನ ಪತಿಯ ಆಸ್ತಿಯನ್ನೆಲ್ಲಾ ಎಂ .ಎ . ( ಸಾಹಿತ್ಯ) ಪದವಿ ಮತ್ತು ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಡಿಪ್ಲೊಮಾ 
ಆ ಮಗನಿಗೆ ಕೊಡಬೇಕು (೯. ೧೯೦ : ಸಂಸ್ಥಿತಸ್ಯ ಪಡೆದಿದ್ದ ಶ್ರೀಮತಿ ಎಸ್ . ಮಾಲತಿಯವರು ನಟಿ, ನಿರ್ದೆಶಕಿ ಹಾಗೂ ನಾಟಕ ಕರ್ತೃವೂ ಆಗಿ 
ಅನಪತ್ಯಸ್ಯ ಸಗೋತ್ರಾತ್ ಪುತ್ರಂ ಆಹರೇತ್). ಇಲ್ಲಿ ರಂಗಭೂಮಿಯಲ್ಲಿ ಖ್ಯಾತರಾಗಿದ್ದರು. ಚಲನಚಿತ್ರಗಳಲ್ಲೂ ನಟಿಸಿದ್ದರು. ೨೦೦೦ದ ಇಸವಿಯಿಂದ 
ಪುನರ್ವಿವಾಹ ಸಂಬಂಧವನ್ನು ಹೇಳಿಲ್ಲ 

ಸಾಗರದಲ್ಲಿ ಅಂತರಂಗ ಟ್ರಸ್ಟ್ ಎಂಬ ರಂಗತಂಡವನ್ನು ಕಟ್ಟಿ ಅದರ ಮ್ಯಾನೇಜಿಂಗ್ ಟ್ರಸ್ಟಿಯೂ 
ವಾದರೂ , ವಿವಾಹಿತಳಂತೆ ಆಕೆ ನಡೆದುಕೊಳ್ಳ 

ಆಗಿದ್ದರು. ಇವರ ಹಲವಾರು ಕೃತಿಗಳು ಪ್ರಕಟವಾಗಿವೆ. ಮಾಲತಿಯವರ ಬುದ್ಧ ಹೇಳಿದ ಕತೆ , 
ಬೇಕೆಂಬ ಸೂಚನೆ ಇದೆ. ಆದರೆ ಮುಂದಿನ 

ದಲಿತ ಲೋಕ , ಭೀಮ ಕಥಾನಕ , ಗೀತಾಂಜಲಿ , ಸಪ್ಪ ಸಾರಸ್ವತ , ಸೀತಾಚರಿತ , ಮೂರು 
ಶ್ಲೋಕದಲ್ಲಿ ಮರುವಿವಾಹವನ್ನು ಸ್ಪಷ್ಟವಾಗಿ 

ಮಕ್ಕಳ ನಾಟಕಗಳು , ಹೊಸದಿಕ್ಕು , ಗಾಂಧಿ ಒಂದು ಬೆಳಕು ಮತ್ತು ಬಲರಾಜ್ ಸಾಹನಿ 
ಹೇಳಲಾಗಿದೆ : " ಮಗನನ್ನು ನೀಡಿದ ನಂತರ ತನ್ನ 
ಗಂಡನು ಮೃತನಾದರೆ ಆ ಸ್ತ್ರೀಯು ಬೇರೊಬ್ಬನನ್ನು 

ಎಂಬ ಕೃತಿಗಳನ್ನು ನವಕರ್ನಾಟಕ ಪ್ರಕಟಿಸಿದೆ. ಇಂತಹ ಬಹುಮುಖ ಪ್ರತಿಭೆಯ 
ವಿವಾಹವಾಗಿ ಅವನಿಂದಲೂ ಮಗುವನ್ನು ಪಡೆದು, 

ಮಾಲತಿಯವರು ದಿನಾಂಕ ೩೧ - ೩ - ೨೦೧೯ರಂದು ನಮ್ಮನ್ನಗಲಿದ್ದಾರೆ. ದಿವಂಗತರಿಗೆ 
ಆ ಎರಡನೆಯ ಪತಿಯೂ ಮೃತನಾದರೆ ಎರಡೂ ನವಕರ್ನಾಟಕ ಮತ್ತು ಹೊಸತು ಬಳಗದ ಭಾವಪೂರ್ವಕ ನಮನಗಳು. 

- ಸಂ 
ಮಕ್ಕಳಲ್ಲಿ ಆಸ್ತಿಗೆ ವಿವಾದ ಉಂಟಾದಾಗ ಆಕೆ 
ಅವರಿಬ್ಬರಿಗೂ ತಮ್ಮತಮ್ಮ ತಂದೆಯರ ಆಸ್ತಿಯನ್ನು ಸೆಳೆಯುತ್ತವೆ. ಕೆರೆ - ಬಾವಿಗಳನ್ನು ಹಾಳುಮಾಡುವ ಹೇಳಿದನಂತೆ, “ ಹೌದು, ಅವನ ತಲೆ ತೆಗೆಯಬೇಕು; 
ಮಾತ್ರ ಕೊಡಬೇಕು ” ( ೯ . ೧೯೧). ಮನುಸ್ಮತಿ ವರನ್ನು ನೀರಲ್ಲಿ ಮುಳುಗಿಸಿ ಕೊಲ್ಲಬೇಕು ಅಥವಾ ಆದರೆ ಹಾಗೆ ಮಾಡಲಾಗದು, ಏಕೆಂದರೆ ಆತನಿಗೆ 
ಯನ್ನು ಯಾವಯಾವುದೋ ಸಂಗತಿಗಳಿಗೆ ನೇರವಾಗಿ ವಧಿಸಬೇಕು ಎನ್ನುತ್ತದೆ ಮನುಸ್ಮತಿ ರಾಯಭಾರ ರಕ್ಷಣೆ ಇದೆ ” ಎಂದು; ಅಂದರೆ , 
ತಪ್ಪುತಪ್ಪಾಗಿ ಉಚ್ಚರಿಸುವುದು ವ್ಯಾಪಕವಾಗಿ ( ೯ .೨೭೯ : ತಡಾಗಭೇದಕಂ ಹನ್ಯಾದಪ್ಪು “ ಅವನು ನಿಮ್ಮ ರಾಯಭಾರ ಕಚೇರಿಯವನೇ 
ಕಂಡುಬರುತದೆ ; ಉದಾಹರಣೆಗೆ, ಮಹಿಳೆಯ ಶುದವಧೇನ ವಾ ), ಇದನು ಬೇಕಾದರೆ ನಮ ಆಗಿರುತ್ತಾನೆ ” ಎಂಬ ಸೂಚ 
ಸ್ಥಾನಮಾನವನ್ನು ಕುರಿತಂತೆ, ವಿಧವಾ ವಿವಾಹದ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಬಹುದೇನೊ ! ಒಂಭತ್ತನೆಯ ಅಧ್ಯಾಯವು ಮುಕ್ತಾಯವಾಗುವ 
ಬಗ್ಗೆ ಆ ಗ್ರಂಥದ ನಿರ್ದೇಶನವನ್ನೇಕೆ ನಮ್ಮ ಉಳಿದಂತೆ ಒಂಭತ್ತನೆ ಅಧ್ಯಾಯದಲ್ಲಿ ಮುನ್ನ ಮನುಸ್ಮೃತಿಯು ಮತ್ತೆ ಬ್ರಾಹ್ಮಣರ 
ವಿದ್ವಾಂಸರು ಉದ್ದರಿಸುವುದಿಲ್ಲವೋ ತಿಳಿಯದು. ಜೂಜಾಟದ ರೀತಿನೀತಿಗಳು, ಜೂಜಾಟಕ್ಕೆ ಶಿಕ್ಷೆ, ಸ್ಥಾನಮಾನ ಹಾಗೂ ವೈಶ್ಯ- ಶೂದ್ರರ ಕರ್ತವ್ಯ 
ಈ ನಿರ್ದೆಶನವು ಬ್ರಾಹ್ಮಣ ವರ್ಣಕ್ಕೆ ಅನ್ವಯಿಸುವ ಕಳ್ಳನನ್ನು ಹಿಡಿದು ಶಿಕ್ಷಿಸುವುದು, ರಾಜಮಾರ್ಗದಲ್ಲಿ ಗಳನ್ನು ಪ್ರತಿಪಾದಿಸುತ್ತದೆ. ಅದು ಹೇಗಿದ್ದರೂ ಈ 
ಮಾತೆಂಬುದು ಗ್ರಂಥದಲ್ಲಿ ಸ್ಪಷ್ಟವಾಗಿದೆ. ಮುಂದೆ ಮಲ ವಿಸರ್ಜನೆ ಮಾಡಿದರೆ ದಂಡ, ಕಲಬೆರಿಕೆ ಗ್ರಂಥದ ಪ್ರಾಣಾಧಾರವಲ್ಲವೆ ! ಆದ್ದರಿಂದ ಅದನ್ನು 
ಬರುವ ಇನ್ನೊಂದು ಸೂಚನೆಯನ್ನು ಗಮನಿಸ ಪದಾರ್ಥಗಳನ್ನು ಮಾರಿದರೆ ಶಿಕ್ಷೆ, ರಾಜ್ಯದ ತಪ್ಪದೆ ಪುನರುಚ್ಚರಿಸುತ್ತಿರಬೇಕು : “ ರಾಜನಿಗೆ ಎಷ್ಟೇ 
ಬಹುದು : “ ಬ್ರಾಹ್ಮಣನೊಬ್ಬನ ಅನೇಕ ವರ್ಣಗಳ ಅಂಗಗಳಾದ ರಾಜ , ಮಂತ್ರಿ, ಪುರ , ರಾಷ್ಟ ,ಕೋಶ, ಆಪತ್ತು ಸಂಭವಿಸಿದರೂ ಅವನು ಬ್ರಾಹ್ಮಣರ 
ಪತ್ನಿಯರಲ್ಲಿ ಬ್ರಾಹ್ಮಣಿಯನ್ನು ಹೊರತುಪಡಿಸಿ ಸೇನೆ, ಮಿತ್ರಬಲ, ಮುಂತಾದವುಗಳ ಶ್ರೇಷ್ಠತೆ, ಮೇಲೆ ಕೋಪಗೊಳ್ಳಬಾರದು; ಅವರೇನಾದರೂ 
ಉಳಿದ ವರ್ಣದ ಪತ್ನಿಯರು ಮಕ್ಕಳಿಲ್ಲದೆ ಮೃತ ಇತ್ಯಾದಿ ವಿಷಯಗಳು ಪ್ರಸ್ತಾಪಿತವಾಗಿವೆ. ಕೋಪಿಷ್ಠರಾಗಿ ಶಾಪವನ್ನಿತ್ತರೆ ರಾಜನ ಸರ್ವಸ್ವವೂ 
ರಾದರೆ ಅವರ ದ್ರವ್ಯವನ್ನು ಬ್ರಾಹ್ಮಣಿಯ ಮಗಳು ರಾಜಮಾರ್ಗದಲ್ಲಿ ರೋಗಿಷ್ಠರಲ್ಲದಂತಹವರು ನಾಶವಾಗುತ್ತದೆ ” (೯.೩೧೩ ). ಅಬ್ಬಬ್ಬಾ, ಬ್ರಾಹ್ಮಣರ 
ಅಥವಾ ಅವಳ ಮಕ್ಕಳು ಪಡೆಯತಕ್ಕದ್ದು. ( ಅಂದರೆ, ಯಾರಾದರೂ ಮಲ ವಿಸರ್ಜನೆ ಮಾಡಿದರೆ ಶಕ್ತಿಯೇ , ಎನಿಸುತ್ತದೆ : “ ಸಿಟ್ಟಿಗೆದ್ದರೆ ಬ್ರಾಹ್ಮಣರು 
ಅದು ಬ್ರಾಹ್ಮಣೇತರ ಪತ್ನಿಯ ಮಕ್ಕಳಿಗೆ ಹೋಗ ಅಂಥವರಿಗೆ ಎರಡು ಪಣಗಳ ದಂಡ ವಿಧಿಸಿ ಆ ಹೊಸ ಲೋಕಗಳನ್ನೇ ಸೃಷ್ಟಿಸಬಲ್ಲರು, ಹೊಸ 
ಬಾರದು)! ( ೯. ೧೯೮: ಸ್ತಿಯಾಂ ತು ಯದ್ಭವೇತ್ ಮಲವನ್ನು ಅವರಿಂದಲೇ ತೆಗೆಸಬೇಕು, ಎನ್ನುತ್ತದೆ ಲೋಕಪಾಲರನ್ನು ನೇಮಿಸಬಲ್ಲರು, ದೇವತೆಗಳ 
ವಿತ್ತಂ ಪಿತ್ರಾ ದತ್ತಂ ಕಥಂಚನ | ಬ್ರಾಹ್ಮಣೀ ಮನುಸ್ಮೃತಿ ( ೯ .೨೮೨). ರಾಜಮಾರ್ಗದಲ್ಲಿ ಸಹ ದೈವತ್ವವನ್ನೇ ಅಳಿಸಿಹಾಕಬಲ್ಲರು. ಅಂತಹ 
ತದ್ಧರೇತ್ ಕನ್ಯಾ ತದಪತ್ಯಸ್ಯ ವಾ ಭವೇತ್ ॥1).” ಮಲ- ಮೂತ್ರ ವಿಸರ್ಜನೆ ಮಾಡುವುದು ನಮ್ಮ ಬ್ರಾಹ್ಮಣರನ್ನು ಕುದ್ದರನ್ನಾಗಿಸಿ ರಾಜನು ಸಮೃದ್ಧಿ 

ಇನ್ನೊಂದು ನಿರ್ದೆಶನ ಸರ್ವಥಾ ದೇಶದ ಪ್ರಾಚೀನ ಸಂಪ್ರದಾಯವಿರಬೇಕು. ಹೊಂದಬಲ್ಲನೆ ? ” ” (೯೩೧೫ : ಲೋಕಾನ್ 
ಪ್ರಶ್ನಾರ್ಹವಾದ್ದು : “ ನಪುಂಸಕ, ಪತಿತ ( ಅಂದರೆ ಡಾ|| ಎಚ್. ನರಸಿಂಹಯ್ಯನವರು ತಪ್ಪದೆ ಅನ್ಯಾನ್ ಸೃಜೇಯುರ್ಯೆ ಲೋಕಪಾಲಾಂಶ್ಚ 
ಜಾತಿಭ್ರಷ್ಟ ), ಹುಟ್ಟುಕುರುಡ, ಹುಟ್ಟುಕಿವುಡ, ಹುಚ್ಚ , ಹಾರಿಸುತ್ತಿದ್ದ ಒಂದು ನಗೆಚಟಾಕಿ ನೆನಪಿಗೆ ಕೋಪಿತಾಃ | ದೇವಾನ್ ಕುರ್ಯುರದೇವಾಂಶ್ಚ ಕಃ 
ಹೆಡ್ಡ, ಮೂಕ ಹಾಗೂ ಅಂಗವಿಕಲ, ಇವರಿಗೆ ಬರುತ್ತದೆ : ಸೋವಿಯತ್ ಒಕ್ಕೂಟದ ಪ್ರಧಾನಿ ಕ್ಲಿನ್ ತಾನ್ ಸಮೃದ್ಭುಯಾತ್ |). ಯಾವು 
ಆಸ್ತಿಯಲ್ಲಿ ಪಾಲು ಸಿಗಬಾರದು ” ( ೯ . ೨೦೧). ಕುಶೇವ್ ಭಾರತಕ್ಕೊಮ್ಮೆ ಭೇಟಿಯಿತ್ತಿದ್ದಾಗ ಪ್ರಧಾನಿ ದಾದರೂ ವರ್ಣಕ್ಕೆ ಇಡಿಯಾಗಿ ಜೀವವಿಮೆ 
ಮಾನವೀಯತೆ ಇದ್ದರೆ ಅವರಿಗೆ ಪಾಲು ಕೊಟ್ಟು ನೆಹರು ಅವರೊಡನೆ ದೆಹಲಿಯಲ್ಲೆಲ್ಲೋ ಮಾಡಿಸಿದ್ದುದಿದ್ದರೆ ಅದು ಪ್ರಾಚೀನ ಭಾರತದ 
ಅದನ್ನು ಬೇರಾರೂ ಲಪಟಾಯಿಸದಂತೆ ಕ್ರಮ ಪ್ರಯಾಣಿಸುತ್ತಿದ್ದನಂತೆ. ಒಂದೆಡೆ ನಾಗರಿಕನೊಬ್ಬ ಬ್ರಾಹ್ಮಣ ವರ್ಣದವರಿಗೆ ಮಾತ್ರ ಎನಿಸುತ್ತದೆ! ಅದಕ್ಕೆ 
ಕೈಗೊಳ್ಳುವುದು ಧರ್ಮ ಎನಿಸಿಕೊಳ್ಳಬೇಡವೆ ? ಹಾದಿಯಲ್ಲೇ ಮೂತ್ರವಿಸರ್ಜನೆ ಮಾಡುತ್ತಿದ್ದುದನ್ನು ವಿರುದ್ಧದ ಧ್ರುವದಲ್ಲಿ ವೈಶ್ಯ - ಶೂದ್ರರಿದ್ದಾರೆ : 
ಮನುಸ್ಮೃತಿಯ ಇನ್ನೂ ಹಲವಾರು ನಿರ್ದೆಶನಗಳು ಕಂಡ ನೆಹರೂಗೆ ಸ್ವಲ್ಪ ಕಸಿವಿಸಿಯಾಯಿತಂತೆ. ವೈಶ್ಯನು ಉಪನಯನಾದಿ ಸಂಸ್ಕಾರಗಳಿಗೆ ಅರ್ಹ. 
ಆಸ್ತಿಯ ಪಾಲುಗಾರಿಕೆಯನ್ನು ಕುರಿತವಾಗಿವೆ. ಅದನ್ನು ಗಮನಿಸಿದ ಕುಶೇವ್ ಹೇಳಿದನಂತೆ, ಯುಕ್ತ ಸಮಯದಲ್ಲಿ ವಿವಾಹಿತನಾಗಿ ವ್ಯಾಪಾರ, 
ಅವುಗಳಲ್ಲಿ ಒಂದನ್ನು ಮಾತ್ರ ಗಮನಿಸಿ “ನಮ್ಮ ದೇಶದಲ್ಲಿ ಯಾರಾದರೂ ಹಾಗೆ ಮಾಡಿದರೆ ಕೃಷಿ, ಪಶುಪಾಲನೆ, ಇತ್ಯಾದಿಗಳಲ್ಲಿ ಅವನು 
ನಿರ್ಗಮಿಸೋಣ: ವಸ್ತ್ರ , ವಾಹನ, ಆಭರಣ , ಅವರ ತಲೆ ತೆಗೆಯುತ್ತೇವೆ ” ಎಂದು. ಮಾರನೆಯ ತೊಡಗಬಹುದು; ಅವನು ಬೇರೆಯವರನ್ನು 
ಅಡಿಗೆ, ನೀರು ಅಥವಾ ಜಲಾಶಯ , ದಾಸಿಯರು, ವರ್ಷದ ಭೇಟಿಯಲ್ಲಿ ನೆಹರು ಮಾಸ್ಕೋದಲ್ಲಿ ಪಶುಪಾಲನೆಗೆ ಹಚ್ಚಬಾರದು . ಮುತ್ತು, ರತ್ನ , 
ಪುರೋಹಿತರು ಮತ್ತು ಗೋಮಾಳ, ಇವುಗಳನ್ನು ಕುಶೇವ್ ಜೊತೆ ಪ್ರಯಾಣಿಸುತ್ತಿದ್ದರಂತೆ. ಅಲ್ಲೂ ಹವಳ, ಲೋಹ, ಇತ್ಯಾದಿಗಳ ಬೆಲೆ, ಗು 

ಹ, ಇತ್ಯಾದಿಗಳ ಬೆಲೆ, ಗುಣಮಟ್ಟ , 
ಭಾಗ ಮಾಡಿಕೊಳ್ಳಬಾರದು ( ೯.೨೧೯ ), ಅವುಗಳಲ್ಲಿ ರಾಜಮಾರ್ಗದಲ್ಲಿ ಅದೇ ವಿದ್ಯಮಾನ ಕಂಡು ಅವನಿಗೆ ತಿಳಿದಿರಬೇಕು. ಬೀಜಗಳ ಬಿತ್ತುವಿಕೆ, ಕೃಷಿ 
ಜಲಾಶಯ ಮತ್ತು ಗೋಮಾಳ ವಿಶೇಷ ಗಮನ ಮುಸಿಮುಸಿ ನಕ್ಕರಂತೆ. ವಿಚಲಿತನಾಗದೆ ಕುಶ್ವೇವ್ ಭೂಮಿಯ ಗುಣ -ದೋಷಗಳು, ತೂಕ- ಅಳತೆಯ 
ಹೊಸತು ೧೨ 

- ಮೇ ೨೦೧೯ 


ತಮ್ಮನ 


ಮಾನಕಗಳು, ತಕ್ಕಡಿ-ಕಲ್ಲುಗಳ ಉಪಯೋಗ, ಎಲ್ಲಾ ಅವನಿಗೆ ಹೇಳಿದ ಗ್ರಂಥವು ಎರಡು ಶ್ಲೋಕಗಳ ನಂತರ ಅದು ಕೂಡದು ಎನ್ನುತ್ತದೆ 
ಕರಗತವಾಗಿರಬೇಕು. ಸರ್ವ ಜೀವಜಾತಗಳಿಗೂ ಅನ್ನದಾನ ಮಾಡುವುದು ( ೩ . ೧೪ ಮತ್ತು ೧೯), “ನಿಯೋಗ ಧರ್ಮಾನುಸಾರವಾಗಿ ಅಣ್ಣನ 
ಅವನ ಶ್ರೇಷ್ಠ ಕಾರ್ಯ ( ೯ .೩೨೫ - ೩೩೪). ಇನ್ನುಳಿದವರು ಶೂದ್ರರು : ಅವನು ಹೆಂಡತಿಯೊಡನೆ ಅಥವಾ ತಮ್ಮನು ಅಣ್ಣನ ಹೆಂಡತಿಯೊಡನೆ ಸಂಸರ್ಗ 
ಶುದ್ದನಾಗಿರಬೇಕು, ಉತ್ತಮ ವರ್ಣದವರಿಗೆ ಸೇವೆ ಸಲ್ಲಿಸಬೇಕು, ಮೃದುವಾಗಿ ಮಾಡಿದರೆ ಇಬ್ಬರೂ ಪಾಪಭಾಜನರಾಗುತ್ತಾರೆ ” ( ೯.೫೮) ಎನ್ನುವ ಗ್ರಂಥವು 
ಮಾತನಾಡಬೇಕು, ಅಹಂಕಾರಿಯಾಗಿರಬಾರದು; ಬ್ರಾಹ್ಮಣಾದಿ ವರ್ಣದವರನ್ನು ಮುಂದಿನ ಶ್ಲೋಕದಲ್ಲಿ ( ೯ .೫೯) “ಕೆಲವು ನಿಯಮಗಳಿಗನುಸಾರವಾಗಿ ತನ್ನ 
ಆಶ್ರಯಿಸಿ ಅವರ ಸೇವೆ ಮಾಡುತ್ತಿದ್ದರೆ ಅವನಿಗೆ ಮುಂದೊಂದು ದಿನ ಉತ್ತಮ ಮೈದುನನಿಂದ ಸಂತಾನವನ್ನು ಪಡೆಯಬೇಕು” (೯.೫೯) ಎನ್ನುತ್ತದೆ. ಋಗೈದವು 
ಜನ್ಮವು ಪ್ರಾಪ್ತವಾಗುತ್ತದೆ ( ಶುಚಿರುತ್ಕೃಷ್ಟ ಶುಶೂಷುರ್ಮದುವಾಕ್ ನಿಯೋಗವನ್ನು ಮಾನ್ಯ ಮಾಡುತ್ತದೆ ( ೧೦ .೪೦. ೨ : ಕೋ ವಾಂ ಶಯುತ್ತಾ 
ಅನಹಂಕೃತಃ | ಬ್ರಾಹ್ಮಣಾದ್ಯಾಶ್ಚ ಯೋ ನಿತ್ಯಂ ಉತ್ಕೃಷ್ಟಾಂ ಜಾತಿಮಶ್ನುತೇ || - ವಿಧವೇವ ದೇವರಂ). “ವೇದಸ್ಥ ವಿವಾಹ ಮಂತ್ರಗಳಲ್ಲಿ ನಿಯೋಗವನ್ನು 
೯ .೩೩೫), ಶೂದ್ರನ ಮುಂದಿನ ಉತ್ತಷ್ಟ ಜನಕ್ಕೂ ಬ್ರಾಹ್ಮಣನ ಇಂದಿನ ಎಲ್ಲಿಯೂ ಸಮ್ಮತಿಸಿಲ್ಲ ” ಎನ್ನುತ್ತದೆ ಮನುಸ್ಮೃತಿ (೯.೬೫). ಅದು ನಿಜವಿರ 
ಉತ್ಕರ್ಷ ಜೀವನಕ್ಕೂ ಎಂತಹ ಅವಿನಾಭಾವ ಸಂಬಂಧದ ಕಲ್ಪನೆ !! ಬಹುದು, ಆದರೆ ಪಿತೃಸೂಕ್ತಗಳಲ್ಲಿ ಅದನ್ನು ಮಾನ್ಯ ಮಾಡಲಾಗಿದೆ. ಸಮಸ್ಯೆ 
- ಮುಂದಿನ, ಅಂದರೆ ಹತ್ತನೆಯ , ಅಧ್ಯಾಯವು ವಿಶೇಷವಾಗಿ ಏನೆಂದರೆ ನಮ್ಮಲ್ಲಿ ಮೂರು ಮನುಗಳಿದ್ದಾರೆ : ಸ್ವಾಯಂಭುವ, ಪ್ರಾಚೇತಸ 
ಆಪದ್ಧರ್ಮವನ್ನು ವಿಷಯವನ್ನಾಗಿ ಹೊಂದಿದೆ. ಅಂದರೆ, ಈವರೆಗೆ ಮತ್ತು ಮನುಸ್ಮೃತಿಯ ಮನು. ಎಂತೆಂತಹ ಮಾಂಸವನ್ನು ತಿನ್ನಬಹುದೆಂದು 
ಹೇಳಲಾಗಿರುವ ವಿಧಿ -ವಿಧಾನಗಳನ್ನು ಯಾವುದಾದರೂ ಮುಗ್ಗಟ್ಟಿನಿಂದಾಗಿ ಮನುಸ್ಮತಿ ಹೇಳುತ್ತದೆ ( ೫.೨೬- ೫೬); ಅದರ ಮಧ್ಯೆ ಮಧುಪರ್ಕ , ಯಜ್ಞ , 
ಆಚರಿಸಲಾಗದಿದ್ದಾಗ ಕ್ರಿಯೆಯು ಅಧರ್ಮ ವಾಗಿಬಿಡುತ್ತದೆಂಬ ಆತಂಕವಿಲ್ಲದೆ ಶ್ರಾದ್ಧ , ಇವುಗಳ ಸಂದರ್ಭದಲ್ಲಲ್ಲದೆ ಮಾಂಸವು ವರ್ಜ ಎಂದೂ ಹೇಳುತ್ತದೆ 
ಎಸಗಬಹುದಾದ ಕರ್ಮಗಳು, ಎಂದರ್ಥ . ಆಪತ್ಕಾಲದಲ್ಲಿ ವಿಧೇಯಕಗಳನ್ನು ( ೫.೪೧). ಕಡೆಯ ಈ ಮಾತನ್ನು “ಮನು ಹೇಳಿರುವನು ” ಎಂದು ಮುಕ್ತಾಯ 
ಮೀರಿ ನಡೆಯುವುದು ಧರ್ಮಕ್ಕೆ ಚ್ಯುತಿಯುಂಟುಮಾಡುವುದಿಲ್ಲ; ಅದು ಮಾಡಲಾಗಿದೆ. ಯಾವ ಮನು ಏನು ಹೇಳಿದನೋ ಎಂಬ ಸಂಶಯ ಮತ್ತು 
ಅನಿವಾರ್ಯತೆಯ ಪರಿಣಾಮವಾದ್ದರಿಂದ ಕ್ಷಮಾರ್ಹ. ಸಾಮಾನ್ಯ ರೀತಿ -ನೀತಿ ಕುತೂಹಲ ಸಹಜವಾಗಿದೆ. ಒಟ್ಟಿನಲ್ಲಿ ಹೇಳುವುದಾದರೆ, ವಿವಿಧ ಕಾಲಘಟ್ಟಗಳ 
ಗಳೆಂದರೆ ಬ್ರಾಹ್ಮಣನು ವೇದಾಧ್ಯಯನ ಮಾಡುವುದು, ವೇದ ಕಲಿಸುವುದು, ಆಚರಣೆಗಳನ್ನು ಅಥವಾ ನಿಬಂಧನೆಗಳನ್ನು ಎಚ್ಚರ ತಪ್ಪಿ ಕಲಸು ಮೇಲೋಗರ 
ಎಲ್ಲರ ಕೃತಿಗಳನೂ ಶಾಸೋಕವಾಗಿ ತಿಳಿದು ಉಪದೇಶಿಸುವುದು , ತಾನು ಮಾಡಲಾಗಿರುವುದನ್ನು ಮನುಸ ತಿಯಲ್ಲಿ ಕಾಣುತ್ತೇವೆ. 
ಶಾಸ್ತ್ರ ಧರ್ಮದಂತೆ ನಡೆದುಕೊಳ್ಳುವುದು, ಇತ್ಯಾದಿ. ಏಕೆಂದರೆ, ಅವನು ಇತರ ಮನುಸ್ಮೃತಿಯ ವ್ಯಾಖ್ಯಾನಕಾರ ಮೇಧಾತಿಥಿ ಸುಮಾರು ಕ್ರಿ. ಶ. ಹತ್ತನೆಯ 
ವರ್ಣದವರಿಗೆ ಪ್ರಭು, ಜನ್ಮದಿಂದಲೇ ಶ್ರೇಷ್ಠ, ವಿಶೇಷ ಸಂಸ್ಕಾರಗಳನ್ನು ಶತಮಾನದ ಆದಿಭಾಗದವನು. ಈಗ ನಮ್ಮ ಮುಂದಿರುವ ಗ್ರಂಥವು ಅವನಿ 
ಪಡೆದವನು ( ೧೦.೩ : ವೈಶೇಷ್ಯಾತ್ ಪ್ರಕೃತಿ ಶ್ರೇಷ್ಠಾತ್ ನಿಯಮಸ್ಯ ಚ ಗಿಂತಲೂ ಎಷ್ಟೋ ಮುಂಚಿನದು. ಅವನಿಗಿಂತಲೂ ಹಿಂದಿನ ಗ್ರಂಥಗಳಲ್ಲಿ 
ಧಾರಣಾತ್ | ಸಂಸ್ಕಾರಸ್ಯ ವಿಶೇಷಾಚ್ಚ ವರ್ಣಾನಾಂ ಬ್ರಾಹ್ಮಣಃ ಪ್ರಭುಃ11). ನಮ್ಮ ಮನುಸ್ಮತಿಯಿಂದ ಉದ್ದರಿಸಲಾಗಿರುವ ಭಾಗಗಳಿವೆ; ಉದಾಹರಣೆಗೆ 
ಮಧ್ಯದಲ್ಲಿರುವ ಕೆಲವು ಮಹಾತ್ಮರು ಇದನ್ನು ದೇಶದ ಸಂವಿಧಾನದಲ್ಲಿ ಬರೆದು ಯಾಜ್ಞ ಶಂಕರನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮನುವಿನ ವಾಕ್ಯಗಳನ್ನು 
ಕೊಳ್ಳಲು ಉತ್ಸುಕರಾಗುವುದು ಆಶ್ಚರ್ಯಕರವಲ್ಲ; ಇತರರಿಗಿಲ್ಲದ ಸ್ಥಾನದಲ್ಲಿ ಉದ್ದರಿಸಲಾಗಿದೆ. ಕುಮಾರಿಲನ ತಂತ್ರವಾತಿಕೆ ಯಲ್ಲಿಯೂ ಅಂತಹ ಉದ್ದರಣೆ 
ತಾವು ವಿಜೃಂಭಿಸುವುದು ಅವರಿಗೆ ಆಪ್ಯಾಯಮಾನವೆನಿಸುತ್ತದೇನೋ ! ಗಳಿವೆ. ಶೂದ್ರಕನ ಮೃಚ್ಚಕಟಿಕಾ ನಾಟಕದಲ್ಲಿ ಬ್ರಾಹ್ಮಣನನ್ನು ಕೊಲ್ಲಬಾರದು, 
ಜನ್ಮದಿಂದಲೇ ಶ್ರೇಷ್ಠರಾದವರು ಏನು ಮಾಡಿದರೆ ತಾನೆ ಅಹಿತಕರ ಮತ್ತು ಅವನನ್ನು ದೇಶಭ್ರಷ್ಟನನ್ನಾಗಿಸಬೇಕು ಎಂಬ ಮನುವಾಕ್ಯವನ್ನು ( ೮.೩೮೦) 
ಅಸಹ್ಯಕರವಾದೀತು!! ಇಲ್ಲಿ ಒಂದು ಪದ್ಯವಿದೆ : ಬ್ರಾಹ್ಮಣಃ ಕ್ಷತ್ರಿಯೋ ವೈಶ್ಯಃ ಉದ್ದರಿಸಲಾಗಿದೆ. ಜೈಮಿನಿಯ ಪೂರ್ವಮೀಮಾಂಸಾ ಸೂತ್ರದ ಭಾಷ್ಯಕಾರ 
ತ್ರಯೋ ವರ್ಣಾ ದ್ವಿಜಾತಯಃ| ಚತುರ್ಥ ಏಕಜಾತಿಸ್ತು ಶೂದ್ರೋ ನಾಸ್ತಿ ತು ಶಬರಸ್ವಾಮಿನ್‌ ಕ್ರಿ. ಶ. ೫೦೦ರ ಸುಮಾರಿನವನು. “ಉಪದಿಷ್ಟವಂತಶ್ಚ 
ಪಂಚಮಃ|| ( ೧೦. ೪ ). ಮೂರು ದ್ವಿಜವರ್ಣಗಳು ಮತ್ತು ಒಂದು ಏಕವರ್ಣ, ಮಾದಯಃ” ( ೧. ೧. ೨ ) ಎನ್ನುತ್ತಾನವನು. ಅಂದರೆ , ಮಾದಿಗಳು 
ಇವನ್ನು ಬಿಟ್ಟು ಐದನೆಯ ವರ್ಣವಿಲ್ಲ. ಇದನ್ನು ಕೆಲವು ಸಂಶೋಧಕರು ಉಪದೇಶಿಸಿದ್ದಾರೆ, ಎಂದು, ಪತಂಜಲಿಯ ಮಹಾಭಾಷ್ಯದಲ್ಲಿ ( ಸುಮಾರು 
ಮನುವು ಪಂಚಮರನ್ನು ಅಥವಾ ಅಸ್ಪಶ್ಯರನ್ನು ಗುರುತಿಸುವುದಿಲ್ಲವಾದ್ದರಿಂದ ಕ್ರಿ. ಶ. ೨೦೦) ಮನುವಿನ ಶ್ಲೋಕ ( ೨.೧೨೦) ಉದ್ದ ತವಾಗಿದೆ. ಆದ್ದರಿಂದ 
ಮನುಸ್ಮತಿಯ ಕಾಲದಲ್ಲಿ ಅಸ್ಪಶ್ಯತೆ ಜಾರಿಯಲ್ಲಿರಲಿಲ್ಲವೆಂದು ಸಮರ್ಥಿಸಲು ಮನುಸ್ಮತಿ ಕಡೇಪಕ್ಷ ಕ್ರಿ. ಶ. ೨೦೦ಕ್ಕಿಂತಲೂ ಮುಂಚಿನದು. ಅದೇ ಗ್ರಂಥವು 
ಉದ್ದರಿಸುವುದುಂಟು. ಪಂಚಮ ವರ್ಣದವರಿಲ್ಲ ಎನ್ನುವುದೇ ಬೇರೆ, ಕಾಂಬೋಜ, ಯವನ, ಶಕ , ಪೌಂಡ್ರಕ, ಚೀನ, ದರದ, ಮುಂತಾದ ಕೃತಿಯ 
ಪಂಚಮರಿಲ್ಲ ಎನ್ನುವುದೇ ಬೇರೆ. ಅವರು ವರ್ಣಗಳಿಗೆ ಸೇರಿದವರು. ಅಸ್ಪಶ್ಯತೆ ಜಾತಿ ಗಳನ್ನು ಹೆಸರಿಸಿದೆ ( ೧೦ .೪೪); ಅಶೋಕನ ಶಾಸನಗಳು ಸಹ ಯವನ, 
ಇತಿಹಾಸದ ಯಾವ ಹಂತದಲ್ಲಿ ಒಂದು ಅಸಹ್ಯ ಪದ್ಧತಿಯಾಗಿ ಕಾಂಬೋಜ ಮತ್ತು ಗಾಂಧಾರರನ್ನು ಹೆಸರಿಸಿದೆ. ಆದ್ದರಿಂದ ಮನುಸ್ಮೃತಿಯು 
ಹುಟ್ಟಿಕೊಂಡಿತೆನ್ನುವುದಕ್ಕೆ ವಿವಿಧ ವ್ಯಾಖ್ಯಾನಗಳನ್ನು ನೀಡಲಾಗಿದೆ. ಕ್ರಿ. ಪೂ . ೩೨೦ಕ್ಕಿಂತಲೂ ಮುಂಚಿನದಲ್ಲ. ಅಂದರೆ ಅದು ಕ್ರಿ. ಪೂ . ೨೦೦ರಿಂದ 
ಮನುಸೃತಿಯು ಅವರನ್ನು ಕುರಿತು ಪ್ರಸ್ತಾಪ ಮಾಡಿದ್ದಂತೆ ತೋರುವುದಿಲ್ಲ. ಈ ಕ್ರಿ. ಶ. ೨೦೦ರ ನಡುವೆ ರಚಿತವಾದ ಗ್ರಂಥ, ಬಹುಶಃ ಆ ಕಾಲದ 
ಸಂದರ್ಭದಲ್ಲಿ ಮನುಸ್ಮೃತಿಯ ರಚನೆಯಲ್ಲಿನ ದ್ವಂದ್ವಗಳು ಹಾಗೂ ಅದರ ಆಚರಣೆಗಳನ್ನು ಕ್ರೋಢೀಕರಿಸಿರುವ ಗ್ರಂಥ. 
ಕಾಲವನ್ನು ಸ್ವಲ್ಪ ಪರಿಶೀಲಿಸುವುದು ಅನುಚಿತವಲ್ಲ. 

ಮನುಸ್ಮೃತಿಯ ೧೦ನೆಯ ಅಧ್ಯಾಯವು ಅನೇಕ ವಿಧದ ಜನಸಮುದಾಯ 
- “ ಯಾವುದೋ ಕಾಲದ ಆಚರಣೆಗೆ ಸದಾ ಅಂಟಿಕೊಂಡಿರಬೇಕಾಗಿಲ್ಲ; ಗಳನ್ನು ಉಲ್ಲೇಖಿಸುತ್ತದೆ . ಉದಾಹರಣೆಗೆ ಅಂಬಷ್ಟರು, ನಿಷಾದರು, ಸೂತರು, 
ಒಂದು ಕಾಲದಲ್ಲಿ ಧರ್ಮವಾಗಿದ್ದುದು ಅಸುಖಕ್ಕೆ ಒಯ್ಯುವಂತಿದ್ದರೆ ಅಥವಾ ಮಾಗಧರು, ವೈದೇಹರು, ಆಯೋಗರು, ಚಂಡಾಲರು, ಇತ್ಯಾದಿ, ಇತ್ಯಾದಿ 
ಜನಕ್ಕೆ ಉಪದ್ವಾಪ ನೀಡುವಂತಿದ್ದರೆ ಅದರ ಕೈಬಿಡಬೇಕು” ( ೪.೧೭೬ : ಗಳಲ್ಲಿ ಶೃಪಾಕರು ಮತ್ತು ಪ್ರಾತ್ಯರು ಸೇರಿದ್ದಾರೆ. ಚರಕ ಸಂಹಿತೆಯು ಅಂಬರ 
ಅಸ್ವರ್ಗಂ ಲೋಕವಿದ್ವಿಷ್ಟಂ ಧರ್ಮಮಪಿ ಆಚರೇನ್ನ ತು ) ಎನ್ನುತ್ತದೆ ಬಗ್ಗೆ ಶ್ಲಾಘನೆಯ ಧೋರಣೆಯನ್ನಿರಿಸಿಕೊಂಡಿದೆ; ಅವರು ವೈದ್ಯಕೀಯ 
ಮನುಸ್ಮತಿ. ತನ್ನ ನಿರ್ದೇಶನಗಳು ಅಂಥವಲ್ಲವೆಂದು ಗ್ರಂಥವು ಭಾವಿಸಿ ವಿಜ್ಞಾನಕ್ಕೆ ಅಪಾರ ಕೊಡುಗೆಯನ್ನಿತ್ತಿದ್ದಾರೆಂಬ ಕಾರಣಕ್ಕೆ. ಇವರ ಹೆಸರುಗಳನ್ನು 
ಕೊಂಡಂತಿದೆ. ನಾವಿಂದು ಅದನ್ನು ನಿರಾಕರಿಸಿದರೆ ಮನುಸ್ಮೃತಿಯ ನೋಡಿದರೆ ಅವರಲ್ಲಿ ಕೆಲವರು ಬುಡಕಟ್ಟು ಜನರೆಂದು ತೋರುತ್ತದೆ; ಇನ್ನು 
ನಿರ್ದೇಶನವನ್ನು ಪಾಲಿಸಿದಂತೆಯೇ ಸರಿ . ಏಕೆಂದರೆ , ಗ್ರಂಥದ ಅನೇಕ ಕೆಲವು ಪ್ರಾದೇಶಿಕ ಹೆಸರುಗಳು ಇವೆ. ಮನುಸ್ಮತಿಯು ಅವರನ್ನು ಹಾಗೆ 
ಭಾಗಗಳು ಇಂದಿನ ಸಾಮಾಜಿಕ ಪ್ರಜ್ಞೆಗೆ ವಿರುದ್ಧವಾಗಿವೆ. ಗ್ರಂಥದಲ್ಲಿ ಒಂದು ಪರಿಗಣಿಸದೆ ವರ್ಣಸಂಕರದಿಂದ ಅವರನ್ನು ಗುರುತಿಸುತ್ತದೆ. ಉದಾಹರಣೆಗೆ, 
ಭಾಗವು ಇನ್ನೊಂದನ್ನು ವಿರೋಧಿಸುವಂತಹ ಸಂದರ್ಭಗಳೂ ಉಂಟು. ಬ್ರಾಹ್ಮಣ ಗಂಡು ಮತ್ತು ವೈಶ್ಯ ಹೆಣ್ಣಿನ ಸಂತಾನ ಅಂಬಷ್ಟರು; ಬ್ರಾಹ್ಮಣ ಮತ್ತು 
“ ಯಾವ ಜಾತಿಯ ಹೆಣ್ಣನ್ನಾದರೂ ಮದುವೆಯಾಗಬಹುದು” ( ೩. ೧೨ ) ಎಂದು ಶೂದ್ರ ಸಂತಾನ ನಿಷಾದರು, ಶೂದ್ರ ಮತ್ತು ಬ್ರಾಹ್ಮಣ ಸಂತಾನ ಚಂಡಾಲರು, 
ಮೇ ೨೦೧೯ 

ಹೊಸತು ೧೩ 


ಎಂ ) ಶ | 


ಸಾಫ್ಟ್‌ವೇರ್‌ನಲ್ಲಿ ಎಲ್ಲ ಸಿಬ್ಬಂದಿಯ ಸೇವಾ ಮಾಹಿತಿ ಲಭ್ಯ | ಆಡಳಿತ ನಿರ್ವಹಣೆ ಮತ್ತಷ್ಟು ಸಲೀಸು 


ನೀಡುತ್ತಾನೆ , 


ಇತ್ಯಾದಿ ( ೧೦. ೮ - ೨೩ ). ಮಾನವಶಾಸ್ತ್ರದ ಶಿಕ್ಷಕರಿಗಿನ್ನು ಆನ್‌ಲೈನ್‌ನಲ್ಲಿಯೇ ರಜೆ ಸತ್ಯ - ರಜಸ್ – ತಮಸ್ ಎಂಬ ಗುಣಗಳೇ 
ಹಿನ್ನೆಲೆಯಲ್ಲಿ ನೋಡಬೇಕಾದ್ದನ್ನು ಮನು 

ವಿನಾ ಶ್ರೇಷ್ಠ ಮತ್ತು ಕನಿಷ್ಠ ಗುಣಗಳಲ್ಲ . ಆ 
ವರ್ಣಸಂಕರದ ನೆಲೆಯಲ್ಲಿ ವ್ಯಾಖ್ಯಾನಿಸಿದ್ದಾನೆ. 

ಸತ್ಯಾದಿ ಗುಣಗಳು ಸಹ ಗೀತೆಯ ಪ್ರಕಾರ 
ಅವನಿಗೆ ಅನುಲೋಮ ಮತ್ತು ಪ್ರತಿಲೋಮ 

ವರ್ಣಗಳೊಡನೆ ಸಹಜವಾಗಿ ಸಂಬಂಧಿಸು 
ವಿವಾಹಗಳ ಸೆಳೆತ ಜಾಸ್ತಿಯಾದ್ದರಿಂದ ಅಂತಹ 

ವಂಥವು. ಆಯಾ ವರ್ಣಗಳ ಕರ್ಮಗಳ ಬಗ್ಗೆ 
ವಿವಾಹಗಳಿಂದ ಜನಿಸಿದವರನ್ನು ವರ್ಣ 

ಮನು ತುಂಬ ಜಡ್ಡು ಮನಸ್ಸಿನವನು; ಅವನ 
ವಿಂಗಡನೆಯಲ್ಲಿ ಎಲ್ಲಿಗೆ ಸೇರಿಸಬೇಕೆಂಬುದಷ್ಟೇ 

ಪ್ರಕಾರ ಕರ್ಮಗಳು ನಿಷ್ಕಷ್ಟವಾಗಿ ಹೇಳಲಾಗಿವೆ. 
ತವಕ. ಗಂಡಿನ ವರ್ಣಕ್ಕಿಂತಲೂ ಕೆಳಗಿನ 

ಉದಾಹರಣೆಗೆ, ಅವನ ಈ ಮಾತು 
ವರ್ಣದ ಸ್ತ್ರೀಯ ಜೊತೆ ವಿವಾಹವಾದರೆ ಅದು 

ನೋಡೋಣ: “ಕೃಷಿಯು ಶ್ರೇಷ್ಠ ವೃತ್ತಿಯೆಂದು 
ಅನುಲೋಮ; ಅದೇ “ಕೆಳಗಿನ ವರ್ಣದ 

ಪಿಜಿ ನಾರಾಯಣ 

ಹೇಳಲಾಗಿದೆ, ಆದರೆ ಸಜ್ಜನರು ಅದನ್ನು ಹಾಗೆ 
ಪುರುಷನು ಉಚ್ಚವರ್ಣ ದ ಸ್ತ್ರೀಯನ್ನು ಮದುವೆ ನಮಗೆ ಆನ್‌ಲೈನ್‌ನಲ್ಲಿಯೇ ತಿಳಿಸಿದರೆ ಶಾಲೆಗೆ ಹೋಗುವುದು ತಪ್ಪುತ್ತದೆ.| ಸ್ವೀಕರಿಸುವುದಿಲ್ಲ. ನೇಗಿಲಿನ ಗುಳಕ್ಕೆ ಸಿಕ್ಕಿ ಭೂಮಿ 
ಯಾದರೆ ಅದು ಪ್ರತಿಲೋಮ. ಹೀಗೆ ವರ್ಣ 

ಯಲ್ಲಿನ ಅನೇಕ ಜಂತುಗಳು ಗತಿಸುತ್ತವೆ. ಶ್ರೇಷ್ಠ 
ಸಂಕರದಿಂದ ಜನಿಸಿದವರ ಕರ್ಮಾಚರಣೆಗಳನ್ನು ಮನು ಪಟ್ಟಿ ಮಾಡಿದ್ದಾನೆ ವರ್ಣದ ಬ್ರಾಹ್ಮಣನು ಅದನ್ನು ಮಾಡಬಹುದೆ?” ( ೧೦. ೮೪ :ಕೃಷಿಂ ಸಾದ್ವಿತಿ 
( ೧೦. ೪೦ -೫೬), ವರ್ಣಸಂಕರದಿಂದ ಹೀನಜಾತಿಗಳ ಉಗಮವಾಗುತ್ತದೆ; ಮನ್ವಂತೇ ಸಾ ವೃತ್ತಿಃ ಸದ್ವಿಗರ್ಹಿತಾ| ಭೂಮಿಂ ಭೂಮಿಶಯಾಂಶೈವ ಹಂತಿ 
ಅದರಿಂದ ಸರ್ವನಾಶ, ಎಂಬುದು ಅವನ ತೀರ್ಮಾನ, ಸಮಾಜಶಾಸ್ತ್ರೀಯ ಕಾಷ್ಠಮಯೋಮುಖಂ 1), ಎರೆಹುಳುವಿನ ಬಗ್ಗೆ ಮನುಗೆ ಕನಿಕರವಿದೆ, ಆದರೆ 
ಅಧ್ಯಯನದಲ್ಲಿ “ಹೀನಜಾತಿ ಮತ್ತು ಸರ್ವನಾಶ ಎಂಬುವು ಅರ್ಥರಹಿತವೆಂದರೆ ಶೂದ್ರರನ್ನು ಹೀನಾಯವಾಗಿ ನಡೆಸಿಕೊಂಡರೆ ಅದು ಧರ್ಮ ವಿರೋಧವಲ್ಲ! 
ತಪ್ಪಾಗಲಾರದು. ಶ್ವಪಚರು ಮತ್ತು ಚಂಡಾಲರು ಹೀನಜಾತಿ ಯವರು; ಅವರು ಗೀತೆಯು ಸ್ವ - ಧರ್ಮ , ಅಂದರೆ ನಿರ್ದಿಷ್ಟ ವರ್ಣಧರ್ಮವು, ಅನುಲ್ಲಂಘ 
ಸತ್ತವರ ಬಟ್ಟೆಗಳನ್ನು ತೊಡುತ್ತಾರೆ, ಒಡೆದುಹೋದ ಪಾತ್ರೆಗಳಲ್ಲಿ ಊಟ ನೀಯವೆನ್ನುತ್ತದೆ. “ಸ್ವಧರ್ಮವನ್ನು ಕೆಟ್ಟದಾಗಿ ಆಚರಿಸಿದರೂ ನಡೆಯುತ್ತದೆ, 
ಮಾಡುತ್ತಾರೆ , ಕಬಿಣದ ಬಳೆಗಳನ್ನು ತೊಡುತಾರೆ ಮತ್ತು ಅಲೆಮಾರಿಗಳಾಗಿರು ಆದರೆ ಪರಧರ್ಮವು ಭಯಂಕರ ” ಎಂದು ಗೀತೆಯು ಎರಡು ಕಡೆ ಹೇಳಿದೆ 
ತ್ತಾರೆಂಬುದು ಮನುವಿನ ಚಿತ್ರಣ ( ೧೦. ೫೨). ಇಂಥವರಿಂದ ಇಡೀ (೩ .೩೫ ಮತ್ತು ೧೮.೪೭), ಗೀತೆಯು ಮನುವಿನಿಂದ ಬಾಚಿಕೊಂಡ ಅಶುದ್ದ 
ಸಮುದಾಯವು ಹಾಳಾಗುತ್ತದೆಯಂತೆ ( ೧೦.೬೧). “ಎಲ್ಲ ಬುಡಕಟ್ಟು ಜನರೂ ಮೌಲ್ಯ ಅದು. ಮನು ಹೇಳುತ್ತಾನೆ ( ೧೦.೯೭) : ವರಂ ಸ್ವಧರ್ಮೊ ವಿಗುಣಃ ನ 
ಹಿಂದುಗಳೇ ” ಎಂಬ ಸಮಕಾಲೀನ ಕುತ್ತಿತ ಧೋರಣೆಯ ಪಿತಾಮಹ ಮನು ಪಾರಕ್ಯಃ ಸ್ವನುಷ್ಠಿತಃ | ಪರಧರ್ಮೇಣ ಜೀವನ್ ಹಿ ಸದ್ಯಃ ಪತತಿ ಜಾತಿತಃ|| 
ಎನ್ನಬಹುದೇನೋ . ಆದರೆ ವರ್ಣಸಂಕರದಿಂದ ಜನಿಸಿದವರಿಗೂ ಸ್ವರ್ಗ ಹಾಗೂ ಕರ್ಕಶವೆನಿಸುವ ಇದೇ ಮಾತನ್ನು ಈ ಗೀತೆಯು ನವಿರಾಗಿ ಹೇಳುತ್ತದೆ , ಅಷ್ಟೆ . 
ಸದ್ದತಿಯುಂಟು; ಅವನ್ನು ಪಡೆಯಲು ಅವರು ಬ್ರಾಹಣ , ಗೋವು, ಸೀ ಮತ್ತು ಮನುವು ಬ್ರಾಹ್ಮಣನಿಗೆ ಎಷ್ಟು ಸಾಧ್ಯವೋ ಅಷ್ಟು ಸವಲತ್ತುಗಳನ್ನು 
ಬಾಲಕ , ಇವರ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಬೇಕು ( ೧೦ .೬೨). ಇದಕ್ಕೆ ಆಪದ್ಧರ್ಮಗಳನ್ನು ಹೇಳಿ ಅವನ ಉಲ್ಲಂಘನೆಗಳನ್ನು ಮನ್ನಿಸುತ್ತಾನೆ : “ಜೀವನ 
ಪರ್ಯಾಯವಾಗಿ ನಾಲ್ಕು ವರ್ಣದವರೆಲ್ಲಾ ಅಹಿಂಸಾ, ಸತ್ಯ , ಅಸ್ತೇಯ ( ಕಳ್ಳತನ ಹೊರೆಯಲು ಬ್ರಾಹ್ಮಣನು ಅನರ್ಹರಿಗೆ ( ಅಂದರೆ ಶೂದ್ರಾದಿಗಳಿಗೆ) ವಿದ್ಯೆ 
ಮಾಡದಿರುವುದು), ಶೌಚ ( ಶುಚಿತ್ರ) ಮತ್ತು ಇಂದ್ರಿಯ ನಿಗ್ರಹಗಳನ್ನು ಪಾಲಿಸಿದರೆ ಕಲಿಸಿದರೆ, ಅಯೋಗ್ಯರಿಗೆ ಯಜ್ಞ ಮಾಡಿಸಿದರೆ, ದುರ್ಜನರಿಂದ ದಾನ ಪಡೆದರೆ 
ಸಾಕು ( ೧೦ .೬೩ ). ಇವಕ್ಕೆ ಶರೀರ ಶ್ರಮ ಮತ್ತು ಸ್ಪಶ್ಯಭಾವನೆ ( ಅಸ್ಪಶ್ಯತೆಯನ್ನು ಅದರಿಂದ ದೋಷವಿಲ್ಲ ; ಅವನು ನೀರು ಮತ್ತು ಬೆಂಕಿಯಂತೆ ಸದಾ ಪವಿತ್ರನೇ ” 
ಆಚರಿಸದಿರುವುದು) ಗಳನ್ನು ಸೇರಿಸಿ ಗಾಂಧೀಜಿ ಏಳು ಮೌಲ್ಯಗಳನ್ನು ( ೧೦.೧೦೩ : ನಾಧ್ಯಾಪನಾದ್ಯಾಜನಾದ್ರಾ ಗರ್ಹಿತಾದ್ಯಾ ಪ್ರತಿಗ್ರಹಾತ್ ದೋಷೋ 
ಪ್ರತಿಪಾದಿಸಿದರು. 

ಭವತಿ ವಿಪ್ರಾಣಾಂ ಜ್ವಲನಾಂಬುಸಮಾ ಹಿ ತೇ 11), ಅದೇ ಮನು ಇದಕ್ಕೆ ಹೊಂದದ 
ಮನುವಿನ ವರ್ಣಸಂಕರದ ಗೋಜಲಿನಲ್ಲೂ ಪರಿವರ್ತನೆಯ ಸಾಧ್ಯತೆ ಮಾತನ್ನೂ ಹೇಳುತ್ತಾನೆ : ಅನಿವಾರ್ಯವಾದರೆ ಬ್ರಾಹ್ಮಣನು ಶಿಲ ಮತ್ತು 
ಉಂಟು : ಶೂದ್ರ ಸ್ತ್ರೀ ಮತ್ತು ಬ್ರಾಹ್ಮಣ ಪುರುಷ , ಇವರ ಸ್ತ್ರೀ ಸಂತಾನಕ್ಕೆ ಉಂಛ ವೃತ್ತಿಗಳಿಂದ ಜೀವನ ಹೊರೆಯಲು ಅಡ್ಡಿಯಿಲ್ಲ; “ ಪಾಪಿಗಳಿಂದ ದಾನ 
ಪಾರಶವ ಎಂಬ ಹೆಸರು ಕೊಡಲಾಗಿದೆ. ಅಂತಹ ಹೆಣ್ಣುಮಗಳು ಬ್ರಾಹ್ಮಣನಿಂದ ಪಡೆಯುವುದಕ್ಕಿಂತಲೂ ಇದು ಉತ್ತಮ ” ( ೧೦. ೧೧೨). ಹೊಲದಲ್ಲಿ ಧಾನ್ಯವನ್ನು 
ಪುತ್ರಿಯನ್ನು ಪಡೆದರೆ ಮತ್ತು ಏಳು ತಲೆಗಳವರೆಗೆ ಬ್ರಾಹ್ಮಣ ಸಂಪರ್ಕವು ಹೀಗೆ ಒಕ್ಕಿದ ನಂತರ ಅಲ್ಲಿ ಬಿದ್ದಿರಬಹುದಾದ ಕಾಳುಗಳನ್ನು ಆರಿಸಿಕೊಳ್ಳುವುದು ಶಿಲ ; 
ಮುಂದುವರಿದರೆ ಆ ವರ್ಣವು ಬ್ರಾಹ್ಮಣತ್ವವನ್ನು ಪಡೆಯುತ್ತದೆ; ಇದಕ್ಕೆ ವ್ಯತಿರಿಕ್ತ ಬೀಸುಕಲ್ಲಿನಿಂದ ಹಿಟ್ಟು ತೆಗೆದುಕೊಂಡು ಹೋದನಂತರ ಅಲ್ಲಿರಬಹುದಾದ ಹಿಟ್ಟನ್ನು 
ವಾಗಿ ಬ್ರಾಹ್ಮಣ ಹೆಣ್ಣುಮಗಳು ಶೂದ್ರನಿಂದ ಪುತ್ರಿಯನ್ನು ಪಡೆದು ಅದು ಏಳು ಸಂಗ್ರಹಿಸಿಕೊಳ್ಳುವುದು ಉಂಛ . ಬ್ರಾಹ್ಮಣ ಮತ್ತು ಕ್ಷತ್ರಿಯರ ಆಪದ್ಧರ್ಮಗಳು 
ತಲೆಗಳವರೆಗೆ ಮುಂದುವರಿದರೆ ಆ ವರ್ಣವು ಶೂದ್ರತ್ವದಲ್ಲಿ ಪರ್ಯವಸಾನ ಅವರನ್ನು ಸಂಕಷ್ಟಗಳಿಂದ ಹೇಗೋ ಪಾರುಮಾಡುತ್ತವೆ; ಶೂದ್ರನಿಗೆ ಅಂಥವೇನೂ 
ವಾಗುತ್ತದೆ ( ೧೦ .೬೪ - ೬೫). ಇದರ ತಾತ್ಪರ್ಯವೇನು? ಉತ್ತಮ ಭೂಮಿಯಲ್ಲಿ ಇಲ್ಲ. ಅಸೂಯೆಗೆ ಸೊಪ್ಪುಹಾಕದೆ ತನ್ನ ವೃತ್ತಿಯನ್ನು ತೃಪ್ತಿಕರವಾಗಿ ಮಾಡುವುದು 
ಬೀಜ ಬಿತ್ತನೆ ಮಾಡದಿದ್ದರೆ ವ್ಯರ್ಥ ಮತ್ತು ಬಂಜರು ಭೂಮಿಯಲ್ಲಿ ಬೀಜ ಬಿತ್ತನೆ ಅವನಿಗೆ ಶ್ರೇಯಸ್ಕರ ; ಇಹ- ಪರಗಳಲ್ಲಿ ಇದು ಅವನಿಗೆ ಶ್ರೇಯಸ್ಸನ್ನು ದೊರಕಿಸಿ 
ಮಾಡಿದರೆ ವ್ಯರ್ಥ , ಎಂದು ( ೧೦ .೭೧). ಇದನ್ನು ಇನ್ನಷ್ಟು ವಿವರಿಸಿ ಹೇಳುವುದು ಕೊಡುತ್ತದೆ ( ೧೦. ೧೨೮). ಈ ಮಹಾನ್ ಉಪದೇಶವು ಬ್ರಾಹ್ಮಣನ ಗುರಾಣಿ 
ಬೇಡ; ವರ್ಣಪಾರಮ್ಯದ ಭಾವನೆಯು ಮನುವಿನಲ್ಲಿ ಎಷ್ಟು ಸಾಂದ್ರವಾಗಿದೆ ಯೆಂಬುದನ್ನು ಮುಂದಿನ ಶ್ಲೋಕದಲ್ಲಿ ಮನು ಸ್ಪಷ್ಟಪಡಿಸುತ್ತಾನೆ. ಮುಖ್ಯ ವಿಷಯ 
ಎಂಬುದಕ್ಕೆ ಇದೊಂದು ನಿದರ್ಶನ ಸಾಕು. ಉತ್ತಮ ವರ್ಣದವರ ಆಚರಣೆ ಏನೆಂದರೆ ಶೂದ್ರನೆಂದೂ ಬ್ರಾಹ್ಮಣನೊಡನೆ ಸ್ಪರ್ಧೆಗಿಳಿಯುವಂತಿರಬಾರದು, ಅಷ್ಟೆ. 
ಗಳನ್ನು ಶೂದ್ರನು ಅನುಕರಿಸಿದರೆ, ಇಲ್ಲವೇ ಶೂದ್ರ ವರ್ಣದವರ ಕರ್ಮಗಳನ್ನು “ ಧನಾರ್ಜನೆ ಮಾಡುವ ಸಾಮರ್ಥವಷ್ಟೇ ಇರಲಿ, ಶೂದ್ರನು ಧನಸಂಚಯಕ್ಕೆ 
ಬಾಹ್ಮಣನು ಮಾಡಿದರೆ ಅವರಿಬ್ಬರ ಮೂಲ ವರ್ಣತ್ವವು ಬದಲಾಗುವುದಿಲ್ಲ. ಮಾರುಹೋಗಬಾರದು. ಹಾಗೇನಾದರೂ ಪ್ರವೃತ್ತಿ ಬೆಳೆದರೆ ಅವನು ಬ್ರಾಹ್ಮಣನಿಗೆ 
( ೧೦. ೭೨); ಅಂದರೆ ದ್ವಿಜನು ದ್ವಿಜನೇ ಮತ್ತುಶೂದ್ರನು ಶೂದ್ರನೇ . ಭಗವದ್ಗೀತೆಯ ಸಂಚಕಾರ ತಂದುಬಿಡುತ್ತಾನೆ! ” ( ೧೦. ೧೨೯ : ಶಕೇನಾಪಿ ಹಿ ಶೂದ್ರೇಣ ನ 
“ ಚಾತುರ್ವಣ್ಯ್ರವು ಗುಣ -ಕರ್ಮಗಳನ್ನಾಧರಿಸಿ ಸೃಷ್ಟಿಸಲಾಗಿದೆ” ( ೪. ೧೩ ) ಕಾರ್ಯೊ ಧನಸಂಚಯಃ ಶೂದ್ರೋ ಹಿ ಧನಮಾಸಾದ್ಯ ಬ್ರಾಹ್ಮಣಾನೇವ ಬಾಧತೇ ! ) 
ಎಂಬುದನ್ನು ಕೆಲವರು ತಮ್ಮಲ್ಲಿ ಸಮಾಧಾನ ಮೂಡಿಸಿಕೊಳ್ಳಲು ಹುಟ್ಟಿದ 
ವರ್ಣವು ಮುಖ್ಯವಲ್ಲ, ಸಾಮಾಜಿಕ ಏಣಿಯಲ್ಲಿ ಏರಲು ಮತ್ತು ಬೀಳಲು 

ಜಿ. ರಾಮಕೃಷ್ಣ 
ಸಾಧ್ಯವೆಂದು ವ್ಯಾಖ್ಯಾನಿಸಿಕೊಳ್ಳುತ್ತಾರೆ. ಮೊದಲನೆಯದಾಗಿ ಗೀತೆಯಲ್ಲಿ ಈ 

೨ - ಎಫ್, ಪವನ ಪರಂಜ್ಯೋತಿ ಅಪಾರ್ಟ್‌ಮೆಂಟ್ , ೨೨ / ೧ , ೪ನೇ ಕ್ರಾಸ್ 

ಕಾವೇರಿನಗರ, ಬನಶಂಕರಿ 2ನೇ ಹಂತ , ಬೆಂಗಳೂರು - ೫೬೦ ೦೮೫ 
ದೃಷ್ಟಿಯನ್ನು ಪುರಸ್ಕರಿಸಲಾಗಿಲ್ಲ ಮತ್ತು ಎರಡನೆಯದಾಗಿ ಗುಣವೆಂದರೆ ಅಲ್ಲಿ 
ಹೊಸತು ೧೪ 

ಮೇ ೨೦೧೯ 


ನೆಹರು ಮೈದಾನದಲ್ಲಿ ಕಾಡೆಮ್ಮೆ 


CH 


ಬೆಳಕು ಹರಿಯುತ್ತಲೇ ಬೆಳಗಿನ ವಾಯುವಿಹಾರಕ್ಕೆ ಹೋದವರು ಬೆದರಿ ಕಂಗಾಲಾಗಿ ಮೇಲೆ ಅದು ಹೆಜ್ಜೆ ಹಾಕಿದರೆ ಕೇಳಿಸುತ್ತಿದ್ದ ಆ ಸದ್ದು, ಅದು ಅತ್ತ 
ಅಲ್ಲಲ್ಲಿ ಅಡಗಿಕೊಂಡರು. ಮರ ಮನೆ ಇತ್ಯಾದಿಗಳ ಹಿಂದೆ ತಮ್ಮನ್ನ ಮರೆಸಿಕೊಂಡು ಅದು ಇತ್ತ ನೋಡುತ್ತ ನಡೆದ ಬಗೆ ಇದೆಲ್ಲವನ್ನ ಅಲ್ಲಲ್ಲಿ ಗುಂಪುಕೂಡಿ 
ಹೇಗೋ ಮನೆ ಸೇರಿದರು. ಕೆಲವರು ಬೇರೆ ದಾರಿ ಹಿಡಿದು ಮನೆಗೆ ಧಾವಿಸಿದರು. ಕೊನೆಯ ನಿಂತ ಜನ ಬಣ್ಣಿಸುತ್ತಿರಲು ವಾಯುವಿಹಾರಕ್ಕೆ ಬಂದ ಕೆಲವರು 
ಸುತ್ತಿಗೆ ಬಂದ “ ಗರುಡ” ತನ್ನ ಎಂದಿನ ದಾರಿಬಿಟ್ಟು ಬಿ . ಎಚ್. ರಸ್ತೆಯಲ್ಲಿ ಹೆಲಿ ಪ್ಯಾಡ್ ಹಾಗೆಯೇ ತಿರುಗಿ ಹೋದರು. ಪತ್ರಿಕೆಯವರು ನೇರ ಪೊಲೀಸ್ 
ದಾರಿಯಲ್ಲಿ ಅಷ್ಟು ದೂರ ಹೋಗಿ ಊರಿನೊಳಗೆ ಬಂದ ಕಾಡೆಮ್ಮೆಯನ್ನ ಶರಾವತಿ ಸ್ಟೇಷನ್ನಿಗೇನೆ ಸುದ್ದಿಗಾಗಿ ಧಾವಿಸಿದರು. ಹಗಲು ಹೊತ್ತು ಅನ್ನುವ 
ಹಿನ್ನೀರಿನವರೆಗೂ ಹಿಂಬಾಲಿಸಿ ಅದು ಅಲ್ಲಿ ಮರೆಯಾಗಲು ನಿಶ್ಚಿಂತೆಯಿಂದ ಸ್ಟೇಷನ್ನಿನತ್ತ ಹಾಗೆ ನಗರಕ್ಕೆ ಬಂದ ಈ ಕಾಡೆಮ್ಮೆ ನಾಳಿನ ಚಿಂತೆಯನ್ನ ಜನರಲ್ಲಿ 
ತಿರುಗಿತು. ಒಂದು ಅರ್ಧ ಗಂಟೆಯೊಳಗೆ ಮಠದ ಬಳಿ ಕೆರೆಗೆ ಇಳಿದು ನೀರು ಕುಡಿದ ಹುಟ್ಟಿಸಿ ಗಾಬರಿಗೊಳಿಸಿತು. ನಿತ್ಯ ಯಾವುದೇ ಆತಂಕವಿಲ್ಲದೆ 
ಕಾಡೆಮ್ಮೆ ಅಲ್ಲಿಂದ ಹಳೇ ಬಿ. ಎಚ್. ರಸ್ತೆಯಲ್ಲಿ ನಡೆದು ಮಾರಿಕಾಂಬ ಗುಡಿ ರಸ್ತೆಯ ವಾಯುವಿಹಾರ ಮಾಡುತ್ತಿದ್ದ ಎಲ್ಲರೂ ಹೆದರಿಕೊಂಡರು. 

ಮುಂದಿನಿಂದ ಹೆದ್ದಾರಿಯಲ್ಲಿ ಸಾಗಿ ಜನ ವಾಯುವಿಹಾರ ಮಾಡುವ ಬಹಳ ಮುಖ್ಯವಾಗಿ ಗುಬ್ಬಗೋಡು ದುಗ್ಗಪ್ಪ ಹೆಗ್ಗಡೆಯವರು 
ನೆಹರು ಮೈದಾನದ ಬಳಿ ಗರುಡಕ್ಕೆ ಭೇಟಿ ಆಯಿತು ಅನ್ನುವುದು ಒಂದು ಮುದ್ದಾಂ ಪೊಲೀಸ್ ಠಾಣೆಗೆ ಹೋಗಿ ಗರುಡದ ಚಾಲಕ 
ಭಾರೀ ಸುದ್ದಿ ಆಯಿತು. ಕೆಲವರು ಅದರ ಆಕಾರ ಕಂಡು ಸಬೀರನನ್ನ ಮಾತನಾಡಿಸಿದರು. 

ಭೀತರಾದರು. ಅದರ ವರಟು ಮೈ , ಗಂಭೀರ ನಡಿಗೆ, ತೂಗು ಬಿದ್ದ - “ ಅಲ್ಲ, ಅದು ನಿಜವಾಗಿಯೂ ಕಾಡೆಮ್ಮೆ ಅಂತೀರಾ? ” 
9 ಅದರ ಮೈ ಮೇಲಿನ ಚರ್ಮದ ಪದರು, ಡಾಂಬರು ರಸ್ತೆಯ “ ಅಯ್ಯೋ ಖುದಾ.... ಅದನ್ನ ಮೊದಲು ನೋಡಿದವನೇ 

ನಾನು.... ಜೀಪನ್ನ ಕೆರೆ ಕಡೆಯಿಂದ ಟಾಕೀಸ್ ಕಡೆ ಟರ್ನ್ 
ಮಾಡತೀನಿ.... ಬಂದು ಎದಿರು ನಿಂತುಬಿಡ್ತು.... ಎದೆ ಧಸ್ 
ಅಂತು .... ” 

“ ಖಾತ್ರಿಯಾಗಿ ಕಾಡೆಮ್ಮೆ ? ” 
ತಿ೦ಗಳ ಕಥೆ | 

“ಅಯ್ಯೋ ಖುದಾ, ನಾನೆಷ್ಟು ಎಮ್ಮೆ ದನ ನೋಡಿಲ್ಲ... 
ಜೋಗದಲ್ಲಿ ಹತ್ತು ವರ್ಷ ಇದ್ದೆ... ಈ ಕಾಡೆಮ್ಮೆ ಮನೆ ಮುಂದೇನೆ 

ಬಂದು ಮಲಗೋದು... ಕಾಡಲ್ಲಿ ನೀರಿಲ್ಲ ಬಂದು ನೋಡಿ 
ಡಾ|| ನಾ . ಡಿಸೋಜ ಊರಿಗೆ ಬಂದಿದೆ... ದಿನಾ ಬರಲ್ಲ ಬಿಡಿ... ಅದರಿಂದ ಹೆದರಿಕೆ 

ಏನಿಲ್ಲ....” ಎಂದು ಸಭೀರ ವಿವರಣೆ ನೀಡಿದ. ಹಾಗೇ ದುಗ್ಗಪ 

ಹೆಗ್ಗಡೆಯತ್ತ ತಿರುಗಿ ಕೇಳಿದ, “ ಅಲ್ಲ.... ನೀವಿಷ್ಟು ದೂರ 
• ಬಂದದ್ದು ? ” 
“ ಏನಿಲ್ಲ.... ಈ ಕಡೆ ಬಂದಿದ್ದೆನಲ್ಲ... ಜನ ಒಂದೊಂದು ಥರಾ 
ಹೇಳತಿದ್ರು... ಪೊಲೀಸರನ್ನ ಕೇಳಿದ್ರೆ ನಿಜ ತಿಳಿಯುತ್ತಿಲ್ಲ... ಬಂದೆ...” 

ಎಂದವರು ಸ್ಟೇಷನ್ ಬಾಗಿಲಲ್ಲಿ ನಿಲ್ಲಿಸಿದ ಸೈಕಲಿನ ಸ್ಪಾಂಡನ್ನ ತೆಗೆದು 
ಅದನ್ನ ತಬ್ಬಿಕೊಂಡು ರಸ್ತೆಗೆ ಇಳಿದರು. ಗಾಳಿ ತಣ್ಣಗಿತ್ತು. ಆದರೂ ಅವರ ಮೈ 
ನಡುಕ ನಿಂತಿರಲಿಲ್ಲ. ಸಣ್ಣಕೆ ಬೆವರೂ ಇತ್ತು. ಕೈ ನಡುಕದಿಂದಾಗಿ ಸೈಕಲನ್ನ 
ಸರಿಯಾಗಿ ಹಿಡಿದುಕೊಳ್ಳಲು ಆಗುತ್ತಿರಲಿಲ್ಲ. ಸೈಕಲನ್ನ ತಳ್ಳಿಕೊಂಡೇ ನೆಹರೂ 
ಮೈದಾನದತ್ತ ಹೊರಟರು. ಅಲ್ಲಿಯೇ ಕೊನೆಯ ಮನೆ ಅವರದ್ದು. ಆದರೆ 
ಈ ಸುದ್ದಿ ಅವರನ್ನು ಹೆದರಿಸಿತು. ಅಂತಿಂತಹ ಹೆದರಿಕೆ ಅಲ್ಲ. ಎದೆ ನಡುಗಿಸಿ 
ಮೈ ಸಣ್ಣಗೆ ಬೆವರಿತ್ತು. 

ಸೈಕಲಿನ ಚಕ್ರಗಳು ನಿಧಾನವಾಗಿ ತಿರುಗುತ್ತ ಸದ್ದು ಮಾಡುತ್ತಿರಲು ಅವರ 
ಮನಸ್ಸು ಹಿಂದಿನ ದಿನಗಳತ್ತ ಪಯಣ ಮಾಡಿತು. 

ಅಮ್ಮಿ ಅಮ್ಮಿ ಎಂದು ಕರೆಯುಯತ್ತಿದ್ದರು ಅವರು ಇದನ್ನು . 
ಗುಬ್ಬಗೋಡಿನಲ್ಲಿ ತಾವು ನಿಶ್ಚಿಂತೆಯಿಂದಿದ್ದಾಗ ಇದನ್ನ ತಂದಿದ್ದರು 
ಹಾವೇರಿಯಿಂದ. ಅಮ್ಮ ಅಂದರೆ ಸಾಕು ಓಡಿಬರುತ್ತಿತ್ತು. ನೇರ 
ಮನೆಯೋಳಗೇನೆ ಬಂದು ಬಿಡುತ್ತಿತ್ತು. ಅವರಿವರು ಅಂತಿಲ್ಲ, ಎಲ್ಲರಿಗೂ 
ಗಂಟು ಬೀಳುತ್ತಿತ್ತು. ಎಲ್ಲರೂ ತನ್ನನ್ನ ಪ್ರೀತಿಸಬೇಕು ಎಂಬಂತೆ 
ವರ್ತಿಸುತ್ತಿತ್ತು. ಇದು ಗುಬ್ಬಗೋಡಿನ ಮನೆಗೆ ಬಂದ ಒಂದು ಒಂದೂವರೆ 
ವರ್ಷಕ್ಕೆ ಊರಿಗೆ ಮುಳುಗಡೆ ಬಂದಿತ್ತು, 

ಖಾಕಿ ಬಣ್ಣದ ಒಂದು ಜೀಪು ಕಾಡು ಗುಡ್ಡ ಕಣಿವೆ ಎಂದೆಲ್ಲ ತಿರುಗಾಡಿ 
Tudose 

ಗುಬ್ಬಗೋಡಿನ ತಮ್ಮ ಮನೆಯತ್ತ ಮೂತಿ ಚಾಚುತಿತ್ತು. 
ಮೇ ೨೦೧೯ 

ಹೊಸತು ೧೫ 


M 


4 


“ ಹೆಗ್ಗಡೇರೇ , ನಿಮ್ಮದೊಂದು ಮನೆ ಉಳಿಸಬೇಕು ಅಂತ ಮಾಡತಿದೀನಿ... ಲಿಂಗಾಯತರ ಕೇರಿ, ಉಪ್ಪಾರ , ಮಡಿವಾಳರ ಕೇರಿ ಎಂದೆಲ್ಲ ಪ್ರತೀ ಮನೆಯ 
ಆದರೆ ಆಗಲಿಕ್ಕಿಲ್ಲ ಅಂತ ಕಾಣುತ್ತೆ” ಎಂದು ಸರ್ವೆಯರ್‌ ಅಮಾನುಲ್ಲ ತಲೆಯ ದನ ಎಮ್ಮೆಗಳನ್ನ ತನ್ನ ಗೊಲ್ಲೆಗೆ ಸೇರಿಸಿಕೊಂಡು ದನ ಬಿಡದವರ ಮನೆ 
ಮೇಲಿನ ಖಾಕಿ ಹ್ಯಾಟನ್ನ ಜಗಲಿಯ ಮೇಲಿರಿಸಿ ಕುಳಿತುಕೊಳ್ಳುತ್ತ ಹೇಳುತ್ತಿದ್ದ . ಮುಂದೆ ನಿಂತು “ ಅಮ್ಮಾ ದನ ” ಎಂದು ಕೂಗಿ ಊರಿನ ಅಷ್ಟೂ ದನಕರು 

“ ಅದೇನು ಮಾಡತೀರೋ ನೋಡಿ... ಹಾಲೋ ಇಲ್ಲ ನೀರೋ . ಅದು ಗಳನ್ನು ಕರೆದುಕೊಂಡು ಸಣ ಮನೆ ಸೇತುವೆಯ ಬಳಿ ಕಾಡು ಹೊಕರೆ ಆತ 
ನಿಮಗೆ ಬಿಟ್ಟಿದ್ದು...” ಅನ್ನುತ್ತಿದ್ದರು ದುಗ್ಗಪ್ಪ, 

ಗೋಲ್ಲೆಯೊಡನೆ ಬರುವುದು ಸಂಜೆಯೇ . ಮತ್ತೆ ಪ್ರತೀ ಮನೆಯ ಮುಂದೂ 
ಕೊನೆಗೊಂದು ದಿನ ಅಮಾನುಲ್ಲ ಕೈ ಎತ್ತಿದ. ಗುಬ್ಬಗೋಡಿನ ನಿಂತು ಅವರವರ ದನಕರುಗಳು ಮತ್ತು ಎಮ್ಮೆಯನ್ನು ಒಪ್ಪಿಸಿ ಹೋಗುತ್ತಿದ್ದ. 
ಹೆಗ್ಗಡೆಯವರ ಜಮೀನು, ಮನೆ ಉಳಿಸಲು ಅವನಿಂದ ಆಗಲಿಲ್ಲ. ಸರೈ ಅವನ ಗೊಲ್ಲೆಯ ಅಷ್ಟೂ ಎಮ್ಮೆಗಳು, ದನಗಳು ತಪ್ಪದೇ ಮೇದು ಬರುತ್ತಿದ್ದವು. 
ಮಾಡಲೆಂದು ಬಂದಾಗಲೆಲ್ಲ ಹೆಗ್ಗಡೆಯವರ ಮನೆಯಲ್ಲಿ ವಿಶ್ರಾಂತಿ ಪಡೆದು ಆದರೆ ದುಗ್ಗಪ್ಪನವರ ಈ ಅಮ್ಮಿ ಆಗಾಗ್ಗೆ ತಪ್ಪಿಸಿಕೊಂಡು ಬಿಡುತ್ತಿತ್ತು. 
ಹರಟೆ ಹೊಡೆಯುತ್ತಿದ್ದ ಆತ ತುಂಬ ಬೇಸರ ಪಟ್ಟುಕೊಂಡ, ಗುಬ್ಬಗೋಡಿನ ನಾಲ್ಕು ದಿನಗಳಿಗೊಮ್ಮೆ ದುಗ್ಗಪ್ಪ “ ಫಕೀರ, ನಮ್ಮ ಅಮ್ಮಿ ಬರಲಿಲ್ಲಲ್ಲೋ ” 
ಜೊತೆಯಲ್ಲಿ ದುಗ್ಗಪ್ಪ ಹೆಗ್ಗಡೆಯವರ ಮನೆಯವರೆಗೂ ನೀರು ಬರುತ್ತದಂತೆ ಎಂದು ಗೊಣಗುತ್ತಿದ್ದರು. ಅದರ ಮ್ಯಾಲೆ ಒಂದು ಕಣ್ಣಿರಲಿ ಮಾರಾಯ " 
ಎಂದಾಯಿತು. ಹೆಗ್ಗಡೆಯವರು ಮನೆದಳವನ್ನ ಸ್ಥಳಾಂತರಿಸುವ ಮೊದಲು ಅನ್ನುತ್ತಿದ್ದರು. ಇವನು ಅಮ್ಮಿಯ ಮೇಲೆ ಒಂದು ಕಣ್ಣನ್ನ ಇರಿಸಿಕೊಂಡೂ 
ಕೊಟ್ಟಿಗೆಯಲ್ಲಿದ್ದ ದನ ಕರು ಎಮ್ಮೆ ಇತ್ಯಾದಿಗಳನ್ನ ಸಾಗರಕ್ಕೆ ಸಾಗಿಸಿದರು. ಇದ್ದ. ಆದರೂ ಯಾವುದೋ ಚಮತ್ಕಾರದಲ್ಲಿ ಅಮ್ಮ ಗೊಲ್ಲೆಯಿಂದ 
ಇವುಗಳ ಸಾಲಿನಲ್ಲಿ ಅಮ್ಮಿಯೂ ಬಂದಿತು. ಗುಬ್ಬಗೋಡಿನಿಂದ ಸಾಗರಕ್ಕೆ ಕಳಚಿಕೊಂಡು ಕಾನಿನಲ್ಲಿ ಉಳಿದುಬಿಡುವುದು. ಮತ್ತೆ ಗುಬ್ಬಗೋಡಿನ ಹುಲ್ಲು 
ಸುಮಾರು ಹದಿನೈದು ಮೈಲಿ. ದೀವರ ಕನ್ನ ಎಲ್ಲ ಗಂಟಿಗಳನ್ನ ಹೊಡೆದುಕೊಂಡು ಬ್ಯಾಣದಲ್ಲಿ ಹೋಗಿ ಅದು ಸಂತಸದಿಂದ ಮೇಯುವುದು. ಅದನ್ನ 
ಸಾಗರಕ್ಕೆ ಬಂದ. ಹೆಗ್ಗಡೆಯವರು ಗುಬ್ಬಗೋಡಿನ ಜಮೀನು ಮನೆಗೆ ಬಂದ ಗುಬ್ಬಗೋಡಿನ ಮನೆಯಿಂದ ಸಾಗರದ ಹೊಸ ಮನೆಗೆ ಹೊಡೆದು ತಂದರೂ 
ಪರಿಹಾರಕ್ಕೆ ಅನುಗುಣವಾಗಿ ಸಾಗರದಲ್ಲಿ ಒಂದು ಮನೆ ಕೊಂಡಿದ್ದರು. ಇನ್ನು ಅದು ಸಾಗರದ ಕೊಟ್ಟಿಗೆಯಲ್ಲಿ ಇರಬಯಸದೆ ಗುಬ್ಬಗೋಡಿಗೆ 
ಹಿಂದಿನ ಹಾಗೆ ಅಡಕೆ ಪಡಕೆ ಮಾಡುವುದು ಅರ್ಥವಿಲ್ಲ ಅನ್ನುವ ನಿರ್ಧಾರಕ್ಕೆ ಹೋಗಿಬಿಡುತ್ತಿತ್ತು. ಈ ಎಮ್ಮೆಗೆ ಪಟ್ಟಣ , ಅಲ್ಲಿಯ ಗದ್ದಲ, ಗಲಾಟೆ, ಸೇರುತ್ತಿಲ್ಲ 
ಅವರು ಬಂದಿದ್ದರು. ಮಗ ಕೂಡ ಈ ಕೃಷಿ ಸಾಕು ಅನ್ನುವ ನಿರ್ಧಾರಕ್ಕೆ ಅನ್ನುವುದು ದುಗ್ಗಪ್ಪನವರಿಗೆ ತಿಳಿಯಿತು. ಆದರೆ ಏನು ಮಾಡುವುದು ? 
ಬಂದಿದ್ದ. ಅವನು ಹವಾಸ ಎಂದು ಕಲಿತ ರೇಡಿಯೋ ಟಿ . ವಿ. ರಿಪೇರಿ ಫಕೀರ ಅಮಿಯ ಕುತ್ತಿಗೆಗೊಂದು ಗಳಗಂಟೆ ಕಟ್ಟಿ ನೋಡಿದ. ಅದು 
ಇತ್ಯಾದಿ ಅವನ ಕೈ ಹಿಡಿದಿತ್ತು. ಅವನು ಸಾಗರದಲ್ಲಿ “ಶರಾವತಿ ರೇಡಿಯೋ ಕಾಡಿನಲ್ಲಿ ಎಲ್ಲೇ ಇರಲಿ ಅದರ ಸದ್ದಿನಿಂದಾಗಿ ಅದು ಪತ್ತೆ ಆಗುತ್ತಿತ್ತು. ಆ ಗಂಟೆ 
ಟಿ. ವಿ . ರಿಪೇರರ್” ಎಂದೊಂದು ಅಂಗಡಿ ತೆರೆದ. 

ಹೊತ್ತುಕೊಂಡೇ ಅದು ತಿರುಗಾಡತೊಡಗಿತು. ಅದರ ತಪ್ಪಿಸಿಕೊಂಡು 
ಗುಬ್ಬಗೋಡಿನಿಂದ ಸಾಗರಕ್ಕೆ ಹೊಡೆದು ತಂದ ದನಕರುಗಳೆಲ್ಲ ಇಲ್ಲಿಗೆ ಹೋಗುವ ಬುದ್ದಿ ಬದಲಾಗಲಿಲ್ಲ. ಕೊನೆಗೆ ಕತ್ತಿಗೆ ಕಾಲಿಗೆ ಹಗ್ಗ ಕಟ್ಟಿ 
ಹೊಂದಿಕೊಂಡವು. ಎಲ್ಲ ದನಕರುಗಳು, ಎಮ್ಮೆ ಗೊಲ್ಲ ಫಕೀರನ ಸುಪರ್ದಿನಲ್ಲಿ ನೋಡಿದರು. ಅದು ಹಗ್ಗ ಹರಿದುಕೊಂಡು ಹೋಯಿತು. ಎಮ್ಮೆಗಳನ್ನ ಎಷ್ಟು 
ಊರ ಹೊರಗೆ ಹೋಗಿಮೇಯುಕೊಂಡು ಬರುತ್ತಿದ್ದವು. ಫಕೀರ ಅಗ್ರಹಾರ, ದಿನ ಎಂದು ಹಗ್ಗ ಕಟಿ ಇರಿಸುವುದು, ಕೊನೆಗೆ ಕುತ್ತಿಗೆಗೊಂದು ಕುಂಟೆ ಕಟ್ಟಿದರು . 


ನವಭಾರತ 


ಇದು ಸ್ವಚ್ಛ ಭಾರತ ಕಂಡಿ 
ನೆಲಕ್ಕೆ ಉಗಿಯುವಂತಿಲ್ಲ 
ಉಗಿಯಬೇಕೆಂದರೆ ಇದ್ದಾರಲ್ಲ 
ಗಾಂಧಿ ಎಂಬ ಚಂದ್ರ 
ಬುದ್ಧ ಎಂಬ ಸುಂದ್ರ 
ಬಸವ ಎಂಬ ಮಂದ್ರ 


ಕಣಿವೆಯಿಂದ ಹಾರಿ ಬಿದ್ದ 
ಕಣ್ಣಲ್ಲಿ ಕಣ್ಣೀರ ಪಸೆಯಿದೆ 
ಕಂಡೂ ಕಾಣದಂತೆ 
ಉಗುಳು ನುಂಗುತ್ತ 
ಹೋದತಪಸ್ವಿಯ ಕನಸುತ್ತ 
ನಿಜ ಭಾರತೀಯ ಸತ್ತ 


ಅವರಿಗೆ ಉಗಿದಿದ್ದು ಮತ್ತೆ 
ನಿಮ್ಮ ಹಣೆಗೇ ಬಿತ್ತೆ 
ಪರವಾಗಿಲ್ಲ ಮೆತ್ತಿ ಕುಂಕುಮ 
ಬೃಹನ್ನಳೆಯ ಹಂಗಾಮ ! | 


ಇನ್ನು ಪುರಾಣ ಪ್ರಯೋಗದಿಂದ 
ಹುಟ್ಟಲಿದ್ದಾರೆ ದೇವತೆಗಳು 
ಅವರಿಗೆ ಇರುವುದಿಲ್ಲ ಹೊಟ್ಟೆ 
ಕೇವಲ ೫೬ ಇಂಚುಗಳ ಎದೆ 
ಹೆಗಲ ಮೇಲೊಂದು ಗದೆ 
ರತ್ನಗರ್ಭಾ ತುಳಿವ ಬಟ್ಟೆ 


ಕೆ.ವಿ.ಚಂದ್ರಜ್ಯೋತಿ ಪಿ-೨೬,೧೫ನೇಕ್ರಾಸ್,ಎಸ್.ಎಸ್.ಪುರಂ,ತುಮಕೂರು-೫೭೨೧೦೨ 


ವೃದ್ಧ ಜಟಾಯು ಕೊಕ್ಕಿನಲ್ಲಿ 
ದ್ರಾವಿಡ ಸಂಸ್ಕೃತಿಯ ಕಳೇಬರ 
ನೆಲ ಉಗಿದಿದೆ ನೆತ್ತರ 
ಅದರಲ್ಲಿ ತೆಗೆದ ಫಸಲು 
ಘೋರಕಾರ್ಕೊಟಕ ವಿಷ 
ಬೆರೆತ ಮೃತ ಪರಿಸರ 


ಇಲ್ಲಿನ್ನು ಉಗುಳು ಉಚ್ಚೆ ಇರದು 
ಬೆವರು ಭಾಗ್ಯ ತರದು 
ಕಾರ್ಪೊರೇಟ್ ದೇವರಿಗೆ ನೈವೇದ್ಯ ಇಟ್ಟು 
ಉಳಿದಿದ್ದು ಪ್ರಸಾದ 
ಸಿಕ್ಕವರಿಗೆ ಸಿಕ್ಕಷ್ಟೆ ! 


5 


. 


ಹೊಸತು ೧೬ 


ಮೇ ೨೦೧೯ 


ಅದು ಕುಂಟೆ ಹೊತ್ತುಕೊಂಡೇ ಓಡಿಹೋಯಿತು. ಒಂದು ಪ್ರಯೋಗ ಎಂದು ದುಗ್ಗಪ್ಪ ಸಾವರಿಸಿಕೊಂಡು ಎದ್ದುನಿಂತರು. 
ನಿತ್ಯ ತಪ್ಪಿಸಿಕೊಳ್ಳದೆ ಮನೆಗೆ ಬರುತ್ತಿದ್ದ ಇನ್ನೊಂದು ಎಮ್ಮೆಗೂ ಇದಕ್ಕೂ ಸೇರಿಸಿ ಅದು ಅಮ್ಮಿಯೇ . ಅನುಮಾನವಿಲ್ಲ. ಪ್ರೀತಿಯಿಂದ, ಮಮತೆಯಿಂದ, ನಿತ್ಯ 
ಹಗ್ಗ ಕಟ್ಟಿದರು. ಜೊತೆ ಜೊತೆಯಾಗಿ ತಿರುಗಾಡಿದವು ಇವು. ಊರ ಜನ ಅದರ ಗೋಣುನೇವರಿಸಿ, ಅದರ ಮೈ ಸವರಿ ಅದಕ್ಕೆ ಕರಡ, ಕಲ್ಲಗಚ್ಚು, ನೀರು 

ಉಣಿಸಿ ಸಾಕಿದ ಎಮೆಗೆ ತನ್ನ ಮೇಲೆ ಏಕೆ ಸಿಟು ? ಕೋಪ? 
ಎಮ್ಮೆಗಳು ಒಟ್ಟಿಗೇ ಇದ್ದವು, ನಾಲ್ಕನೇ ದಿನ ಅಮ್ಮಿ ತನ್ನ ಜೊತೆಗಿದ್ದ ಎಮ್ಮೆಯನ್ನ ದಂಡೆಯ ಮೇಲೆ ಕೊಂಚ ಹೊತ್ತು ಕುಳಿತು ಸಾವರಿಸಿಕೊಂಡು ಅವರು 
ಮೋರಿಗೆ ಎಳೆದು ಬೀಳಿಸಿ ತಾನು ಅದು ಹೇಗೋ ತಪ್ಪಿಸಿಕೊಂಡು ಹೋಯಿತು. ಸಾಗರಕ್ಕೆ ಹಿಂತಿರುಗಿದರು . ಈ ಅಮ್ಮಿ ಯಾವತ್ತೂ ಸಾಗರವನ್ನು 

ದುಗ್ಗಪ್ಪ ಅಮ್ಮಿಯನ್ನ ಹುಡುಕಿಕೊಂಡು ಮಂಕಾಲೆ ಕಾಡು, ಮಕ್ಕಿ ಮನೆ, ಒಪ್ಪಿಕೊಂಡದ್ದಿಲ್ಲ. ಇಲ್ಲಿಯ ಜನ, ವಾಹನ, ಬಸ್ಸುಗಳು, ಆಟೋಗಳು, ಬುಲೆಟ್ 
ಸಿಂಗಳೀಕ, ಅರಲಗೋಡು, ಗುಬ್ಬಗೂಡು, ಮಂಜಿನ ಮನೆ ಎಂದೆಲ್ಲ ತಿರುಗಾಡಿ ಅಂದರೆ ಅದಕ್ಕೆ ಹೆದರಿಕೆ ಆಗುತ್ತಿತ್ತೇನೋ . ಅದು ಸದಾ ಗುಬ್ಬಗೋಡಿನ ಆ 
ಬಂದರು. ಅಲ್ಲೂ ಅಮ್ಮಿ ಕಾಣಲಿಲ್ಲ. 

ಶಾಂತತೆಯ ನಡುವೆಯೇ ಇರಬಯಸುತಿತ್ತು . ಈಗ ಅದು ಆ ಜಾಗ 
ಎಲ್ಲೋ ಒಂದು ಕಡೆ ಬಿದಿರು ಮೆಳೆ ಹಿಂಬದಿಯಲ್ಲಿ ತನ್ನನ್ನು ನೋಡಿ ಸೇರಿಕೊಂಡಿದೆ. ಆದರೂ ಅದರ ಮನಸ್ಸಿನಲ್ಲಿ ಒಂದು ಭೀತಿ ಉಳಿದುಬಿಟ್ಟಿದೆ. 
ಒಂದು ಎಮ್ಮೆ ಗಿಡ ಬಿದ್ದು ಓಡಿ ಹೋದಂತೆ ಕಂಡಿತು. ದುಗ್ಗಪ್ಪ ಅದರ ಮೇಲೆ ತಾನು ಮತ್ತೆಲ್ಲಿ ಅದನ್ನ ಸಾಗರಕ್ಕೆ ಕರೆತಂದು ಅದು ಇಲ್ಲಿ ಬದುಕದ ಹಾಗೆ 
ನದರು ಇರಿಸಿ ಅಲ್ಲೆಲ್ಲ ತಿರುಗಾಡಿದರು. ಆದರೆ ಅಮ್ಮಿ ಸಿಗಲಿಲ್ಲ. 

ಮಾಡುತ್ತೇನೋ ಎಂಬ ಆತಂಕ. 
ಕಾಡು ಬಳ್ಳಿ ತರಲು ಕಾನಿಗೆ ಹೋದಕನ್ನ ಒಂದು ದಿನ, 

ಈ ಚಿಂತೆಯಲ್ಲಿಯೇ ಅವರು ದಿನ ಕಳೆಯತೊಡಗಿದರು. ಚಿಂತೆಯ 
“ಓಡೆಯಾ ನಿಮಗೆ ಗೊತ.... ” ಎಂದು ಕಂಬಳಿ ಕೊಪೆಕೊಡವುತ ಕೇಳಿದ. ಜೊತೆಗೆ ಅಮಿಯ ಆ ವರ್ತನೆ ಅವರನ್ನ ಆಗಾಗ್ಗೆ ಕಾಡದೇ ಇರಲಿಲ್ಲ. ಹೀಗೆ 
“ ಎಂತಾದ್ದೋ ಅದು ? ” 

ದಿನ ಕಳೆಯಬೇಕಾದದರೇನೆ ಈ ಘಟನೆ ನಡೆಯಿತು. 
“ ಮುಳುಗಡೆಯೋರು ಇಲ್ಲಿ ಬಿಟ್ಟು ಹ್ವಾದ ಎಮ್ಮೆ ಈಗ ಕಾಡು ಸೇರಿ, ಪಕ್ಕಾ ಒಂದು ಕಾಡೆಮ್ಮೆ ಬೆಳಗಿನ ಜಾವ ಯಾರನ್ನೋ ಹುಡುಕಿಕೊಂಡು ಬಂದಂತೆ 
ಕಾಡೆಮ್ಮೆ ಆಗಿ ಬದಲಾಗವೆ....” 

ಊರಿಗೆ ಬಂದಿತು. ಊರ ಜನ ನಾಡಿಗೆ ಬಂದ ಕಾಡೆಮ್ಮೆಯನ್ನು ನೋಡಿ 
“ಹೌದನೋ ....ನೀ ಬದ್ದ ಹೇಳತಿದಿ ಅಲ್ಲಾ ?” 

ಬೆದರಿ, ಹೆದರಿದರು. ಹೀಗೆ ನಾಡಿಗೆ ಬಂದ ಅದು ಅಮ್ಮಿಯೇ ಇರಬಹುದೆ? 
“ನಾಯಾಕ ಸುಳ್ ಹೇಳಲಿ....” 

ಅದಕ್ಕೆ ಈ ಊರು, ದಾರಿ, ತಮ್ಮ ಮನೆ ಎಲ್ಲವೂ ಗೊತ್ತಿದೆ . ಅದಕ್ಕೆ ಇಲ್ಲೆಲ್ಲ 
- ಎಂದು ರಾಗ ಎಳೆದ. ಜೊತೆಗೆ ಹೀಗೆ ಕಾಡು ಸೇರಿದ ಎಮ್ಮೆಗಳು ತಿರುಗಾಡಿ ಅಭ್ಯಾಸವಿದೆ, ಆದರೂ ಅಮ್ಮಿಯನ್ನ ಕಾಡಿನಲ್ಲಿಯೇ ಬಿಡಬಾರದು 
ಕಾಡೆಮ್ಮೆಗಳಾಗಿರುವ ವಿಷಯ ಬಣ್ಣಿಸಿದ, ಅವು ಜನರನ್ನ ಬೆದರಿಸಿಕೊಂಡು ಅಂದುಕೊಂಡರು ದುಗ್ಗಪ್ಪ. ಒಂದಲ್ಲಾ ಒಂದು ರೀತಿಯಲ್ಲಿ ಅದನ್ನು ಊರಿಗೆ 
ಬರುವುದು, ಹೊಲ-ತೋಟಗಳಿಗೆ ನುಗ್ಗುವುದು, ಅಡಕೆ ಸಸಿ ತುಳಿಯುವುದು, ತರಲೇಬೇಕು ಅಂದುಕೊಂಡರು. 
ಅವುಗಳ ಮೈಮೇಲೆ ಉದ್ದ ಕೂದಲು ಬೆಳೆದಿರುವುದು, ಮೈ ಒರಟೊರಟಾಗಿ ತಮ್ಮ ವಿಚಾರವನ್ನ ಫಕೀರನಿಗೂ ಹೇಳಿದರು. ಒಂದೆರಡು ಬಾರಿ ಆತ 
ಬದಲಾಗಿರುವುದು , ಅವುಗಳ ದನಿ , ನಡೆ, ಆಕಾರ ಎಲ್ಲ ಬೇರೆಯೇ ತಾನು ಹೊಡೆದುಕೊಂಡು ಹೋದಗೊಲ್ಲೆಯನ್ನ ಮಂಕಾಳೆ ಬ್ಯಾಣದಲ್ಲಿ ಬಿಟ್ಟು 
ಆಗಿರುವುದನ್ನ ಆತ ಬಣ್ಣಿಸಿದಾಗ ದುಗ್ಗಪ್ಪ ಇದ್ದರೂ ಇರಬಹುದು ಹಿನ್ನೀರಿನಲ್ಲಿ ತಿರುಗಾಡಿ ಬಂದ. ಸಿಕ್ಕರೆ ಅಮ್ಮಿಯನ್ನ ಹೊಡೆದು ತಂದು 
ಅಂದುಕೊಂಡರು. ಹಾಗೆಯೇ ಕಾಡೆಮ್ಮೆ ಕಾಡು-ಕೋಣಗಳಾದ ಊರೆಮ್ಮೆ , ದುಗ್ಗಪ್ಪನವರ ಕೊಟ್ಟಿಗೆಯಲ್ಲಿ ಕಟ್ಟಬೇಕು ಅಂದುಕೊಂಡ. ಒಂದು ಎಮ್ಮೆಗೇ 
ಕೋಣಗಳ ಕುರಿತೂ ಅವರ ಕುತೂಹಲ ಹೆಚ್ಚಿತು. ಈ ಮೂಕ ಜಂತುಗಳಿಗೆ ಇಷ್ಟು ಸೊಕ್ಕಿರಬೇಕು ಅಂದರೆ ತನಗೆಷ್ಟು ಇರಬೇಡ, ಒಂದು ದಿನ ಅದನ್ನ 
ಕಾಡಿನಲ್ಲಿಯೇ ಸುಖ ಸ್ವಾತಂತ್ರ್ಯ ಸಿಗುತ್ತಿರಬಹುದೆ ಎಂದು ಯೋಚಿಸಿದರು. ತಂದು ಕೊಟ್ಟಿಗೇಲಿ ಕಟ್ಟತೀನಿ ನೋಡಿ ಎಂದು ಸವಾಲೂ ಹಾಕಿದ . 
- ಅದೊಂದು ದಿನ ಇದು ಅವರ ಅನುಭವಕ್ಕೂ ಬಂದಿತು. ಅದಾರೋ ದುಗ್ಗಪ್ಪ ವೇಗವಾಗಿ ಸೈಕಲ್ ತಳ್ಳಿಕೊಂಡು ನೆಹರೂ ಮೈದಾನದತ್ತ 
ಹಾಲು ಮಾರಲು ಬಂದಿರುವವರು ಗುಬ್ಬಗೋಡಿನ ಬಳಿಯ ಹಿನ್ನೀರಿನಲ್ಲಿ ಕೆಲ ತಿರುಗಿದರು. ಆದರೂ ಅಮ್ಮಿಯ ಬದಲಾದ ಗುಣ ಸ್ವಭಾವದ ಬಗ್ಗೆ ಅವರಿಗೆ 
ಎಮ್ಮೆಗಳು ಮೇಯುತ್ತಿವೆ ಎಂದು ಸುದ್ದಿ ತಂದರು. ದುಗ್ಗಪ್ಪ ಕುತೂಹಲದಿಂದ ಹೆದರಿಕೆ ಇತ್ತು. 
ಅತ್ತ ಹೋದರು. ಮನೆಯಿಂದ ಓಡಿ ಹೋದ ಅಮ್ಮಿ ಬಹಳ ದಿನಗಳಿಂದ 
ತಿರುಗಿ ಬಂದಿರಲಿಲ್ಲ. ಒಳ್ಳೆಯ ಹಾಲು ಕೊಡುತ್ತಿದ್ದ ಒಂದು ಎಮ್ಮೆ ಹೀಗೆ ದುಗ್ಗಪ್ಪ ಈ ಭೀತಿಯಲ್ಲಿ ಇರಬೇಕಾದರೇನೆ ದನ ಮೇಯಿಸಲೆಂದು ಗೊತ್ತೆ 
ತಪ್ಪಿಸಿಕೊಂಡರೆ ಯಾರಿಗೆ ಅದು ವ್ಯಥೆ ಅನಿಸುವುದಿಲ್ಲ. ನೋಡೋಣ ಎಂದು ಹೊಡೆದುಕೊಂಡು ಹೋದ ಫಕೀರನ ಮೇಲೆ ಒಂದು ಕಾಡೆಮ್ಮೆ ಹತ್ತಿದ ಸುದ್ದಿ 
ಮಂಕಾಳೆ ಗುಡ್ಡ ಹತ್ತಿ ಅವರು ಗುಬ್ಬಗೂಡಿನ ಹಿನ್ನೀರಿಗೆ ಹೋಗಿ ತಲುಪಿದರು. ಬಂದಿತು. ಫಕೀರನ ಜೀವಕ್ಕೆ ಏನೂ ತೊಂದರೆ ಆಗಲಿಲ್ಲ . ಆದರೆ ಆತನಿಂದ 
ಎಲ್ಲ ಕಡೆ ನೀರು, ಕೊಳೆತ ಗಿಡ ಬಳ್ಳಿಗಳ ವಾಸನೆ, ನೀರು ಹಸಿರುಗಟ್ಟಿತ್ತು. ಇನ್ನು ನಡೆಯಲಿಕ್ಕೆ ಆಗುವುದಿಲ್ಲ ಎಂದು ವೈದ್ಯರು ಹೇಳಿದ್ದು ಕೇಳಿ ಜನ ಬೇಸರ 
ಅಲ್ಲಲ್ಲಿ ಅನ್ನುವ ಹಾಗೆ ನೀರ ನಡುವೆ ದ್ವೀಪಗಳು. ಈ ದ್ವೀಪಗಳಲ್ಲಿ ಮೇಯುವ ಪಟ್ಟುಕೊಂಡರು. ದುಗ್ಗಪ್ಪ ಕೂಡ ಆಸತ್ರೆಗೆ ಹೋಗಿ ಫಕೀರನನ್ನ ನೋಡಿ 
ದನ, ಕರು, ಎಮ್ಮೆ ಇತ್ಯಾದಿ. ಇದರ ಈಚೆಗೆ ಮುರಿದುಬಿದ್ದ ಮನೆಗಳು , ಅರ್ಧಕ್ಕೆ ಸಮಾಧಾನ ಹೇಳಿ ಬಂದರು. 
ನಿಂತ ಮನೆಗಂಬಗಳು, ಒಡೆದ ಚರಂಡಿಯ ಚಪ್ಪಡಿ, ತೆಂಗಿನ ಮರ, ಮಾರನೇ ದಿನ ಮನೆ ಬಾಗಿಲಿಗೆ ಗೊಲ್ಲೆ ಹೊಡೆದುಕೊಂಡು ಹೋಗಲು 
ಮುಳುಗಡೆ ಆಗುವ ಮುನ್ನ ಎಲ್ಲವೂ ವ್ಯವಸ್ಥಿತವಾಗಿ ಇದ್ದುದು ಈಗ ಎಲ್ಲ ಬಂದ ಫಕೀರನ ಮಗ ನಂಜನನ್ನ ನಿಲ್ಲಿಸಿಕೊಂಡು ದುಗ್ಗಪ್ಪ ಹೇಳಿದರು, 
ಸ್ಮಶಾನ, ಭಣಭಣ. 

“ಅಮ್ಮಿನ ಹುಡುಕಲಿಕ್ಕೆ , ಹಿಡಿಯಲಿಕ್ಕೆ ನೀನೂ ಹೋಗಬೇಡ ನಂಜ... ಈ 
ಆ ಎಮ್ಮೆಗಳ ಗೊಲ್ಲೆಯಲ್ಲಿ ಅಮ್ಮಿಯನ್ನು ನೋಡಿದಂತಾಗಿ ದುಗ್ಗಪ್ಪ ಮುಳುಗಡೆ ಭಾಳ ಜನರ ಜೀವನವನ್ನ ಕಹಿ ಮಾಡಿದೆ... ಈ ಕಹಿ ಅಮ್ಮಿ 
ಮೊಣಕಾಲವರೆಗೆ ಹಬ್ಬಿ ನಿಂತ ನೀರಿಗೆ ಇಳಿದರು. ಅಮ್ಮಿ ಅಮ್ಮಿ ಎಂದು ಮನಸ್ಸನ್ನ ಕೂಡ ಕೆಡಿಸಿದೆ. ಅದರ ಪಾಡಿಗೆ ಅದು ಕಾಡಲ್ಲೇ ಇರಲಿ ಬಿಡು... 
ಕೂಗಿದರು, ಬಾ ಬಾ ಎಂದು ಎದೆಯಲ್ಲಿನ ಎಲ್ಲ ಪ್ರೀತಿ ತುಂಬಿ ಕೂಗುತ್ತ ಸುಖ ಅನ್ನೋದು ಅದಕ್ಕೆ ಅಲ್ಲೇ ಸಿಗುತ್ತೆ ಅನ್ನೋದಾದರೆ ಸಿಗಲಿ... ಅದರ 
ನೀರಿಗೆ ಇಳಿದರು. 

ಸ್ವಾತಂತ್ರ್ಯಕ್ಕೆ ನಾವು ಯಾಕೆ ಅಡ್ಡ ಬರಬೇಕು... ಅಲ್ಲೇ ಇರಲಿ...” 
- ಅವರು ನಿರೀಕ್ಷಿಸಿರಲಿಲ್ಲ. ಮುಂದೆ ಹೋಯಿತು ಎಂದು ತಿಳಿದ ಎಮ್ಮೆಯ ಹೆಗಲ ಮೇಲಿನ ಕಂಬಳಿಯನ್ನ ಸರಿಪಡಿಸಿಕೊಂಡು ನಂಜ ತಲೆಯಾಡಿಸಿದ. 
ಗೊಲ್ಲೆಯಿಂದ ಒಂದು ಎಮ್ಮೆ ತಿರುಗಿ ನಿಂತು, ಇವರತ್ತ ನುಗ್ಗಿತು, ಯಾವುದೋ 
ಹಳೆಯ ಸಿಟ್ಟು ತೀರಿಸಿಕೊಳ್ಳಲಿಕ್ಕಿದೆ ಅನ್ನುವಂತೆ ರಭಸದಿಂದ ಇವರ ಬಳಿ 

ಡಾ || ನಾ . ಡಿಸೋಜ 
ಬಂದು ಬಿರುಸು ಕೊ೦ ರರ ತೊಡೆಗಳ ನಡುವೆ ತೂರಿ ಇವರನ್ನ 

೨ನೇ ಅಡ್ಡರಸ್ತೆ, ನೆಹರು ನಗರ, ಸಾಗರ 

ಶಿವಮೊಗ್ಗ ಜಿಲ್ಲೆ - ೫೭೭ ೪೦೧ 
ಆಕಾಶಕ್ಕೆ ಎತ್ತಿ ನೀರಿಗೆ ಚೆಲ್ಲಿ ಮತ್ತೆ ಗೊತ್ತೆಸೇರಿ ಮಾಯವಾಯಿತು. 
ಮೇ ೨೦೧೯ 

ಹೊಸತು ೧೭ 


ಬಿ. ಎ. ಸನದಿಯವರು ಇಪ್ಪತ್ತು ಕವನ ಕಾರ್ಯಕ್ರಮದ ನಿರೂಪಣೆ ಮಾಡಿದರು . ಇವರ ಉತ್ಸಾಹ ಕಂಡ ಪ್ರೇಕ್ಷಕರಿಂದ ಚಪ್ಪಾಳೆಯ ಮಳೆ, ಬಿ. ಎ. 
ಸಂಕಲನ, ಏಳು ಪ್ರಾತಿನಿಧಿಕ ಕವನ ಸಂಕಲನ, ಸನದಿ ತಮ್ಮಿಡೀ ಬದುಕನ್ನು ಸ್ವೀಕರಿಸಿದ್ದು ಹೀಗೆಯೇ ! ಸೂರ್ಯಪಾನ ಮಾಡಿದ ಈ ಅನನ್ಯ ಕವಿಯ ಹತ್ತಿರ 
ಒಂಬತ್ತು ವಿಮರ್ಶಾ ಪುಸ್ತಕ, ಮೂರು ಸಣ್ಣ ಕಥಾ ಸುಳಿದ ನಂಜು ಕೂಡ ಮಂಜಿನಂತೆ ಕರಗಿ ಮುತ್ತಾಗಿ ಹೋಗುತ್ತಿತ್ತು. 
ಸಂಕಲನ, ಹನ್ನೆರಡು ಮಕ್ಕಳ ಸಾಹಿತ್ಯದ ಪುಸ್ತಕಗಳು, ಕರ್ನಾಟಕದಲ್ಲಿಯೇ ಮೊತ್ತಮೊದಲಬಾರಿಗೆ ೧೯೯೮ರ ಡಿಸೆಂಬರ್‌ನಲ್ಲಿ ನಿಡಸೋಸಿಯ ಶ್ರೀ ನಿಜಲಿಂಗೇಶ್ವರ 
ಹದಿಮೂರು ಅನುವಾದಿತ ಕೃತಿಗಳು, ಆರು ಮಠದ ಆಶ್ರಯದಲ್ಲಿ ಡಾ|| ಗುರುಪಾದ ಮರಿಗುದ್ದಿ ಬಿ. ಎ. ಸನದಿಯವರ ಸಾಹಿತ್ಯ ಸಮೀಕ್ಷೆ ವಿಚಾರ 
ಸಂಪಾದನ ಗ್ರಂಥಗಳು , ಎರಡು ನಾಟಕ , ಎರಡು ಸಂಕಿರಣ ವನ್ನು ಸಂಕೇಶ್ವರದಲ್ಲಿ ಏರ್ಪಡಿಸಿ ವಿಮರ್ಶಾ ಪುಸ್ತಕವನ್ನು ಪ್ರಕಟಿಸಿದರು.“ಸನದಿ ಎಂದರೆ ಪ್ರೀತಿ, 
ವ್ಯಕ್ತಿಚಿತ್ರ ಪುಸ್ತಕಗಳು, ಎರಡು ವಿನೋದ ಸಾಹಿತ್ಯದ ಸಹೃದಯತೆ ಮತ್ತು ಸರಾಗವಾಗಿ ಒಳಗೊಳ್ಳುವಿಕೆ ಬಿಟ್ಟು ಮತ್ತೇನಿಲ್ಲ. ಹಿರಿಯರಾದರೂ ಯಾವ 
ಪುಸ್ತಕಗಳನ್ನು ಬರೆದಿದ್ದಾರೆ. ಸನದಿ ಅವರಿಗೆ ಸಂದ ತೋರಿಕೆಯೂ ಇಲ್ಲದೆ ಮನೆಗೇ ಬಂದು ಸಾಹಿತ್ಯದ ಕುರಿತು, ಇತ್ತೀಚಿನ ಬರಹಗಾರರ ಕುರಿತಾಗಿ ವಿಚಾರಿಸುವ 
ಅಭಿನಂದನಾ ಗ್ರಂಥಗಳು ೧೩, ೨೭ ವಿವಿಧ ಅವರ ಕಳಕಳಿಯನ್ನು ಮರೆಯಲಾಗದು ” ಎಂದು ಮರಿಗುದ್ದಿ ನೆನಪಿಸಿಕೊಳ್ಳುತ್ತಾರೆ. ಸನದಿ ಕವಿಯಾಗಿ 
ಪ್ರತಿಷ್ಠಿತ ಪ್ರಶಸ್ತಿಗಳಿಂದ ಪುರಸ್ಕೃತರಾದ ಬಿ. ಎ . ತಾವೊಬ್ಬರೇ ಬೆಳೆಯಲಿಲ್ಲ. ಸುತ್ತಲಿದ್ದವರನ್ನು ಬೆಳೆಸಿದರು. ಬದುಕು ಮತ್ತು ಬರಹ ಎರಡರಲ್ಲೂ ಎತ್ತರವನ್ನು 
ಸನದಿಯವರ ಬರಹ , ಬದುಕಿನ ವಿಪುಲತೆ, ಕಾಯ್ದುಕೊಂಡಂತಹ ಅಪರೂಪದ ಲೇಖಕ” ಎಂದು ಪ್ರೊ || ಎಲ್. ವಿ. ಪಾಟೀಲ್ ಅಭಿಪ್ರಾಯ ಪಡುತ್ತಾರೆ . 
ಸಫಲತೆ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ. 

- ಬಿ . ಎ. ಸನದಿಯವರ ತಮ್ಮ ಕವಿ ಅಕಬರ ಸನದಿ ಅಣ್ಣನ ಕುರಿತು ಮಾತನಾಡುವಾಗ ಹನಿಗಣ್ಣಾಗುತ್ತಾರೆ. 
- ೧೯೯೪ರಲ್ಲಿ ಮುಂಬೈ ಕರ್ನಾಟಕ ಸಂಘದ “ನಿನ್ನ ಕವಿತೆಗಳು ನಿನ್ನನ್ನು ಬೆಳೆಸಬೇಕೇ ಹೊರತು ನಾನಲ್ಲ ” ಎಂದು ಹೇಳುವ ನಿಸ್ಪೃಹತೆ ಅಣ್ಣನಲ್ಲಿತ್ತು. 
ವಿಶ್ವೇಶ್ವರಯ್ಯ ಸಭಾಗೃಹದಲ್ಲಿ ಸಂಘದ ವಜ್ರ ಆಕಾಶವಾಣಿಯಲ್ಲಿ ಅಧಿಕಾರಿಯುತ ಸ್ಥಾನದಲ್ಲಿದ್ದರೂ ಒಂದು ಸಲವೂ ತಮ್ಮ ಗೇಯ ಕವಿತೆಗಳನ್ನು ಹಾಡಿ 
ಮಹೋತ್ಸವ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಎಂದು ಯಾವ ಕಲಾವಿದರಿಗೂ ಅಣ್ಣ ಹೇಳಲಿಲ್ಲ. ಅದು ಅವರ ದೊಡ್ಡತನ. ತಮ್ಮ ತಂದೆ ಆಶುಕವಿಗಳಾಗಿ, 
ಕಾರ್ಯಕ್ರಮದ ಸಂಚಾಲನೆಯ ಜವಾಬ್ದಾರಿ ಪಾರಿಜಾತ ಕಲಾವಿದರಾಗಿ, ಲಾವಣಿ, ಹಂತಿಪದ, ಜಾನಪದ ಕಾವ್ಯವನ್ನು ರಾಗವಾಗಿ ಹಾಡುತ್ತಿದ್ದರು. ಅವರ 
ಸನದಿಯವರದಾಗಿತ್ತು. ವೇದಿಕೆಯ ಮೇಲೆ ಗುಣವೇ ಮುಂದೆ ಮಕ್ಕಳಲ್ಲಿ ಪ್ರಫುಲ್ಲವಾಗಿ ಪ್ರತಿಫಲಿತವಾಯಿತು. ಬಿ. ಎ . ಸನದಿ ಅವರ ಮೇಲೆ ಮನೆಯ 
ಅಂದಿನ ಮುಖ್ಯಮಂತ್ರಿ ಶ್ರೀ ಎಸ್. ಎಂ . ಕೃಷ್ಣ, ಹತ್ತಿರವಿದ್ದ ಕಲಾವಿದ ಗೋಸಾಯಿ ಅಪ್ಪಣ್ಣನದೂ ಪ್ರಭಾವವಾಗಿದೆ ಎನ್ನುತ್ತಾರೆ. ಬಿಡುವಿದ್ದಾಗ ತಮ್ಮನ ಮನೆಗೆ 
ಮಹಾರಾಷ್ಟ್ರದ ರಾಜ್ಯಪಾಲ, ತಮಿಳುನಾಡಿನ ಬಂದು ನಿಂತು ಹೋಗುತ್ತಿದ್ದ ಸನದಿ ತಮ್ಮ ಊರಿಗೆ ತಲುಪಿದ ಬಳಿಕ ತನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಕ್ಕೆ 
ರಾಜ್ಯಪಾಲ ಹಾಗೂ ಸಂಘದ ಇನ್ನಿತರ ಗಣ್ಯರ ಮನೆಯವರೆಲ್ಲರಿಗೂ ಧನ್ಯವಾದ ತಿಳಿಸಿ ಇಳಿಗಾಲದಲ್ಲೂ ಕೃತಜ್ಞತೆ ತಿಳಿಸಿ ಪತ್ರ ಬರೆಯುತ್ತಿದ್ದರು. ಮೊಬೈಲಿನಲ್ಲಿ 
ಉಪಸ್ಥಿತಿ ಇತ್ತು. ಸನದಿಯವರು ಕಾರ್ಯಕ್ರಮ ಕನ್ನಡ ಅಕ್ಷರ ಟೈಪಿಸುವುದನ್ನು ಕಲಿಸಿದ ಅಕಬರರ ಮಗಳನ್ನು ಬಿ. ಎ. ಸನದಿ ಬಂದವರಿಗೆಲ್ಲ “ಇವಳು ನನ್ನ 
ಪ್ರಾರಂಭಿಸಿದಾಗ ಕರ್ನಾಟಕದ ಅಂದಿನ ಕಾವೇರಿ ಹೊಸಗನ್ನಡದ ಗುರು ” ಎಂದು ಪರಿಚಯಿಸುತ್ತಿದ್ದ ಹೃದಯ ಸಂಪನ್ನತೆ ಅವರಿಗಿತ್ತೆಂದು ನೆನಪಿಸಿಕೊಳ್ಳುತ್ತಾರೆ. 
ನಿಲುವನ್ನು ವಿರೋಧಿಸಲು ಅಚಾನಕ್ಕಾಗಿ ವೇದಿಕೆ - ಸರಳತೆ, ನಿಷ್ಕಲ್ಮಶತೆಗೆ ಪ್ರತೀಕವೆಂಬಂತೆ ಬದುಕಿದ ಸನದಿ ಅವರ ಬದುಕಿನ ಬೇರು ಮಾತ್ರ 
ಹತ್ತಿದ ಒರಟು, ವಿವೇಚನಾರಹಿತ ಯುವಕನೊಬ್ಬ ಮಾನವತೆಯ ಗೀತ ಗುಂಜನ ಮಾಡುತ್ತಾ ಭದ್ರವಾಗಿ ಹರಡಿ ಪರಂಪರೆಯ ಸತ್ವ - ತತ್ವಗಳನ್ನು ಹೀರಿ 
ಸನದಿಯವರಕೈಯಲ್ಲಿದ್ದ ಮೈಕನ್ನು ಕಿತ್ತುಕೊಳ್ಳಲು ಹುಲುಸಾಗಿ ಮರುಭೂಮಿ ಯಲ್ಲೂ ನೆಲಸಂಪಿಗೆ ಅರಳಿಸಿತು. ಅದಕ್ಕೆ ಜಿ. ಎಸ್ . ಶಿವರುದ್ರಪ್ಪ “ಸನದಿ ನಮಗೆ 
ಪ್ರಯತ್ನಿಸಿ ವಿಫಲನಾಗಿ ಸಿಟ್ಟಿನಿಂದ ಅವರ ಕೆನ್ನೆಗೆ ಸಾಹಿತ್ಯಕವಾಗಿ ಮಾತ್ರವಲ್ಲ ಸಾಂಸ್ಕೃತಿಕವಾಗಿಯೂ ಮುಖ್ಯರಾಗುತ್ತಾರೆ ” ಎಂದು ಹೇಳುತ್ತಾರೆ. ಪಾಟೀಲ ಪುಟ್ಟಪ್ಪ 
ಬಾರಿಸಿದ . ಸನದಿಯವರ ಕನ್ನಡಕ ಸಿಡಿದು “ ಒಬ್ಬ ಒಳ್ಳೆಯ ಮುಸ್ಲಿಂ, ಒಬ್ಬ ಒಳ್ಳೆಯ ಕನ್ನಡಿಗ, ಒಬ್ಬ ಒಳ್ಳೆಯ ಭಾರತೀಯ ಹೇಗೆ ಇರುತ್ತಾನೆಂದು ಕೇಳಿದರೆ 
ಪ್ರೇಕ್ಷಕರ ಮೇಲೆ ಬಿದ್ದಿತ್ತು. ಇಡೀ ಸಭಾಗೃಹವೇ ನಾವು ಸನದಿಯವರ ಕಡೆಗೆ ಬೆರಳೆತ್ತಿ ತೋರಿಸಬಹುದು” ಎಂದು ಹೇಳಿದ್ದಾರೆ. ನೂರುವರ್ಷದ ಪಾಪು 
ಅನಿರೀಕ್ಷಿತ ಅಚಾತುರ್ಯಕ್ಕೆ ಸ್ತಂಭಿತವಾಗಿ ಕಸಿವಿಸಿ ಹುಬ್ಬಳ್ಳಿಯಿಂದ ಕುಮಟಾಕ್ಕೆ ಖುದ್ದಾಗಿ ಪ್ರಯಾಣಿಸಿ ತನ್ನ ಗೆಳೆಯನ ಅಗಲಿಕೆಯ ದುಃಖದಲ್ಲಿ ಹೆಗಲು ನೀಡಿದ್ದನ್ನು 
ಗೊಳಗಾಯಿತು. ಅಧ್ಯಕ್ಷರು ಸನದಿಯವರಿಗೆ 
ವಿರಮಿಸಲು ಹೇಳಿದರು . ಜೀವ ರೋಸಿಹೋಗು 
ವಂತಹ ಆ ಘಟನೆಯ ನಂತರ ಸನದಿ 
ಯವರೇ ಎರಡೂವರೆ ಗಂಟೆಗಳ ಕಾಲ ಆ 

ಕಂಡಾಗ ಅವರ ಸ್ನೇಹದ ಆಳ ಆಶ್ಚರ್ಯವನ್ನುಂಟುಮಾಡುತ್ತದೆ. ಹೂ ಅರಳುವಾಗ, 
ಹೊರಳುವಾಗ , ಉರುಳುವಾಗ ಸದ್ದು ಮಾಡುವುದಿಲ್ಲ. ಇದ್ದಷ್ಟು ಕಾಲ ತನ್ನ ಚೆಂದದಿಂದ, 
ಗಂಧದಿಂದ ರಸ ಮನಸ್ಸುಗಳನ್ನು ಸೆಳೆದು ಒಂದು ಮಾಡುತ್ತದೆ. ಅಸಹನೆಯ ಉರಿಯಲ್ಲಿ 
ಕಾವ್ಯಾಮೃತ ಝರಿ ಹರಿಸಿದ ಕವಿ ಸನದಿ ಮಾಡಿದ್ದು ಅದನ್ನೇ . 

ಹಿರಿಯ ಸಾಧಕರ ನೆನಪಿನಲ್ಲಿ ಅವರ ಆತ್ಮೀಯರು, ಶಿಷ್ಯಂದಿರು, ಮಾರ್ಗದರ್ಶನ 
ಹೊಂದಿದವರು, ಕಿರಿಯರು ಕೃತಜ್ಞತಾಪೂರ್ವಕವಾಗಿ ಅಭಿನಂದನಾ ಗ್ರಂಥ, ಪ್ರತಿಷ್ಠಾನ ಸ್ಥಾಪಿಸು 
ವುದು ವಾಡಿಕೆ. ಬೆಳಗಾವಿಯಲ್ಲಿ ಈಗ ಕಾರ್ಯಚಟುವಟಿಕೆ ಹೊಂದಿರುವ ಬಿ. ಎ. ಸನದಿ 
ಸಾಂಸ್ಕೃತಿಕ ಪ್ರತಿಷ್ಠಾನ ವನ್ನು ಕಟ್ಟಿ ಬೆಳೆಸಿದವರು ದಿ. ಬ . ಗಂ . ತುರಮುರಿಯವರು ಸನದಿ ಅವರ 
ಗುರುಗಳು. ಗುರುಗಳಿಂದಲೇ ಶಿಷ್ಯನಿಗೆ ಕಾಣಿಕೆ! ಅವರ ಸ್ನೇಹ ಸಂಪದಕ್ಕೆ ಕವಿ ವಿಷ್ಣು ನಾಯ್ಕ 

“ ಮುಗಿಯದ ಹಗಲಿದೇ ಈಗ ನಮಗೆ ನಡೆನಡೆದಷ್ಟೂ ಹಾದಿ 
ಮಾಗಿ ಬಾಗಿದ ಮನಸೊಂದರ ಹಿತಕರೆ, ಹೆಸರಿದಕೆ ಸನದಿ ” 
- ಎಂದು ಬರೆದಿರುವುದು ಅನುಭವಕ್ಕೆ ಬರುವ ಸಂಗತಿ. 


ನಂತರ ಹೊಂದಿ ಅಪಸವ್ಯವಿಲ್ಲದೆ ಮಾನವ ಕವಿ 


ರಾಜಕುಮಾರ ಸಂಕಪಾಳ ಗಳತಗಾ 
ಸರಕಾರಿ ಪ. ಪೂ . ಕಾಲೇಜು, ಮಜಲಟ್ಟಿ, ಚಿಕ್ಕೋಡಿ ತಾಲ್ಲೂಕು - ೫೯೧೨೨೬ 


ಹೊಸತು ೧೮ | 


- ಮೇ ೨೦೧೯ 


ಬೆಂಗಳೂರು ಅಂತರರಾಷ್ಟ್ರೀಯ ಸಿನಿಮೋತ್ಸವ ಹಲವು ವೈಶಿಷ್ಟ್ಯಗಳನ್ನು ಉಳಿಸಿಹೋಗಿದೆ. ಒರಾಯನ್ ಮಾಲ್ ಫೆ. ೨೧ರಿಂದ ೨೮ರವರೆಗೆ 
ಮಧುರವಾದ ನೆನಪುಗಳಿಗೆ ಸಾಕ್ಷಿಯಾಗಿತ್ತು. ವಿಶ್ವದ ೬೦ ದೇಶಗಳಿಂದ ೨೨೫ ಚಿತ್ರಗಳು ಇಲ್ಲಿ ಪ್ರದರ್ಶನಗೊಂಡಿದ್ದವು. ಸಾಮಾಜಿಕ ವಿವಿಧ 
ಆಯಾಮದ ಅಂಶಗಳನ್ನು ಸಿನಿ ಪ್ರೇಕ್ಷಕರ ಮನದಾಳದಲ್ಲಿ ಅಚ್ಚಳಿಯದಂತೆ ಉಳಿಸಿದ ಹೆಗ್ಗಳಿಗೆ ಅಂತರರಾಷ್ಟ್ರೀಯ ಸಿನಿಮೋತ್ಸವದ್ದಾಗಿದೆ. 


ಕಳೆದ ಫೆಬ್ರವರಿ ತಿಂಗಳು ಇಡೀ ವಿಶ್ವದ ಸಿನಿಮಾಗಳು ಬೆಂಗಳೂರಿನಲ್ಲಿ ಒಂದು ರೀತಿಯ ವಿಶ್ವದ ಎಲ್ಲಾ ಐಡಿಯಾಲಜಿಗಳನ್ನು ಒಂದೇ 
ಸಿನಿಮೋತ್ಸವಕ್ಕೆ ಸಾಕ್ಷಿಯಾಗಿತ್ತು. ಬೆಳಗ್ಗೆ ಒಂಬತ್ತು ಬೆರಗಿನ ವಾತಾವರಣ ಸೃಷ್ಟಿಸಿದ್ದವು. 

ಸೂರಿನಡಿ ಅವಲೋಕಿಸುವ ಸುವರ್ಣಾಕಾಶ 
ಗಂಟೆಯಿಂದ ರಾತ್ರಿ ಹತ್ತು ಗಂಟೆಗಳವರೆಗೆ ಇದರಲ್ಲಿ ನಾವೇನೂ ಕಡಿಮೆ ಇಲ್ಲ ಅಂತ ಕನ್ನಡ ಲಭಿಸಿದ್ದು ಖುಷಿ. ಸಿನಿಮ 
ಒರಾಯನ್ ಮಾಲ್ ಪ್ರೇಕ್ಷಕರಿಂದ ತುಂಬಿ ತುಳುಕಿ ಚಿತ್ರಗಳೂ ಸೆಡ್ಡುಹೊಡೆದಿದ್ದು ವಿಶೇಷ. ಹಿಂದಿ, ತಮಿಳು, ಅಧ್ಯಯನ ಮಾಡುವವರಿಗೆ, ಕಥಾವಸುವಿನ ಗ್ರಹಿಕೆಯ 
ಲಕಲಕ ಅಂತ ಹೊಳೆಯುತ್ತಿತ್ತು. ಫ್ರೆಂಚ್ , ಜರ್ಮನ್ , ಮಲಯಾಳಿ, ಮರಾಠಿ , ಗುಜರಾತಿ ಸೇರಿದಂತೆ ದೇಶದ ನೆಲೆಗಳನ್ನು ಅರಿಯುವವರಿಗೆ, ಸಂಭಾಷಣೆಯ 
ಇಂಗ್ಲಿಷ್ , ಅರೆಬಿಕ್ , ಇಟಾಲಿಯನ್, ಅಮೆರಿಕನ್, ಅನೇಕ ಪ್ರಾದೇಶಿಕ ಭಾಷೆಗಳಿಗೇನೂ ಕೊರತೆ ಇರಲಿಲ್ಲ. ಚಾತುರ್ಯ, ಸಂಗೀತದ ಸಪೋರ್ಟಿವ್ ಗುಣ ಮತ್ತು 
ಕಜಕಿಸ್ತಾನ್, ರಷ್ಯನ್, ಜಪಾನ್... ಹೀಗೆ ವಿಶ್ವದ ಕಥಾ ಹಂದರದ ವೈವಿಧ್ಯತೆ, ಚಿತ್ರಕತೆಯ ಸೊಗಸು, ಮುದ ನೀಡುವ ಛಾಯಾಗ್ರಹಣ ತಾಂತ್ರಿಕತೆಯನ್ನು 
ಮೂಲೆ ಮೂಲೆಗಳ ಮೂವಿಗಳು ಸಿನಿಪ್ರೇಕ್ಷಕರಿಗೆ ಕಣ್ಣಿಗೆ ಇಂಪು ನೀಡುವ ಛಾಯಾಗ್ರಹಣದ ತಂಪು, ಶಾಸ್ತ್ರೀಯವಾಗಿ ಕಲಿಯುವ ಅಭ್ಯರ್ಥಿಗಳಿಗೆ 

ಸದೌತಣ ಉಣಬಡಿಸಿದ್ದವು. ಸಾಮಾಜಿಕ ಮೌಲ್ಯ ಒಂದಕ್ಕಿಂತ ಒಂದು ಮಾಧುರ್ಯ ಸೂಸುವ ಸೀನ್‌ಗಳು ಅಂತರರಾಷ್ಟ್ರೀಯ ಸಿನಿಮೋತ್ಸವ ಉತ್ತಮ ವೇದಿಕೆ, 
ರಾಜಕೀಯದ ಪಿತೂರಿ, ಪ್ರೇಮ ಪ್ರೀತಿಯ ಕಚಗುಳಿ, ಸಿನಿಮೋತ್ಸವದ ಸೊಗಸನ್ನು ಹೆಚ್ಚಿಸಿದ್ದವು. ಕಲಾತ್ಮಕ ಒಂದೊಂದು ಸಿನಿಮಾ ಒಂದೊಂದು ವೈವಿಧ್ಯತೆ 
ಹಾರರ್‌ ಹಾಗೂ ವಿಧಿಯ ಹತ್ತಾರು ತಿರುವುಗಳ ಚಿತ್ರ , ಸಾಮಾಜಿಕ ಚಿತ್ರ ಹಾಗೂ ಸಂದೇಶಾತ್ಮಕ ಯನ್ನು ಬಿಂಬಿಸುತ್ತಿದ್ದುದರಿಂದ ಹಲವೊಮ್ಮೆ ಚಿತ್ರದ 
ತಿರುಳು, ಸರಸ, ಶೃಂಗಾರ ವಿರಹ , ಸಲಿಂಗಿಗಳ ಚಿತ್ರಗಳಂತೂ ಸಿನಿ ಪ್ರೇಕ್ಷಕರ ಮನದಾಳದಲ್ಲಿ ಪುಳಕಿತ ಗುಣಮಟ್ಟ ಅರ್ಥಮಾಡಿಕೊಳ್ಳುವುದರಲ್ಲೂ ಏರಿಳಿತ 
ಸಾಮಾಜಿಕ ನ್ಯಾಯ , ಮಿಲಿಟರಿ ಆಡಳಿತದ ಅಟ್ಟಹಾಸ, ಅಲೆಗಳನ್ನೇಳಿಸಿದ್ದು ಉಲ್ಲೇಖನೀಯ. ಒಂದು ಆಗುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿರಲಿಲ್ಲ. 
ಬಂದೂಕಿನ ಬರ್ಬರ ಕ್ರೌರ್ಯ, ಲೈಂಗಿಕ ಶೋಷಿತರ ವಾರದಲ್ಲಿ ಇನ್ನೂರ ಇಪ್ಪತ್ತೈದು ಚಿತ್ರಗಳನ್ನು ಅಂತಹ ಕೆಲವು ಚಿತ್ರಗಳನ್ನು ಸಂಕ್ಷಿಪ್ತವಾಗಿ ಈ ಕೆಳಗೆ 
ಅವರ್ಣನೀಯ ನೋವು ಮುಂತಾದ ಪ್ರಕಾರಗಳಲ್ಲಿನ ವೀಕ್ಷಿಸುವುದೇ ಒಂದು ಸವಾಲು. 

ಅವಲೋಕಿಸಬಹುದು: 


ಬೆಂಗಳೂರಿನ ಬೊಗಸೆಯಲ್ಲರಳಿದ 
ಅಂತರರಾಷ್ಟ್ರೀಯ ಸಿನಿಮೋತ್ಸವ 

ಡಾ|| ಎಂ. ಮಹ್ಮದ್ ಬಾಷ ಗೂಳ್ಯಂ 


ಬೆಂಗಳೂರು 
ಅಂತರ ರಾಷ್ಟ್ರೀಯ ಸಿನಿಮೋತ್ಸವ 
Bengaluru 


International 
Film Festival 


Kumar Govinu 


ಐಯಾ 


t ? 


ಮೇ ೨೦೧೯ 


ಹೂಸತ ೧೯ 


ಸಂದಿಗೆ 


secW 


ಗಮನ ಸೆಳೆದ ಅಪರೂಪದ ಚಿತ್ರಗಳು 
ರೆಸ್ಪೆಕ್ಸ್ ,ಕೋಲ್ಡ್ ವಾರ್ , ಪಾಪ್ ಅಪ್ಟರ್‌, ಬ್ರಾ , ಡಾಗ್‌ಮನ್, 
ಎ ಲ್ಯಾಂಡ್ ಇಮ್ಯಾಜಿನ್ , ಒನ್ ಲಾಸ್ಟ್ ಡೀಲ್, ವಿಂಟರ್‌ ಫೆಸ್, 
ಟೆಲ್ ಅವಿವ್ ಆನ್ ಪೈರ್, ಏಂಜಲ್ , ಇನ್‌ದ ಫೇಡ್, 
ಫತ್ವಾ.. ಮುಂತಾದ ಸಂಪೂರ್ಣ ಚಿತ್ರಗಳ ಬಗ್ಗೆ ಹೇಳಿದಷ್ಟು 
ಸರಕು ಇದೆ. ಇವೆಲ್ಲವುಗಳಿಗೆ ತಿಲಕವಿಟ್ಟಂತೆ ಕನ್ನಡದ 
ಹಲವಾರು ಚಿತ್ರಗಳೂ ಪ್ರದರ್ಶನಕ್ಕೆ ಆಯ್ಕೆಯಾಗಿದ್ದವು. 

ಪೋಲಿಷ್ ಭಾಷೆಯ ಖ್ಯಾತ ನಿರ್ದೇಶಕ ಕಿಂಗ್‌ದೆಬ್ಕಾ ಅವರ 
ಪ್ಲೇಯಿಂಗ್‌ಹಾರ್ಡ್ ಚಿತ್ರವು ಮದ್ಯಪಾನದ ದುರಂತ ಅವಸ್ಥೆಗೆ ಹಿಡಿದ 
ಕನ್ನಡಿ. ಮದ್ಯಪಾನದಿಂದ ಸರ್ವನಾಶವೇ ಹೊರತು ಪ್ರಗತಿಯಲ್ಲ ಎಂದಿದ್ದರು ಹಿಮಸಾರಂಗ ಪ್ರಾಣಿಗಳನ್ನು ಬೇಟೆಯಾಡಿ ಜೀವನ ಸಾಗಿಸುವ ನಾನೂಕ್ 
ಮಹಾತ್ಮ ಗಾಂಧಿ. ಈ ಒನ್‌ಲೈನ್‌ ತಿರುಳನ್ನೇ ಪ್ಲೇಯಿಂಗ್ ಹಾರ್ಡ್ ಮೂಲಕ ಹಾಗೂ ಸೆಡ್ಡು ದಂಪತಿ ಎಷ್ಟೇ ಕಷ್ಟ ಬಂದ್ರೂ ತಮ್ಮ ಸಂಪ್ರದಾಯದ ಬೇಟೆ ಆಡುವ 
ನಿರ್ದೆಶಕ ದೆಬ್ಕಾ ಆಧುನಿಕ ನೆಲೆಯಲ್ಲಿ ತಾರ್ಕಿಕ ಅಂತ್ಯ ಹಾಡಿದ್ದಾರೆ. ಮೂವರು ಕಸುಬು ತ್ಯಜಿಸಿದವರಲ್ಲ . ಮಗಳು ಆಗಾ ಪೋಷಕರನ್ನು ಬಿಟ್ಟು ದೊಡ್ಡ 
ಮಹಿಳೆಯರ ದಾರುಣತೆಯನ್ನು ವೈವಿಧ್ಯಮಯವಾಗಿ ಸೆರೆಹಿಡಿಯುವಲ್ಲಿ ಕಂಪನಿಯಲ್ಲಿ ಅತ್ಯುತ್ತಮ ನೌಕರಿಯಲ್ಲಿದ್ದರೂ ನಾನಕ್, ಸೆಡ್ಡು ಮಾತ್ರ ಹಿಮಪ್ರದೇಶ 
ಯಶಸ್ವಿಯಾಗಿದ್ದಾರೆ. ಹಲವೆಡೆ ನಿರೂಪಣೆ ಲೆಂಗ್ತಿ ಅನ್ನಿಸಿದರೂ ಪಾತ್ರವರ್ಗದ ಬಿಟ್ಟು ಬರಲ್ಲ. ವಿಧಿಯ ದುರಂತ ಹಲವು ಮಜಲುಗಳನ್ನು ಸೃಷ್ಟಿಸಿದರೂ ಕೊನೆಗೆ 
ಭಾವುಕ ಅಭಿವ್ಯಕ್ತಿಗೆ ಫೋರ್ಸ್ ಅಗತ್ಯವಿಲ್ಲ ಎನ್ನುವ ಚಿಂತನೆಗೂ ಕಾರಣವಾಗುತ್ತಾರೆ. ಆಧುನಿಕತೆಗೆ ಒಗ್ಗಿಕೊಳ್ಳುವುದು ಅನಿವಾರ್ಯ ಎನ್ನುವುದು ಆಗಾ ಚಿತ್ರಕತೆಯ 
ದೊರೆತಾ ಎಂಬ ಹೆಸರಿನ ಮಹಿಳೆ ವಕೀಲೆಯಾಗಿದ್ದೂ ಕುಡಿತದಿಂದ ಉಂಟಾಗುವ ಸಾರ. ಮಧ್ಯೆ ಮಧ್ಯೆ ಬೀಸುವ ಗಾಳಿ, ಅನಗತ್ಯ ಸೀನ್‌ಗಳು ಹಾಗೂ ಆಗಾ 
ಕಲಹಕ್ಕೆ ಹೊಣೆ ತಾನಲ್ಲ ಅಂತ ವಾದಿಸುವುದು, ಸಮಾಜದಲ್ಲಿ ಮರ್ಯಾದೆಯ ಪೂರಕವಲ್ಲದ ಸಂಭಾಷಣೆ ಇದ್ದರೂ ಸಂಪ್ರದಾಯದ ಗಟ್ಟಿತನದ ನಡುವೆ ಇಂತಹ 
ಹಾಗೂ ಮಕ್ಕಳ ಸರ್ಜನ್ ತೆರೆಸಾ ಕುಡಿತದ ಕಾರಣಕ್ಕೇ ತನ್ನ ಕೌಟುಂಬಿಕ ಬದುಕನ್ನು ತಪ್ಪುಗಳು ನಗಣ್ಯವಾಗುತ್ತವೆ . ಚಿತ್ರದ ಯಶಸ್ಸಿನ ಮುಂದೆ ಪ್ರೇಕ್ಷಕ ತಪ್ಪು 
ಕಳೆದುಕೊಳ್ಳುವುದು ಹಾಗೂ ಮಾಗ್ಲಾ ಹೆಸರಿನ ವಿದ್ಯಾರ್ಥಿನಿ ಎಲ್ಲವನ್ನೂ ಹುಡುಕದಂತೆ ಚಿತ್ರದ ಅಂತ್ಯ ಹಾಡಿರುವುದು ನಿರ್ದೇಶಕನ ಜಾಣ್ಯಗಳಲ್ಲಿ ಒಂದು..!” 
ಸರಿಪಡಿಸುವ ಹೊಣೆ ಹೊರುವುದು ಚಿತ್ರದ ಹೈಲೈಟ್. ಇಲ್ಲಿ ಈ ಮೂವರನ್ನು ಮಾನವ ಎಷ್ಟೇ ಮುಂದುವರಿದಿದ್ದರೂ ಕೌಟುಂಬಿಕ ಬಾಂಧವ್ಯದಲ್ಲಿ ಯಾವುದೇ 
ಮೆಟಫರ್ ಆಗಿ ಬಳಕೆ ಮಾಡುವಲ್ಲಿ ದೆಬ್ಕಾ ಯಶಸ್ವಿಯಾಗುತ್ತಾರೆ. ಕುಡಿತದಿಂದ ಬದಲಾವಣೆ ಆಗದು. ಅದು ಭಾರತವಾಗಿರಬಹುದು, ವಿದೇಶವಾಗಿರಬಹುದು 
ವಿನಾಶವೆಂಬ ಸಂದೇಶ ಸಾರುತ್ತಾರೆ ಒಂದು ಚಿತ್ರದ ತಾರ್ಕಿಕ ಅಂತ್ಯ ಎಲ್ಲರಿಗೂ ಅಥವಾ ಮತ್ತಾವುದೇ ಪ್ರದೇಶವಾಗಿರಬಹುದು ಮಾನವೀಯತೆಯ ಕೌಟುಂಬಿಕ 
ಇಷ್ಟವಾಗುವುದು ಆ ಕಾರಣಕ್ಕೆ ...! 

ವ್ಯವಸ್ಥೆಯಲ್ಲಿ ಸಮಾನಾಂತರಗಳಿರುತ್ತವೆಯೇ ಹೊರತು ಭಿನ್ನತೆಗಳು ಕಡಿಮೆ . ಅದರಲ್ಲೂ 
- ಖಾಸಗಿ ಶಿಕ್ಷಣ ವ್ಯವಸ್ಥೆಯ ಕರಾಳ ದಂಧೆಯಿಂದ ಸರಕಾರಿ ಶಾಲೆಗಳು ಒಬ್ಬ ತಂದೆ ಇಬ್ಬರು ಹೆಣ್ಣುಮಕ್ಕಳ ವಾತ್ಸಲ್ಯವನ್ನು ಕಣ್ಣಾರೆ ಕಂಡು ಅನುಭವಿಸುವ 
ಅವಸಾನದ ಅಂಚಿಗೆ ತಲುಪಿವೆ. ಎಲ್ಲರಿಗೂ ಕಡ್ಡಾಯ ಶಿಕ್ಷಣ ಅಂತ ನಮ್ಮ ರಸರೂಪಿ ಚಿತ್ರ ರಿಯಲ್ಲವ್, ದೂರವಾದ ಪತ್ನಿಯನ್ನು ಎಷ್ಟು ಪ್ರೀತಿಸಲು ಸಾಧ್ಯ 
ಸಂವಿಧಾನ ಹೇಳುತ್ತಿದೆ. ಆದರೆ ಆಗುತ್ತಿರುವುದೇನು...? ಈ ಪ್ರಶ್ನೆಗೆ ಉತ್ತರ ಇಲ್ಲಿ ಎನ್ನುವುದಕ್ಕೆ ಚಿತ್ರದ ನಾಯಕ ಮಾರಿಯೋ ಉತ್ತಮ ಉದಾಹರಣೆ. ತಾಯಿ 
ಅನಗತ್ಯ. ಆದರೆ ಪರ್ಶಿಯನ್ ಭಾಷೆಯ ವೈಲ್ಡ್ ಜಾಕ್ವಿಲ್ಸ್ ಚಿತ್ರವು ಗ್ರಾಮೀಣ ದೂರವಾಗಲು ಕಾರಣ ತಂದೆ ಎನ್ನುವ ಕಾರಣಕ್ಕೆ ಆತನನ್ನು ದ್ವೇಷಿಸುವ ಚಿಕ್ಕ 
ಪ್ರದೇಶಗಳಲ್ಲಿ ಶಿಕ್ಷಣದ ಅಗತ್ಯತೆಗೆ ಪೂರಕವಾಗಿ ಸ್ಪಂದಿಸುತ್ತದೆ. ನಿರ್ದೆಶಕ ರಹ್ಮಾರ್ ಮಗಳು ಫಿದಾ, ಸಹಜ ಸನ್ನಿವೇಶದಲ್ಲಿ ದೂರವಾಗುವ ಹದಿ ಹರೆಯದ ಹಿರಿಯ 
ಘನ್‌ಬಾರಿ ಶಿಕ್ಷಣದ ಮಹತ್ವದ ಜೊತೆಗೆ ಆಧುನಿಕ ಜಗತ್ತಿನಲ್ಲಿ ಅದರ ಮಗಳು ನಿಕಿ ಇವರನ್ನೆಲ್ಲಾ ಬಿಟ್ಟಿರಲಾರದ ತಂದೆ ಮಾರಿಯೋ ತುಮಲವನ್ನು 
ಅನಿವಾರ್ಯತೆಯನ್ನು ಪ್ರತಿಪಾದಿಸುತ್ತಾರೆ. ಒತ್ತೊತ್ತಿನ ಊಟಕ್ಕೂ ಪರದಾಡುವ ಪ್ರೇಕ್ಷಕರ ಎದೆಯಾಳಕ್ಕೆ ಎರಕಹೊಯ್ಯುವಲ್ಲಿ ಫ್ರೆಂಚ್ ನಿರ್ದೆಶಕಿ ಕೈಯರ್‌ 
ಸ್ಥಿತಿಯಲ್ಲಿ ಶಿಕ್ಷಣ ಯಾರಿಗೆ ಬೇಕು ಎಂಬ ಗ್ರಾಮೀಣ ಜನರ ಉಡಾಫೆತನಕ್ಕೆ ಬರ್ಗ‌್ರ ಯಶಸ್ವಿಯಾಗಿದ್ದಾರೆ... ಹೀಗೆ ಬೆಂಗಳೂರಿನಲ್ಲಿ ನಡೆದ ಪ್ರತಿಯೊಂದು 
ಶಿಕ್ಷಣದ ಮೂಲಕವೇ ಪ್ರಗತಿ ಎಂಬ ಮಂತ್ರ ಚಿತ್ರದುದ್ದಕ್ಕೂ ಕಾಣುವಂತೆ ವಿದೇಶಿ ಚಿತ್ರಗಳೂ ತನ್ನದೇ ಆದ ವೈಶಿಷ್ಟ್ಯಗಳಿಂದ ಕೂಡಿದ್ದವು. ಇವೆಲ್ಲವುಗಳ 
ನೋಡಿಕೊಳ್ಳುವಲ್ಲಿ ಘನ್‌ಬಾರಿ ಯಶಸ್ವಿಯಾಗುತ್ತಾರೆ. 

ನಡುವೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಆಯ್ಕೆ ಕಮಿಟಿ ನಡುವೆ 
ಕಾರ್ಖಾನೆಗಳಿಂದ ಯಾರಿಗೆ ನೆಮ್ಮದಿ ಸಿಕ್ಕಿದೆ...? ಪುರೋಭಿವೃದ್ಧಿಯ ಹೆಸರಲ್ಲಿ ಸಣ್ಣಪುಟ್ಟ ಮನಸ್ತಾಪಗಳೂ ಇದ್ದವು. ಹಲವು ಚಿತ್ರಗಳ ಸಂವಾದಕ್ಕೆ ಬರಬೇಕಾದವರೇ 
ನಡೆಯುವ ದೌರ್ಜನ್ಯ ನಿಜಕ್ಕೂ ಹಾನಿಕರ. ಇಂತಹ ವಿಚಾರಗಳ ವಿರುದ್ಧ ಬರಲಿಲ್ಲ ಎನ್ನುವ ದೂರುಗಳೂ ಇದ್ದವು. ಒಂದು ಯಶಸ್ವೀ ಸಿನಿಮೋತ್ಸವದ 
ಪ್ರಜ್ಞಾವಂತರು ಸದಾ ಹೋರಾಡುತ್ತಲೇ ಬಂದಿದ್ದಾರೆ. ಐಸ್‌ಲ್ಯಾಂಡಿಕ್ ಭಾಷೆಯ ಯಶೋಗಾಥೆಯಲ್ಲಿ ಇಂತಹ ಗೊಂದಲಗಳಿರುವುದು ಸಹಜ ಅಲ್ಲವೇ ...? 
ಉಮನ್ ಅಟ್ ವಾರ್ ಚಿತ್ರ ಕಾರ್ಖಾನೆಗಳ ದಾರುಣತೆಗೆ ಒಂದು ಉತ್ತಮ ಪ್ರತಿಮೆ . 

| ಕನ್ನಡದ ಕಂಪು ಸೂಸಿದ ಸಿನಿಮಾಗಳು 
ಮಧ್ಯಮ ವಯಸ್ಸಿನ ಹಲಾ ಎಂಬ ಮಹಿಳೆ ಅಲ್ಯೂಮಿನಿಯಂ ಕಾರ್ಖಾನೆಯ 
ವಿರುದ್ಧ ತಿರುಗಿ ಬೀಳುತ್ತಾಳೆ. ಅದರಿಂದಾಗುವ ಸಕಾರಾತ್ಮಕತೆಗಿಂತ ನಕಾರಾತ್ಮಕ 

ಸಿನಿಮೋತ್ಸವದಲ್ಲಿ ಕ್ರಮವಾಗಿ ಬಹುಮಾನಗಳನ್ನು ಪಡೆದ ಮೂಕಜ್ಜಿಯ 
ಅಂಶವನ್ನು ಪ್ರತಿಪಾದಿಸಿ ಯುದ್ಧ ವನ್ನೇ ಮಾಡುತ್ತಾಳೆ. ಆಧುನಿಕ ಯುಗದಲ್ಲಿ 

ಕನಸುಗಳು , ಸಾವಿತ್ರಿಬಾ ಪುಲೆ, ರಾಮನ ಸವಾರಿ ಚಿತ್ರಗಳು ಕನ್ನಡಿಗರ 
ಇದರ ಅಗತ್ಯ ಮತ್ತು ಇಂತಹ ಕಲುಷಿತ ಕಾರ್ಖಾನೆಗಳನ್ನು ಕಿತ್ತೊಗೆದಾಗಲೇ ನೆಮ್ಮದಿ ಔನತ್ಯವನ್ನು ಸಾರಿದರೆ ಪಾಂಡುಪುರ ಮಂಜು ಅವರು ನಿರ್ದೇಶಿಸಿದ್ದ 
ಎಂಬುದನ್ನು ನಿರ್ದೇಶಕ ಓಲೊ ಒಮೆರ್ಜೂ ಅರ್ಥಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾರೆ. “ಸ್ಮಶಾನ ಮೌನ ಚಿತ್ರವು ಸಿನಿಮೋತ್ಸವದಲ್ಲಿ ಪ್ರೇಕ್ಷಕರ ಮನದಲ್ಲಿ 

ಪ್ರಾಚೀನ ಕಾಲದ ನೆಲ ಮೂಲ ಸಂಸ್ಕೃತಿಗೂ ಯಾಂತ್ರೀಕೃತ ಆಧುನಿಕತೆಗೂ ಅಚ್ಚಳಿಯದ ಸ್ಥಾನವನ್ನು ಗಳಿಸಿದೆ. ಇದಕ್ಕೆ ಚಿತ್ರಕತೆ ಹಾಗೂ 
ತಿಕ್ಕಾಟ ನಿರಂತರವಾಗಿ ನಡೆದೇ ಇದೆ. ಯಶಸ್ಸಿನ ಬೇರುಗಳು ಹಳ್ಳಿಗಳಲ್ಲಿ ಎನ್ನುವ 

ಸಂಭಾಷಣೆಯನ್ನು ಬಿ. ಶಿವಾನಂದ ಬರೆದಿದ್ದಾರೆ. ಇನ್ನೂ ತಮಿಳು, 
ಮಾರ್ಕ್ಸ್ನ ಮಾತು ಸತ್ಯವೋ ತಂತ್ರಜ್ಞಾನದ ಪ್ರಗತಿ ಮಿಥ್ಯವೋ ಎಂಬ ಸಂಘರ್ಷಕ್ಕೆ 

ಮಲಯಾಳಿ, ಮರಾಠಿ , ಹಿಂದಿ ಸೇರಿದಂತೆ ಭಾರತದ ಪ್ರತಿಯೊಂದು 
ತಾರ್ಕಿಕ ವೇದಿಕೆ ಆಗಾ ಚಿತ್ರ ಬಲ್ಲೇರಿಯನ್ ಭಾಷೆಯ ನಿರ್ದೆಶಕ ಮಿಲ್ಲೊ 

ಪ್ರದೇಶದ ಚಿತ್ರಗಳೂ ಪ್ರೇಕ್ಷಕರ ಕಣ್ಮನ ತಣಿಸುವ ಕೆಲಸ ಮಾಡಿದ್ದವು. 
ಲಾಜರೊವ್ ನಾಲೈದು ಪಾತ್ರಗಳ ಮೂಲಕ ಇಡೀ ಜನಮುಖಿ ಸಂಸ್ಕೃತಿಗೆ ಚಿಂತನೆಯ 
ಎಳೆಯಾಗಿ ಕಾಡುತ್ತಾರೆ. ಬಲೇರಿಯಾದಂಥ ಚಳಿ ಪ್ರದೇಶಗಳಲ್ಲಿ ಅದರಲ್ಲೂ 

ಡಾ|| ಎಂ . ಮಹ್ಮದ್ ಬಾಷ ಗೂಳ್ಯಂ 
ಗುಡ್ಡಗಾಡು ಜನಾಂಗ ಹಿಮಪ್ರದೇಶದಲ್ಲೇ ಬದುಕು ಕಟ್ಟಿಕೊಳ್ಳುವ ಪರಿ ಅಚ್ಚರಿ , ಅನನ್ಯ. 

ಐ - ೫೭ ೧/ ೩ , ೬ನೇ ಬಿ ಮೈನ್, ೭ನೇ ಕ್ರಾಸ್, ಸಿ ಬ್ಲಾಕ್ , ಗಾಯತ್ರಿನಗರ, ಬೆಂಗಳೂರು- ೨೧ 
ಹೊಸತು ೨೦ 

ಮೇ ೨೦೧೯ 


ಇತ್ತೀಚೆಗಿನ ವರ್ಷಗಳಲ್ಲಿ ಭಾರತಕ್ಕೆ ಬರುವ ಭಾವಿಸಿರುವಾಗ, ಇದೇ ನೆಲದಲ್ಲಿ ಕಳೆದ ಒಂದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ 
ಆಫ್ರಿಕಾ ಮೂಲದ ವಿದ್ಯಾರ್ಥಿ ಸಮುದಾಯದ ಮೇಲೆ ಸಾವಿರದ ನಾಲ್ಕುನೂರು ವರ್ಷಗಳಿಂದ ಆಫ್ರಿಕಾದ ಮುಂಡಗೋಡ, ಅಂಕೋಲ, ಯಲ್ಲಾಪುರ, ಹಳಿಯಾಳ, 
ದೇಶಾದ್ಯಂತ ಭಾರತೀಯ ನಾಗರಿಕರಲ್ಲಿ ಸಂಶಯ ಆಗ್ನೆಯ ಭಾಗದ ಬಂಟು ಬುಡಕಟ್ಟು ಸಮುದಾಯಕ್ಕೆ ಜೋಯಿಡ ಮತ್ತು ಬೆಳಗಾವಿಯ ಖಾನಾಪುರ ಹಾಗೂ 
ಮತ್ತು ಅಸಹನೆ ಹೆಚ್ಚುತ್ತಿದೆ. ಸೋಮಾಲಿಯಾ, ಸೇರಿದ ಸಿದ್ದಿ ಜನಾಂಗದ ಜನತೆ ಸ್ಥಳೀಯ ನೆಲಮೂಲ ಮಹಾರಾಷ್ಟ್ರದ ರಾಯಗಡ ಜಿಲ್ಲೆಯ ಪಶ್ಚಿಮ 
ಇಥಿಯೋಪಿಯಾ, ನೈಜೀರಿಯಾ, ಕೀನ್ಯ... ಹೀಗೆ ಸಂಸ್ಕೃತಿಯನ್ನು ಒಪ್ಪಿಕೊಂಡು ನಮ್ಮೊಳಗಿದ್ದೂ ನಮ್ಮವ ಕರಾವಳಿಯ ಹಳ್ಳಿಗಳು ಮತ್ತು ಗುಜರಾತಿನಲ್ಲಿ ಭರೂಚ್ 
ಆಗ್ನೆಯ ಮತ್ತು ಪಶ್ಚಿಮ ಆಫ್ರಿಕಾ ರಾಷ್ಟ್ರಗಳಿಂದ ರಾಗದೆ ಅನಾಮಿಕರಂತೆ ಬದುಕುತ್ತಿದೆ. ಭಾರತದ ಜಿಲ್ಲೆಯಲ್ಲಿ ಬಹುತೇಕ ಮಂದಿ ನೆಲೆಗೊಂಡಿದ್ದಾರೆ. 
ಬರುತ್ತಿರುವ ಕೆಲವರು ವಿದ್ಯಾರ್ಥಿಗಳ ಸೋಗಿನಲ್ಲಿ ಪಶ್ಚಿಮ ಕರಾವಳಿಯುದ್ದಕ್ಕೂ ಮತ್ತು ಆಂಧ್ರದ ಕರ್ನಾಟಕದಲ್ಲಿ ೧೦,೪೭೭ ಮಂದಿ, ಗುಜರಾತಿನಲ್ಲಿ 
ಭಾರತದ ಹಲವು ನಗರಗಳಲ್ಲಿ ಸೈಬರ್‌ ವಂಚನೆ, ಹೈದರಾಬಾದ್ ಹಾಗೂ ಪಶ್ಚಿಮ ಬಂಗಾಳದ ಕೊಲ್ಕತ್ತ ೮,೬೧೧, ಹೈದರಾಬಾದ್ ನಗರದಲ್ಲಿ ೧೮೦೦ , 
ಮೋಸ, ಅಫೀಮು ಮಾರಾಟ, ವೇಶ್ಯಾವಾಟಿಕೆಯಲ್ಲಿ ಸೇರಿದಂತೆ, ದೆಹಲಿ , ಲಕ್ಷ್ಮೀ ಹಾಗೂ ಪಾಕಿಸ್ತಾನದ ಗೋವಾ, ಡಿಯು, ಡಾಮನ್‌ನಲ್ಲಿ ೧೯೩ ಮಂದಿ 
ತೊಡಗಿಕೊಂಡಿರುವುದು ಇಂತಹ ಅಸಹನೆಗೆ ಕರಾಚಿ ನಗರ ಮತ್ತು ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಸಿದ್ದಿಗಳು ವಾಸಿಸುತ್ತಿದ್ದಾರೆಂದು ಹೇಳಲಾಗಿದೆ. ಕರ್ನಾಟಕ 
ಕಾರಣವಾಗಿರುವುದರ ಜೊತೆಗೆ ಹಲ್ಲೆಯಂತಹ ಸಿದ್ದಿ ಜನಾಂಗವು ಹಿಂದೂ , ಇಸ್ಲಾಂ ಮತ್ತು ಕ್ರೈಸ್ತ ದಲ್ಲಿರುವ ಸಿದ್ದಿ ಜನಾಂಗವು ನಾನೂರು ವರ್ಷಗಳ 
ಪ್ರಕರಣಗಳು ಸಹ ನಿರಂತರವಾಗಿ ನಡೆಯುತ್ತಿವೆ. ಧರ್ಮವನ್ನು ಅಳವಡಿಸಿಕೊಂಡು ಬದುಕುತ್ತಿದೆ . ಹಿಂದೆ ಪೋರ್ಚುಗೀಸರ ಗುಲಾಮರಾಗಿ ಭಾರತಕ್ಕೆ 
- ಆಫ್ರಿಕಾ ಮೂಲದ ಕಪ್ಪು ಜನಾಂಗವೆಂದರೆ, ಸ್ಥಳೀಯ ಭಾಷೆ, ಆಹಾರ , ಉಡುಗೆ ಮತ್ತು ಬಂದವರಾಗಿದ್ದಾರೆ. ಆದರೆ, ದೆಹಲಿ, ಲಕ್ಷ್ಮೀ , ಗುಜರಾತ್ 
ಮೋಸ, ವಂಚನೆಯಲ್ಲಿ ಪಳಗಿದವರು ಎಂಬ ನಂಬಿಕೆ ತೊಡುಗೆಗಳ ಮೂಲಕ ಸ್ಥಳೀಯ ಸಮುದಾಯದ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ವಾಸಿಸುತ್ತಿರುವ ಸಿದ್ದಿ 
ದಿನೇ ದಿನೇ ದಟ್ಟವಾಗುತ್ತಿದೆ. ಈ ಕಾರಣದಿಂದಾಗಿ ಕಪ್ಪು ಅನುಕಂಪದಲ್ಲಿ ಕೃಷಿ ಕೂಲಿಕಾರ್ಮಿಕರಾಗಿ, ಜೀತದಾಳು ಜನಾಂಗವು ಏಳನೇ ಶತಮಾನದಲ್ಲಿ ಭಾರತಕ್ಕೆ ದಾಳಿ 
ಜನಾಂಗವನ್ನು ಸಂಶಯದ ಕಣ್ಣುಗಳಿಂದ ನೋಡುವ ಗಳಾಗಿ ಮತ್ತು ಅರಣ್ಯದ ನಡುವೆ ಗುಡಿಸಲು ಮಾಡಿದ ಮುಸ್ಲಿಂ ದಾಳಿಕೋರರ ಸೇನೆಯ ಕಾಲಾಳು 
ಹವ್ಯಾಸಕೂಡ ಬೆಳೆಯುತ್ತಿದೆ. ಕಪ್ಪನೆಯ ಮೈ ಬಣ್ಣ, ಕಟ್ಟಿಕೊಂಡು ಅರಣ್ಯದ ಕಿರು ಉತ್ಪನ್ನಗಳನ್ನು ನಂಬಿ ಗಳಾಗಿ ಬಂದ ಸುದೀರ್ಘವಾದ ಇತಿಹಾಸವಿದೆ. 
ಬಲಾಡ್ಯವಾದ ಹಾಗೂ ಹುರಿಗಟ್ಟಿದಂತಹ ದೇಹ, ಬದುಕುತ್ತಿರುವ ಸಿದ್ದಿ ಜನಾಂಗದ ಜನಸಂಖ್ಯೆ ಇವರಲ್ಲಿ ಅನೇಕರು ಸ್ಥಳೀಯ ಸಂಸ್ಥಾನಗಳಲ್ಲಿ 
ದಪನೆಯ ತುಟಿಗಳು ಮತ್ತು ದಟವಾದ ಗುಂಗುರು ಭಾರತದಲ್ಲಿ ಸುಮಾರು ಐವತಾರಿಂದ ಎಪತ್ತು ಜಮಾವಣೆಗೊಂಡರು. ಅರಬರು ಆಫ್ರಿಕಾದ ಆಗೇಯ 
ಕೂದಲು ಇಂತಹ ಲಕ್ಷಣವನ್ನು ಹೊಂದಿರುವ ಈ ಸಾವಿರವಿದ್ದರೆ, ನೆರೆಯ ಪಾಕಿಸ್ತಾನದಲ್ಲಿ ಎಂಬತ್ತು ಪ್ರಾಂತ್ಯದಿಂದ ಇವರನ್ನು ಕರೆತಂದು ಭಾರತದ 
ಜನಾಂಗವನ್ನು ವಂಚಕರೆಂದು ನಾವೆಲ್ಲಾ ಸಾವಿರ ಜನಸಂಖ್ಯೆಯಷ್ಟು ಇದ್ದಾರೆ. 


ನಮ್ಮೊಳಗಿದ್ದೂ 
ನಮ್ಮವರಾಗದ 
ಸಿದ್ದಿ ಜನಾಂಗ 


ಡಾ|| ಎನ್. ಜಗದೀಶ್ ಕೊಪ್ಪ 

O 
ಹಲವು ಧರ್ಮಗಳ ನಡುವೆ ಹಂಚಿಹೋ 
ಜನಾಂಗದಲ್ಲಿ ತಮ್ಮ ಕುಟುಂಬದಿಂದ ಹೆಣ್ಣನ್ನು ಕೊಡುವ 

ಅಥವಾ ತರುವ ವಿಚಾರದಲ್ಲಿ ಧರ್ಮದ 
ಕಟ್ಟಳೆಯಿಲ್ಲದಿರುವುದು ವಿಶೇಷವಾಗಿದೆ. ಗಂಡು- ಹೆಣ್ಣು 
ಎರಡೂ ಧರ್ಮದ ಗುರುಗಳು ವಿವಾಹ ಸಂಸ್ಕಾರದ ವಿಧಿ 
ವಿಧಾನಗಳನ್ನು ನೆರವೇರಿಸಿ ಕೊಡುತ್ತಾರೆ. ವಿಧವಾ ವಿವಾಹ 
ಮತ್ತು ವಿವಾಹ ವಿಚ್ಛೇದಿತರ ಪುನರ್ ವಿವಾಹಕ್ಕೆ ಈ 
ಜನಾಂಗದಲ್ಲಿ ಅವಕಾಶವಿದೆ. 

ಹೊಸತು ೨೧ 


eelma Vallangl. 


ಮೇ ೨೦೧೯ 


ಸಂಸ್ಥಾನದ ದೊರೆಗಳಿಗೆ ಮಾರಾಟ ಮಾಡುತ್ತಿದ್ದರು. ಕಠಿಣ 

ಹಂಚಿಹೋಗಿರುವ ಸಿದ್ದಿ ಜನಾಂಗದಲ್ಲಿ ತಮ್ಮ ಕುಟುಂಬದಿಂದ 
ದುಡಿಮೆ , ಸಾಹಸ ಹಾಗೂ ಸ್ವಾಮಿನಿಷ್ಠೆಗೆ ಹೆಸರಾದ ಸಿದ್ದಿ 

ಹೆಣ್ಣನ್ನು ಕೊಡುವ ಅಥವಾ ತರುವ ವಿಚಾರದಲ್ಲಿ ಧರ್ಮದ 
ಜನಾಂಗದಲ್ಲಿ ಹಲವರು ಸೇನೆಯ ದಂಡನಾಯಕರಾಗಿ ಸೇವೆ 

ಕಟ್ಟಳೆಯಿಲ್ಲದಿರುವುದು ವಿಶೇಷವಾಗಿದೆ. ಗಂಡು - ಹೆಣ್ಣು 
ಸಲ್ಲಿಸಿದ ಇತಿಹಾಸ ಭಾರತದ ಚರಿತ್ರೆಯಲ್ಲಿ ದಾಖಲಾಗಿದೆ. 

ಎರಡೂ ಧರ್ಮದ ಗುರುಗಳು ವಿವಾಹ ಸಂಸ್ಕಾರದ ವಿಧಿ 
ಹೈದರಾಬಾದಿನ ನಿಜಾಮನ ಸೇನೆಗೆ ಮತ್ತು ಬಂಗಾಳದ 

ವಿಧಾನಗಳನ್ನು ನೆರವೇರಿಸಿಕೊಡುತ್ತಾರೆ. ವಿಧವಾ ವಿವಾಹ 
ನವಾಬನ ಸೇನೆಯಲ್ಲಿ ಸೈನಿಕರಾಗಿ ಸೇವೆ ಸಲ್ಲಿಸಲು ಬಂದ 

ಮತ್ತು ವಿವಾಹ ವಿಚ್ಛೇದಿತರ ಪುನರ್ ವಿವಾಹಕ್ಕೆ ಈ 
ಸಿದ್ದಿ ಜನಾಂಗದಲ್ಲಿ ಇದೀಗಕೇವಲ ಬೆರಳೆಣಿಕೆಯಷ್ಟು ಮಾತ್ರ 

ಜನಾಂಗದಲ್ಲಿ ಅವಕಾಶವಿದೆ. 
ಉಳಿದಿದ್ದಾರೆ. ಇವರಿಗಿಂತ ಭಿನ್ನವಾದ ಇತಿಹಾಸ ನಮ್ಮ 

ಇಲ್ಲಿಯವರೆಗೆ ಸಮಾಜದ ಕುಹಕದ ಕಣ್ಣಿಗೆ ಬಲಿಯಾಗಿ 
ಪಶ್ಚಿಮ ಘಟ್ಟದ ಕರಾವಳಿಯ ಸಿದ್ದಿ ಜನಾಂಗದ್ದಾಗಿದೆ. 

ಅಪಮಾನಿತರಂತೆ ಬದುಕುತ್ತಿದ್ದ ಸಿದ್ದಿ ಜನಾಂಗವನ್ನು ಭಾರತ 
ಪೋರ್ಚುಗೀಸರ ಮೂಲಕ ಗುಲಾಮರಾಗಿ ಭಾರತಕ್ಕೆ ಬಂದು 

ಸರ್ಕಾರ ಇತ್ತೀಚೆಗಿನ ವರ್ಷಗಳಲ್ಲಿ ಪರಿಶಿಷ್ಟ ವರ್ಗದ ಗುಂಪಿಗೆ 
ಬದುಕು ಕಟ್ಟಿಕೊಂಡಿರುವ ಇವರನ್ನು ನತದೃಷ್ಟ ಜನಾಂಗ 

ಸೇರಿಸಿದ್ದರ ಫಲವಾಗಿ ನಿಧಾನವಾಗಿ ಶಿಕ್ಷಣ , ಆರೋಗ್ಯ, ವಸತಿ 
ಎನ್ನಬಹುದು. ಮುಗ್ಧತನ ಮತ್ತು ತಾಳ್ಮೆ ಹಾಗೂ ಸಹಿಷ್ಣುತೆಗೆ 

ಮುಂತಾದ ಸೌಲಭ್ಯಗಳನ್ನು ಈ ಜನಾಂಗವು ಪಡೆಯುವಂತೆ 
ಹೆಸರಾದ ಆಫ್ರಿಕಾದ ಈ ಜನಾಂಗವನ್ನು 

ಆಗಿದೆ. ಇದರ ಜೊತೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯ 
ಯುರೋಪಿಯನ್ನರು ತಮ್ಮ ಸಾಧನೆಗೆ, ಸಾಮಾಜ ಸ್ಥಾಪನೆ ಮತ್ತು ವಿಸ್ತರಣೆಗೆ ಅರಣ್ಯವಾಸಿಗಳನ್ನು ಅರಣ್ಯದಿಂದ ಒಕ್ಕಲೆಬ್ಬಿಸಬೇಕು ಎಂದು ನೀಡಿರುವ ಇತ್ತೀಚೆಗಿನ 
ದಾಳಗಳಂತೆ, ಪ್ರಾಣಿಗಳಂತೆ ಬಳಸಿಕೊಂಡಿದ್ದು ಜಗತ್ತಿನ ಮನುಕುಲದ ತೀರ್ಪು ಬಹುತೇಕ ಸಿದ್ದಿ ಜನಾಂಗವನ್ನು ಬೀದಿಗೆ ದೂಡುವ ಸಾಧ್ಯತೆಗಳಿವೆ. 
ಇತಿಹಾಸದಲ್ಲಿ ಕ್ರೌರ್ಯದ ಪರಮಾವಧಿ ಎಂದು ಬಣ್ಣಿಸಬಹುದು. 

ಭಾರತದ ಬಹು ದೊಡ್ಡ ದುರಂತವೆಂದರೆ, ಆಫ್ರಿಕಾ ಮೂಲದ ಈ ಬುಡಕಟ್ಟು 
ಇಂಗ್ಲೆಂಡಿನ ರಾಯ್ ಮೋಲ್ಡ್‌ಹ್ಯಾಂ ಎಂಬ ಲೇಖಕ ತನ್ನ ಯೌವ್ವನದ ದಿನ ಜನಾಂಗದ ದೈಹಿಕ ಸಾಮರ್ಥ್ಯವನ್ನು ಈವರೆಗೆ ಸರಿಯಾಗಿ ಗ್ರಹಿಸದೆ, ಆ 
ಗಳಲ್ಲಿ ಪಶ್ಚಿಮ ಆಫ್ರಿಕಾದ ಚಹಾತೋಟದಲ್ಲಿ ಹದಿಮೂರು ವರ್ಷಗಳ ಕಾಲ ದುಡಿದು ಜನಾಂಗವನ್ನು ಬಳಸಿಕೊಳ್ಳದೇ ಇರುವುದು. ಅಮೇರಿಕ ಮತ್ತು ಬ್ರೆಜಿಲ್ ದೇಶಗಳಿಗೆ 
ತನ್ನ ತಾಯಾಡಿಗೆ ಹಿಂತಿರುಗಿದ ನಂತರ ಆಫ್ರಿಕಾ ಸಂಸ್ಕೃತಿ ಮತ್ತು ಕಲೆ ಕುರಿತಂತೆ ಶತಮಾನಗಳ ಹಿಂದೆ ಗುಲಾಮರಾಗಿ ಮಾರಾಟವಾದ ನಿಗೋ ಜನಾಂಗದ ಯುವ 
ವಸ್ತು ಸಂಗ್ರಹಾಲಯವನ್ನು ಆರಂಭಿಸಿದ್ದಲ್ಲದೆ, ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಕ್ರೀಡಾ ಪಟುಗಳು ಇಂದು ಆ ದೇಶಗಳ ಕ್ರೀಡಾರಂಗದ ಅಮೂಲ್ಯ ಆಸ್ತಿಗಳಾಗಿ 
ಪ್ರಾಚೀನ ಇತಿಹಾಸ ಮತ್ತು ದಾಖಲೆಗಳ ಸಂರಕ್ಷಕನಾಗಿ ಸೇವೆ ಸಲ್ಲಿಸಿದ. ಈತ ತನ್ನ ಪರಿಗಣಿಸಲ್ಪಟ್ಟಿದ್ದಾರೆ. ೧೯೮೪ರ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಕಾರ್ಲ್ ಲೂಯಿಸ್ 
ನಿವೃತ್ತಿಯ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಪೋರ್ಚುಗೀಸರು ಓಟದ ಸ್ಪರ್ಧೆಯಲ್ಲಿ ನಿರ್ಮಿಸಿದ ದಾಖಲೆ ( ನಾಲ್ಕು ಚಿನ್ನದ ಪದಕ) ಅಮೇರಿಕ 
ಭಾರತದಲ್ಲಿ ನಡೆಸಿದ ದಬ್ಬಾಳಿಕೆ, ವಂಚನೆ ಹಾಗೂ ಹಿಂಸೆಯ ಇತಿಹಾಸವನ್ನು ತನ್ನ ಸರ್ಕಾರದ ಕಣ್ಣನ್ನು ತೆರೆಸಿತು . ಇಂದು ಒಲಿಂಪಿಕ್ ಕ್ರೀಡಾ ಕೂಟದಲ್ಲಿ ಅಮೇರಿಕಾ 
“ ಥೆಸ್ಟ್ ಇಂಡಿಯ ” ಎಂಬ ಅಪರೂಪದ ಕೃತಿಯಲ್ಲಿ ವಿವರವಾಗಿ ದಾಖಲಿಸಿದ್ದಾನೆ. ದೇಶಕ್ಕೆ ಪದಕ ತಂದುಕೊಡುವ ಕ್ರೀಡಾಪಟುಗಳಲ್ಲಿ ಶೇಕಡ ೭೫ರಷ್ಟು ಮಂದಿ ಕಪ್ಪು 
ಪ್ರತಿ ಸಮುದ್ರಯಾನದ ಸಂದರ್ಭದಲ್ಲಿ ಆಫ್ರಿಕಾದ ಈ ಮುಗ್ಧ ಜನಾಂಗವನ್ನು ಸೆರೆ ಜನಾಂಗದ ಪ್ರತಿಭೆಗಳು ಎಂಬುದನ್ನು ನಾವು ಮರೆಯಬಾರದು. ಟೆನ್ನಿಸ್ಕ್ರೀಡೆಯಲ್ಲಿ 
ಹಿಡಿದು ಅವರನ್ನು ಸಮುದ್ರಯಾನದ ಸಂದರ್ಭದಲ್ಲಿ ಗುಲಾಮರಂತೆ ಅರ್ಥರ್ ಆಶ್, ವಿಲಿಯಮ್ಸ್ ಸಹೋದರಿಯರು ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. 
ದುಡಿಸಿಕೊಂಡು ಆನಂತರ ಭಾರತದ ಸಂಸ್ಥಾನಗಳಿಗೆ ಮಾರಾಟ ಮಾಡಿದ ಇದರಿಂದ ಸ್ಫೂರ್ತಿಗೊಂಡ ಭಾರತದ ಕೇಂದ್ರ ಸರ್ಕಾರವು ಸಹ ೧೯೮೦ರ 
ವಾಸ್ಕೋಡಿಗಾಮ ಹಾಗೂ ಅರಬ್ ವ್ಯಾಪಾರಿಗಳ ಇತಿಹಾಸವನ್ನು ದಾಖಲಿಸಿದ್ದಾನೆ. ದಶಕದಲ್ಲಿ ಮಾರ್ಗರೇಟ್ ಆಳ್ವ ನೇತೃತ್ವದಲ್ಲಿ ವಿಶೇಷ ಪ್ರಾಂತ್ಯ ಕ್ರೀಡಾ ಯೋಜನೆ 
- ಭಾರತಕ್ಕೆ ಬಂದ ಸಿದ್ದಿ ಜನಾಂಗದಲ್ಲಿ ಗುಜರಾತಿನ ಭರೂಚ್ ಜಿಲ್ಲೆಯ ಬಳಿ ಎಂಬ ಕಾರ್ಯಕ್ರಮವನ್ನು ರೂಪಿಸಿತ್ತು. ಭಾರತದ ಬುಡಕಟ್ಟು ಜನಾಂಗದ ಯುವಕ 
ಸಚಿನ್ ಎಂಬ ಒಂದು ಪುಟ್ಟ ಸಂಸ್ಥಾನವನ್ನು ಆಳಿದ ಸಿದ್ದಿ ನವಾಬನ ಇತಿಹಾಸದ ಯುವತಿಯರಿಗೆ ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿ ತರಬೇತು ನೀಡುವ ಯೋಜನೆ 
ಜೊತೆಗೆ ಮಹಾರಾಷ್ಟ್ರದ ರಾಯಗಡ ಜಿಲ್ಲೆಯಲ್ಲಿ ಅರಬ್ಬಿ ಸಮುದ್ರದ ಒಂದು ಯನ್ನು ಆರಂಭಿಸಿತು. ಆದರೆ, ಆಳುವ ಸರ್ಕಾರಗಳ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ 
ಕಿಲೋಮೀಟರ್ ದೂರದಲ್ಲಿದ್ದ ಒಂದು ಪುಟ್ಟ ದ್ವೀಪದಲ್ಲಿ ೨೨ ಎಕರೆ ವಿಸ್ತೀರ್ಣದ ಭ್ರಷ್ಟಾಚಾರ, ಭಂಡತನದಿಂದ ಎಲ್ಲವೂ ಮಣ್ಣು ಪಾಲಾಗಿದೆ. ೧೯೯೦ರ ದಶಕದಲ್ಲಿ 
ಜಂಜಿರಾ ಕೋಟೆಯನ್ನು ಕಟ್ಟಿಕೊಂಡು ಆಳಿದ ಸಿದ್ದಿ ಜನಾಂಗದ ಇತಿಹಾಸವೂ ಗೋವಾದ ಸಲ್‌ಗಾಂವಕರ್‌ ಫುಟ್‌ಬಾಲ್‌ ಕ್ಲಬ್‌ನಲ್ಲಿ ಆಟವಾಡುತ್ತಿದ್ದ ಜುಜೆ ಸಿದ್ದಿ 
ದಾಖಲಾಗಿದೆ. ಅಹಮದ್ ನಗರದ ಸುಲ್ತಾನನ ಬಳಿ ಮಲ್ಲಿಕ್ ಅಂಬರ್ ಎಂಬಾತ ಎಂಬ ಆಟಗಾರ ರಾಷ್ಟ್ರೀಯ ತ 

ಎಂಬ ಆಟಗಾರ ರಾಷ್ಟ್ರೀಯ ತಂಡದ ಆಟಗಾರನಾಗಿ ಸೇವೆ ಸಲ್ಲಿಸಿದ್ದನ್ನು ಹೊರತು 
ಪ್ರಧಾನ ಮಂತ್ರಿಯಾಗಿದ್ದರೆ, ದೆಹಲಿಯ ರಜಿಯಾ ಸುಲ್ತಾನಳ ಬಳಿ ದಂಡನಾಯಕ, ಪಡಿಸಿದರೆ, ರಾಷ್ಟ್ರಮಟ್ಟದ ಕ್ರೀಡಾಪಟುಗಳಾಗಿ ಸಿದ್ದಿ ಜನಾಂಗ ಇನ್ನೂ ಹೊರಹೊಮ್ಮಿಲ್ಲ. 
ಆಪ್ತ ಸಹಾಯಕ ಹಾಗೂ ಪ್ರೇಮಿ ಎಲ್ಲವೂ ಆಗಿದ್ದ ಜಮಾಲುದ್ದೀನ್ ಯಾಕಬ್ ಈಗಿನ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ದೂರದ ಕಾಲ್ನಡಿಗೆ, ಓಟ ಮುಂತಾದ ಸ್ಪರ್ಧೆಗಳಲ್ಲಿ 
ಎಂಬ ಸಿದ್ದಿ ಯುವಕನ ರೋಚಕ ಇತಿಹಾಸವು ಭಾರತದ ಚರಿತ್ರೆಯ ಪುಟಗಳಲ್ಲಿ ಇಥಿಯೋಪಿಯಾ ದೇಶದಂತಹ ಬಡತನ ಮತ್ತು ಹಸಿವನ್ನು ಹಾಸಿ ಹೊದ್ದು ಮಲಗುವ 
ಕುತೂಹಲಕಾರಿ ಅಧ್ಯಾಯವಾಗಿದೆ. 

ದೇಶಗಳ ಕ್ರೀಡಾಪಟುಗಳು ಚಿನ್ನದ ಪದಕ ಗಳಿಸಿ ವಿಶ್ವದ ಗಮನ ಸೆಳೆಯುತ್ತಿದ್ದಾರೆ. 
ಇಂತಹ ಭವ್ಯ ಇತಿಹಾಸದ ಪಳೆಯುಳಿಕೆಗಳಂತೆ ಬದುಕಿರುವ ಸಿದ್ದಿ ಜನಾಂಗದ ಇನ್ನಾದರೂ ನಮ್ಮ ಸರ್ಕಾರಗಳು ಸಿದ್ದಿ ಜನಾಂಗದ ಹಿಕ ಸಾಮರ್ಥ್ಯವನ್ನು ಬಳಸಿ 
ಜನರು ಯಾವುದೇ ಪೂರ್ವಗ್ರಹವಿಲ್ಲದೆ ತಾವು ನೆಲೆ ನಿಂತ ನೆಲದ ಭಾಷೆ ಮತ್ತು ಕೊಳ್ಳುವುದರ ಜೊತೆಗೆ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಮನಸ್ಸು ಮಾಡಬೇಕಿದೆ. 
ಧರ್ಮವನ್ನು ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಸಿದ್ದೀಸ್ ಎಂದು ಕರೆಸಿಕೊಳ್ಳುವ ಅವರ ಸಾಂಸ್ಕತಿಕ ಇತಿಹಾಸವನ್ನು ದಾಖಲಿಸುವ ನಿಟ್ಟಿನಲ್ಲಿ ದೆಹಲಿಯ “ ಇಂದಿರಾ 
ಇವರು ಉರ್ದು ಭಾಷೆ ಮತ್ತು ಇಸ್ಲಾಂ ಧರ್ಮವನ್ನು ಒಪ್ಪಿಕೊಂಡಿದ್ದಾರೆ. ಭಾರತದಲ್ಲಿ ಗಾಂಧಿ ಸೆಂಟರ್ ಫಾರ್ ಕಲ್ಟರಲ್ ಹಿಸ್ಟರೀಸ್ ಆಫ್ ಸಿದ್ದಿಸ್ ಆಫ್ ಕರ್ನಾಟಕ ” 
ಹಿಂದು - ಮುಸ್ಲಿಂ -ಕ್ರೈಸ್ತ – ಹೀಗೆಮೂರು ಧರ್ಮಗಳಿಗೆ ಹಂಚಿಹೋಗಿರುವ ಇವರು ಎಂಬ ಯೋಜನೆಯ ಮೂಲಕ ( ಬೆಂಗಳೂರುಶಾಖೆ) ಸಿದ್ದಿ ಜನಾಂಗದ ಹಾಡುಗಳು , 
ಕನ್ನಡ, ಕೊಂಕಣಿ, ಮರಾಠಿ, ಸಿಂಧಿ, ಗುಜರಾತಿ, ಬಂಗಾಳಿ ಭಾಷೆಯನ್ನಾಡುತ್ತಾರೆ. ಲಾವಣಿಗಳು, ನೃತ್ಯ ಇತ್ಯಾದಿಗಳನ್ನು ದಾಖಲಿಸಿದೆ. ಜೊತೆಗೆ ಇತ್ತೀಚೆಗಿನ ವರ್ಷಗಳಲ್ಲಿ 
ಕರ್ನಾಟಕದಲ್ಲಿರುವ ಬಹುತೇಕ ಸಿದ್ದಿ ಜನಾಂಗದ ಜನರು ಹಿಂದೂ ಧರ್ಮಕ್ಕೆ ಆಧುನಿಕ ಶಿಕ್ಷಣಕ್ಕೆ ತೆರೆದುಕೊಂಡ ಸಿದ್ದಿ ಜನಾಂಗದ ಯುವಕ, ಯುವತಿಯರಲ್ಲಿ 
ಸೇರಿದವರಾಗಿದ್ದು ಕನ್ನಡ ಮತ್ತು ಕೊಂಕಣಿ ಭಾಷೆಯನ್ನಾಡುತ್ತಾರೆ. ತಮ್ಮ ಪೂರ್ವಿಕರ ಹಲವಾರು ಮಂದಿ ಪದವೀಧರರಾಗಿದ್ದು ತಮ್ಮ ಜನಾಂಗದ ಕುಂದುಕೊರತೆಗಳ 
ಸಂಸ್ಕೃತಿಯನ್ನು ಹಾಡು ಮತ್ತು ನೃತ್ಯಗಳ ಮೂಲಕ ಇಂದಿಗೂ ಕಾಯ್ದಿಟ್ಟುಕೊಂಡು ಕುರಿತಂತೆ ಸಮಾಜದ ಮತ್ತು ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. 
ಬಂದಿರುವ ಇವರು ಹಬ್ಬ ಹರಿದಿನಗಳಲ್ಲಿ ನಿಧನರಾಗಿರುವ ಹಿರಿಯರ ಪೂಜೆಯನ್ನು 
ಬಲು ಕಟ್ಟುನಿಟ್ಟಾಗಿ ಆಚರಿಸುತ್ತಾರೆ. ವಿಶೇಷವಾಗಿ ಹೋಳಿ ಮತ್ತು ನವರಾತ್ರಿ ಹಬ್ಬದ 

ಡಾ || ಎನ್. ಜಗದೀಶ್ ಕೊಪ 
ಸಂದರ್ಭದಲ್ಲಿ ಇಂತಹ ಪೂಜೆಗಳನ್ನು ನೆರವೇರಿಸುತ್ತಾರೆ. ಹಲವು ಧರ್ಮಗಳ ನಡುವೆ ನಂ . ೧೦೩, ಅಕ್ಷರ , ಆರೋಗ್ಯ ನಗರ ಬಡಾವಣೆ, ತೇಜಸ್ವಿನಗರ, ಧಾರವಾಡ - ೫೮೦ ೦೦೨ 
ಹೊಸತು ೨೨ 

ಮೇ ೨೦೧೯ 


ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಆರ್ಥಿಕ 

ಕಾರಣದಿಂದ ಮಹಿಳೆಯರು ಎದುರಿಸುತ್ತಿರುವ 
ವಾಗಿ, ಸಾಮಾಜಿಕವಾಗಿ ತನ್ನ ಅಧೀನದಲ್ಲಿರಿಸಿಕೊಂಡು ಭುವನೇಶ್ವರಿ ಕಾಂಬಳೆ ದುಃಸ್ಥಿತಿಯನ್ನು ನೋಡಿದರೆ ನಾವಿನ್ನು ಯಾವ 
ಶೋಷಿಸುವುದು ಜೀತಪದ್ದತಿ. ಇದು ಶತಮಾನ 

ಶತಮಾನದಲ್ಲಿದ್ದೇವೆ ಎನಿಸುತ್ತದೆ. 
ಗಳಿಂದ ನಡೆದುಕೊಂಡು ಬಂದಿತ್ತು. ಪ್ರಜಾಪ್ರಭುತ್ವ ಮತ್ತಿತರ ನದಿಗಳು ಹರಿದರೂ ಅಕ್ಕಪಕ್ಕದ ಹಳ್ಳಿಗಳಿಗೆ ನೀರಾವರಿ ಅನುಕೂಲವಿರುವ ಮಹಾರಾಷ್ಟ್ರದ 
ಜಾರಿಗೆ ಬಂದ ನಂತರ ಕಾನೂನಿನ ಚೌಕಟ್ಟಿನಲ್ಲಿ ಮಾತ್ರ ನೀರಾವರಿ ಮತ್ತು ಹಸಿರಿನ ಸಂಪತ್ತಿರುತ್ತದೆ, ಕರ್ನಾಟಕದ ಗಡಿ ಗ್ರಾಮಗಳಲ್ಲಿ ಹೆಚ್ಚಾಗಿ ಕಬ್ಬು 
ಅದನ್ನು ನಿಷೇಧಿಸಿದರೂ ಪರೋಕ್ಷವಾಗಿ ಅಲ್ಲಲ್ಲಿ ಅದೂ ಮಳೆ ಬಂದರೆ ಮಾತ್ರ ಇನ್ನಿತರ ಹಳ್ಳಿಗಳಲ್ಲಿ ಬೆಳೆಯುತ್ತಾರೆ. ಸುತ್ತಮುತ್ತ ಸಕ್ಕರೆ ಕಾರ್ಖಾನೆಗಳೂ 
ಕಾಣಸಿಗುತ್ತದೆ. ಅಸಂಘಟಿತ ವಲಯದಕೃಷಿ, ಕಟ್ಟಡ, ಮಳೆಯ ಕೊರತೆಯಿದ್ದು, ಹವಾಮಾನದ ಇವೆ. ಜಮೀನು ಇಲ್ಲದೆ, ಶಿಕ್ಷಣವೂ ಇಲ್ಲದೆ, ಸ್ಥಳೀಯ 
ರಸ್ತೆ ನಿರ್ಮಾಣ, ಗಾರ್ಮೆಂಟ್ ಕಾರ್ಖಾನೆಗಳಲ್ಲಿ, ವೈಪರೀತ್ಯದ ಜೊತೆಗೆ ಸಾಮಾಜಿಕ, ರಾಜಕೀಯ , ಉದ್ಯೋಗಾವಕಾಶಗಳೂ ಇಲ್ಲದೆ ಜನರು ಕಬ್ಬನ್ನು 
ದುಡಿಯುವ ಕಾರ್ಮಿಕರು, ಮನೆಗೆಲಸಗಳಲ್ಲಿ ಆರ್ಥಿಕ ಪರಿಸಿ ತಿಗಳು ಸಾಮಾನ್ಯ ಜನರಿಗೆ ಕಟಾವು ಮಾಡಲು ಮತ್ತು ಇಟಿಗೆ ತಯಾರಿಸುವ 
ದುಡಿಯುವ ಬಹುತೇಕ ಮಹಿಳೆಯರು ಜೀತಪದ್ಧತಿ ವಿರುದ್ಧವಾಗಿವೆ. ಆದ್ದರಿಂದ ಅತ್ಯಂತ ಹಿಂದುಳಿದ ಕೆಲಸಗಳನ್ನು ಹುಡುಕಿಕೊಂಡು ವಲಸೆ ಹೋಗುತ್ತಾರೆ . 
ಯಂತಹ ವ್ಯವಸ್ಥೆಯೊಳಗೆ ದುಡಿಯುತ್ತಿದ್ದಾರೆ. ಪ್ರದೇಶವಾಗಿ ಉಳಿದಿದೆ. ಇಂತಹ ಪರಿಸ್ಥಿತಿಯಲ್ಲಿ ವಲಸೆ ಹೋದ ಸಮಯದಲ್ಲಿ ಅವರು ಪಡುವ 
ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಪ್ರದೇಶದಲ್ಲಿ ಮಹಿಳೆಯರ ಪರಿಸ್ಥಿತಿ ಹೇಗಿರಬಹುದೆಂದು ಪಡಿಪಾಟಲು ಹೇಳಲಿಕ್ಕೆ ಅಸಾಧ್ಯವೆನಿಸುವಷ್ಟಿದೆ. 
ಇರುವ ಗ್ರಾಮಗಳಲ್ಲಿ ವಾಸಿಸುತ್ತಿರುವ ಮಹಿಳೆಯರ ನೋಡಲು ಹೊರಟರೆ, ಅದು ಯಾವುದೇ ಅವರು ಜಾತಿಪದ್ಧತಿ, ಜೆಂಡರ್‌, ಜಮೀನ್ದಾರಿ , 
ದುಡಿಮೆ , ಪರಿಸ್ಥಿತಿ ಹಾಗೂ ಸಮಸ್ಯೆಗಳನ್ನು ಗಮನಿ ಜೀತದಾಳುಗಳ ಪರಿಸ್ಥಿತಿಗಿಂತ ಕಡಿಮೆ ಇಲ್ಲ. ಬಂಡವಾಳಶಾಹಿ ಮತ್ತು ಪುರುಷಪ್ರಧಾನ ವ್ಯವಸ್ಥೆಗಳ 
ಸಿದರೆ ಅವರ ಸ್ಥಿತಿ ಯಾವ ಜೀತಪದ್ಧತಿಗೂ ಕಡಿಮೆ ಮೂಲಭೂತ ಸೌಕರ್ಯಗಳ ಕೊರತೆ, ನಿರುದ್ಯೋಗ, ಹಿಡಿತದಲ್ಲಿ ನಲುಗುತ್ತಿದ್ದಾರೆ. ಮಹಿಳೆಯರು 
ಇಲ್ಲ ಅನಿಸುತ್ತದೆ. ಅವರ ಪರಿಸ್ಥಿತಿಯ ಸಂಕ್ಷಿಪ್ತ ಅಭಿವೃದ್ದಿ ಕಾರ್ಯಗಳ ಅಭಾವ , ರಾಜಕೀಯ, ವಲಸೆಯಂತಹ ಬಲೆಯೊಳಗೆ ಸಿಲುಕಿಕೊಂಡು 
ಚಿತ್ರಣವನ್ನು ನೀಡುವುದು ಈ ಲೇಖನದ ಉದ್ದೇಶ. ಆಡಳಿತ ವ್ಯವಸ್ಥೆಯ ದಿವ್ಯ ನಿರ್ಲಕ್ಷ್ಯ , ಇವು ಜನರು ಅವಿರತ ದುಡಿತ ಮತ್ತು ಸಂಕಷ್ಟಕ್ಕೆ ಗುರಿಯಾಗುತ್ತಾರೆ. 

ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಭಾಗದ ವಲಸೆ ಹೋಗುವಂತೆ ಮಾಡುತ್ತಿವೆ. ವರ್ಷದಲ್ಲಿ ಆರು ಬಾಲ್ಯವಿವಾಹಕ್ಕೆ ಒಳಗಾಗಿ ೧೪ - ೧೫ ವರ್ಷಕ್ಕೆ 
ಗ್ರಾಮೀಣ ಪ್ರದೇಶವು ಭೌಗೋಳಿಕವಾಗಿ ಅಧಿಕ ತಿಂಗಳು ವಲಸೆ ಹೋಗುವುದು ಜನರ ಜೀವನದ ವಲಸೆ ಹಾಗೂ ದುಡಿತ ಪ್ರಾರಂಭಗೊಂಡು 
ಉಷ್ಣಾಂಶವಿರುವ, ಮಳೆನೀರನ್ನು ಅವಲಂಬಿಸಿರುವ, ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ. ಭೌಗೋಳಿಕ, ಮುಪ್ಪಿನತನಕವೂ ಮುಂದುವರಿಯುತ್ತದೆ. ಮನೆಯಲ್ಲಿ 
ಆಗಾಗ್ಗೆ ಬರಕ್ಕೆ ತುತ್ತಾಗುವ ಪ್ರದೇಶವಾಗಿದೆ. ಭೀಮಾ ಆರ್ಥಿಕ, ಸಾಮಾಜಿಕ ಅಂಶಗಳ ಜೊತೆಗೆ ಜೆಂಡರ್ ಪುರುಷಾಧಿಪತ್ಯ (ಗಂಡ, ಮಾವ, ಅತ್ತೆ), ಹೊರಗೆ 


ಕೃಷಿ ಕ್ಷೇತ್ರದಲ್ಲೊಂದು ಜೀತಪದ್ಧತಿ 


00) 


ತೆ 


ಮೇ ೨೦೧೯ 


ಹೊಸತು ೨೩ 


ಹೆಚ್ಚಾಗಿದ್ದಾರೆ. 


ಇನ್ನೂ ಸಾಲದು ಎಂದು ಸಂಘಟಿತ ವಲಯದವರು ಕೊರಗುತ್ತಾರೆ. ಈ 
ಅಸಂಘಟಿತ ವಲಯದವರು ಯಾರ ಬಳಿ ತಮ್ಮ ಅಳಲನ್ನು ತೋಡಿಕೊಳ್ಳಬೇಕು? 
ಇಷ್ಟೆಲ್ಲ ಅಭಿವೃದ್ಧಿ ಸಾಧಿಸಿದ್ದರೂ , ತಂತ್ರಜ್ಞಾನ ಮುಂದುವರಿದಿದ್ದರೂ , 
ಆರ್ಥಿಕವಾಗಿ ದಾಪುಗಾಲು ಇಡುತ್ತಿದ್ದರೂ ಗ್ರಾಮೀಣ ಮಹಿಳೆಯರ ಬದುಕು 
ಇನ್ನೂ ಅತಂತ್ರ ಸ್ಥಿತಿಯಲ್ಲಿಯೇ ಇದೆ. ಇವರು ಬದುಕಿಗಾಗಿ ಹೋರಾಡುವುದನ್ನು 
ನೋಡಿದರೆ ಯಾವ ಶತಮಾನದಲ್ಲಿ ಇದ್ದೇವೆ ಎಂದೆನಿಸುತ್ತದೆ. ಸಂಶೋಧನ 
ಅಧ್ಯಯನದ ಮಾಹಿತಿ ಸಂಗ್ರಹಣೆಗಾಗಿ ಕ್ಷೇತ್ರ ಕಾರ್ಯಕ್ಕೆಂದು ಹೋದಾಗ ಕೆಲವು 
ಪ್ರಕರಣ ಅಧ್ಯಯನಗಳನ್ನು ಮಾಡಲಾಯಿತು. ಅದರಲ್ಲಿರುವ ೪ ಪ್ರಕರಣಗಳನ್ನು 
ಇಲ್ಲಿ ಬಳಸಿಕೊಳ್ಳಲಾಗಿದೆ. ಅಸಂಘಟಿತ ವಲಯದ ವಲಸೆ ಪ್ರದೇಶದಲ್ಲಿ 

ಕಾರ್ಮಿಕರನ್ನು ನೋಡಿದಾಗ ಜೀತಪದ್ಧತಿ ಇನ್ನೂ ಜೀವಂತವಾಗಿದೆ. 
ಜಮೀನುದಾರ, ಕಾರ್ಖಾನೆಗಳ ಮಾಲೀಕರು ಹಾಗೂ ವಾಹನಗಳ ಮಾಲೀಕರು... ಒಟಾರೆ ಇವರ ಪರಿಸ್ಥಿತಿಯ ವಿಶ್ಲೇಷಣೆಯಿಂದ ಕಂಡುಬರುವ ಮುಖ್ಯ 
ಹೀಗೆ ಈ ನಾಲ್ಕು ಜನರಿಂದ ಶೋಷಣೆಗೆ ಒಳಗಾಗುತ್ತಾರೆ. ಮದುವೆಗೆಂದು ಅಥವಾ ಅಂಶಗಳೆಂದರೆ : 
ಇನ್ಯಾವುದೋ ತುರ್ತು ಖರ್ಚಿಗೆ ಜಮೀನುದಾರರು ಅಥವಾ ಕಾರ್ಖಾನೆ 

* ಉದ್ಯೋಗ ಅರಸಿ ವಲಸೆ ಹೋಗುವವರೆಲ್ಲ ಪರಿಶಿಷ್ಟ ಜಾತಿಗೆ ಸೇರಿದವರೇ 
ಮಾಲೀಕರಿಂದ ಮುಂಗಡ ಹಣ ಪಡೆಯಲು ಮುಂದಾಗುತ್ತಾರೆ. ಮುಂಗಡ ಹಣ 
ತೆಗೆದುಕೊಂಡು ಕೆಲಸ ಪ್ರಾರಂಭಿಸುತ್ತಾರೆ. ಮುಂಗಡ ಹಣವನ್ನು ದಿನಗೂಲಿಗೆ ಲೆಕ್ಕ * ಊರಲ್ಲಿ ಕೃಷಿ ಕೂಲಿ ಬಿಟ್ಟು ಇವರಿಗೆ ಯಾವುದೇ ಪರ್ಯಾಯ 
ಹಾಕಿದರೆ ೫೦ ,೦೦೦ /- ೬ ತಿಂಗಳಿಗೆ ಸಿಗುತ್ತದೆ. ಅಂದರೆ ಗಂಡ, ಹೆಂಡತಿ 

ಉದ್ಯೋಗವಿಲ್ಲ. 
ಇಬ್ಬರಿಗೂ ಸೇರಿ ೮, ೩೩೩ ರೂ . ಒಬ್ಬರಿಗೆ ತಿಂಗಳಿಗೆ ೪, ೧೬೬ ರೂ . ಸಿಗುತ್ತದೆ. * ಬಿತ್ತನೆ, ಸುಗ್ಗಿಗಳಿರುವಾಗ ಮಾತ್ರ ಊರುಗಳಲ್ಲಿ ಕೆಲಸ ಸಿಗುತ್ತದೆ. ಈಗ 
ಅಂದರೆ ದಿನಕ್ಕೆ ಒಬ್ಬರಿಗೆ ೧೩೮ ರೂ . ಇಷ್ಟು ಸಂಪಾದಿಸಲು ದಿನಕ್ಕೆ ೧೩ರಿಂದ ೧೪ ಅದು ಸಹ ಯಾಂತ್ರೀಕರಣವಾಗಿ ಉತ್ತುವುದು, ಬಿತ್ತುವುದು, ಕೊಯ್ಯುವುದು, 
ಗಂಟೆಗಳ ಕಾಲ ದುಡಿಯುತ್ತಾರೆ. ಇದು ಕನಿಷ್ಟ ಕೂಲಿಗಿಂತ ಕಡಿಮೆ . ಇನ್ನು ಆರು ಕಾಳುಗಳನ್ನು ಬಿಡಿಸುವುದು ಎಲ್ಲವೂ ಸಹ ಯಂತ್ರಗಳ ನೆರವಿನಿಂದಲೇ 
ತಿಂಗಳಿಗೆ ಬೇಕಾಗುವಷ್ಟು ದಿನಸಿ, ಕಾಯಿಪಲ್ಲೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಮಾಡಿಸುತ್ತಿದ್ದಾರೆ. 
ಇವರೇ ಪೂರೈಸಿಕೊಳ್ಳಬೇಕು. ಊರುಗಳಿಂದ ಮೂರು ನಾಲ್ಕು ಕಿ. ಮೀ . ದೂರದಲ್ಲಿ * ಜಿಲ್ಲೆಯಲ್ಲಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದ್ದರೂ ಸಹಿತ 
ತಾತ್ಕಾಲಿಕ ಶೆಡ್ ಕಟ್ಟಿಕೊಳ್ಳಬೇಕು. ಕೆಲವೊಮ್ಮೆ ಮಾಲೀಕರು ಪತ್ರಾಸ್ ಕಾರ್ಮಿಕರಿಗೆ ಉಪಯೋಗವಾಗುತ್ತಿಲ್ಲ. ಕೆಲವರಿಗೆ ಇದರ ಬಗ್ಗೆ ಮಾಹಿತಿಯಿಲ್ಲ. 
ಹಾಕಿಸಿಕೊಡುತ್ತಾರೆ . ಮುಂಗಡ ಹಣ ತೆಗೆದುಕೊಳ್ಳುವುದರಿಂದ ವಲಸೆ ಹೋದ ಇನ್ನೂ ಕೆಲವರಿಗೆ ಗ್ರಾಮ ಪಂಚಾಯಿತಿ ಮೆಂಬರ್‌ ಚೇರ್‌ಮನ್‌ಗಳು ಜಾಬ್ 
ಸಮಯದಲ್ಲಿ ಮಾಲೀಕರು ಹೇಳಿದಷ್ಟು ಕೆಲಸ ಮಾಡಲೇಬೇಕು. ಗಂಡ ಕಾರ್ಡ್ ಮಾಡಿಸಿ ಅವರ ಹತನೇ ಇಟ್ಟುಕೊಂಡು ಯಂತ್ರಗಳ ಮುಖಾಂತರ ಕೆಲಸ 
ಹೆಂಡತಿಯರಿಬ್ಬರೂ ಒಬ್ಬರ ಬಳಿಯೇ ಕೆಲಸ ಮಾಡಬೇಕು. ಹಣದ ವ್ಯವಹಾರವೆಲ್ಲ ಮಾಡಿಸಿ ಅವರೇ ಹಣ ತಗೊಂಡು ಕೃಷಿ ಕಾರ್ಮಿಕರಿಗೆ ನಮ್ಮ ಖಾತೆಯ ಹಣ 
ಗಂಡನದೆ. ಹೆಂಡತಿ ಏನಿದ್ದರೂ ಜೀತದಾಳಿನಂತೆ ದುಡಿಯಬೇಕು. ಗಂಡಸರು ನಿಮಗೆ ಬಂದಿದೆ ಅಂತ ಏನೇನೋ ಸುಳ್ಳು ಹೇಳಿ ೧೦೦ - ೫೦೦ ಹಣ ಕೊಟ್ಟು 
ಕೇವಲ ಕಬ್ಬಿನ ಗದ್ದೆ / ಇಟ್ಟಿಗೆ ಗೂಡು/ಕಾಲುವೆ ಕೆಲಸ ಮಾಡುತ್ತಾರೆ. ಮಹಿಳೆಯರು ಅವರ ಕಡೆಯಿಂದಲೇ ಖಾತೆಯಿಂದ ಹಣ ತೆಗೆದುಕೊಂಡು ಜನರಿಗೆ ಮೋಸ 
ಈ ಕೆಲಸಗಳ ಜೊತೆಗೆ ಮನೆಗೆಲಸವೂ ಅಲ್ಲದೆ ಮಕ್ಕಳನ್ನು ನೋಡಿಕೊಳ್ಳಬೇಕು. ಮಾಡುತ್ತಿರುವುದು ಕಂಡುಬರುತ್ತದೆ. 
ಇಬ್ಬರಿಂದ ದಿನಕ್ಕೆ ೨೭೬ ರೂ .ಗಳಾದರೆ ಗಂಡ, ಹೆಂಡತಿ ಇಬ್ಬರು ಮಕ್ಕಳು, ತಂದೆ * ವಲಸೆ ಕಾರ್ಮಿಕರಿಗೆ ವಲಸೆ ಹೋದ ಪ್ರದೇಶದಲ್ಲಿ ವಸತಿ, ನೀರು, 
ತಾಯಿಯರಿರುವ ಕುಟುಂಬ ನಿರ್ವಹಿಸಲು ಸಾಧ್ಯವಾ ? 

ಶೌಚಾಲಯ, ಅಪಘಾತ ಪರಿಹಾರ, ವೈದ್ಯಕೀಯ ಸೌಲಭ್ಯ ಹಾಗೂ ಶಾಲಾ 
* ಕಬ್ಬು ಕಡಿದು, ಗುಡ್ಡೆ ಕಟ್ಟಿ , ಲಾರಿಗೆ ತುಂಬಿಸಬೇಕು. ಕಡಿಯುವಾಗ ಸಿಗುರು ಸವಲತ್ತುಗಳು ಇರುವುದಿಲ್ಲ . 
ಆಳವಾಗಿ ಚುಚ್ಚುತ್ತದೆ, ನೆಲದಲ್ಲಿರುವ ಕತ್ತರಿಸಿದ ಕಬ್ಬಿನ ತುಂಡು ಕಾಲಿಗೆ ಒತ್ತುತ್ತದೆ, 

* ಭಾಷೆ ಬರುವುದಿಲ್ಲ. ಹೊಸ ಸ್ಥಳದೊಂದಿಗೆ ಮತ್ತು ಬೇರೆಬೇರೆ ಕಡೆಯಿಂದ 
ಲಾರಿಗೆ ತುಂಬುವಾಗ ಏಣಿಯಿಂದ ಬಿದ್ದು ಕೈಕಾಲು ಮುರಿದುಕೊಳ್ಳುವ ಬಂದ ಕೂಲಿ ಕಾರ್ಮಿಕರೊಂದಿಗೆ ಮಾಲಿಕ ಅಥವಾ ಮಕಾದಮಗಳೊಂದಿಗೆ 
ಸಾಧ್ಯತೆಯಿರುತ್ತದೆ. ಇಷ್ಟೆಲ್ಲ ಶ್ರಮವಿದ್ದರೂ ಕನಿಷ್ಠ ದಿನಗೂಲಿ ದೊರಕುವುದಿಲ್ಲ . ಹೊಂದಾಣಿಕೆಯಾಗಬೇಕು. ಇಂತಹ ಅನೇಕ ಸಮಸ್ಯೆಗಳನ್ನು ವಲಸೆ ಹೋದ 
ಲೋಡ್ ತುಂಬಿಸಿಕೊಂಡು ಕಾರ್ಖಾನೆಗೆ ಹೋದ ಲಾರಿ ಯಾವ ಶುರುವಿನಲ್ಲಿ ಅನುಭವಿಸುತ್ತಾರೆ . 
ಹೊತ್ತಿನಲ್ಲಾದರೂ ಬರಬಹುದು. ಮಧ್ಯರಾತ್ರಿ ಬಂದು ಲೋಡ್ ಮಾಡಿ ಎಂದು ವಲಸೆ ಹೋದ ಪ್ರದೇಶದಲ್ಲಿ ಕೃಷಿ ಕೂಲಿ ಕಾರ್ಮಿಕರು ದಿನಕ್ಕೆ ೧೩ರಿಂದ ೧೪ 
ಹೇಳುತ್ತಾರೆ. ದೀಪದ ಬೆಳಕಿಲ್ಲದೆ ಕತ್ತಲೆಯಲ್ಲಿ ಮೂರು ನಾಲ್ಕು ಕಿಲೋಮೀಟರ್ ಗಂಟೆ ದುಡಿಯುತ್ತಾರೆ. ಮುಂಗಡ ಹಣವನ್ನು ದಿನಗೂಲಿಗೆ ಲೆಕ್ಕ ಹಾಕಿದರೆ 
ನಡೆದುಕೊಂಡು ಹೋಗಿ ಕಬ್ಬು ಕತ್ತರಿಸಿ ಲೋಡ್ ಮಾಡುತ್ತಾರೆ . ಕೆಲವೊಮ್ಮೆ ೫೦,೦೦೦/ ೬ . ತಿಂಗಳಿಗೆ ೮,೩೩೩ ರೂ . ಗಂಡ ಹೆಂಡತಿ ಇಬ್ಬರಿಗೂ ಸೇರಿ. 
ಅಕ್ಕಪಕ್ಕದ ಊರಿನ ಗಂಡಸರು, ಹುಡುಗರು ಕತ್ತಲೆಯಲ್ಲೇ ಅಟ್ಟಿಸಿಕೊಂಡು ಒಬ್ಬರಿಗೆ ತಿಂಗಳಿಗೆ ೪, ೧೬೬ ರೂ . ಸಿಗುತ್ತದೆ. ಅಂದರೆ ದಿನಕ್ಕೆ ಒಬ್ಬರಿಗೆ ೧೩೮ 
ಬರುವುದೂ ಉಂಟಂತೆ. 

ರೂ . ಆಗುತ್ತದೆ. ಕನಿಷ್ಠ ಕೂಲಿಗಿಂತ ಕಡಿಮೆಯಾಗುತ್ತದೆ. ಕೃಷಿ ಕಾರ್ಮಿಕರಿಗೆ 
ಈ ಮಹಿಳೆಯರು ೧೫ - ೨೦ ವರ್ಷಗಳಿಂದ ದುಡಿಯುತ್ತಿದ್ದಾರೆ. ಮುಂಗಡ ಹಣ ಕೊಟ್ಟು ೬ - ೭ ತಿಂಗಳವರೆಗೆ ಅವರ ಅಧೀನದಲ್ಲಿಯೇ 
ಬದುಕುಳಿಯಲು ಸಾಧ್ಯವಾಗುತ್ತಿದೆ, ಅಷ್ಟೆ . ಆದರೆ ಅವರ ಜೀವನ ಇರಿಸಿಕೊಳ್ಳುತ್ತಾರೆ. ಈ ದುಡಿಮೆ ಯಾವ ಜೀತಪದ್ಧತಿಗಿಂತ ಕಡಿಮೆಯಿದೆ ? ಅವರ 
ಸುಧಾರಣೆಯಾಗಿಲ್ಲ. ಮದುವೆ, ಕಾಯಿಲೆ, ಮಕ್ಕಳ ಶಿಕ್ಷಣಕ್ಕೆ ಒಂದು ಅವಧಿಯ ಸ್ಥಿತಿ ಪ್ರತಿವರ್ಷ ಹೀಗೆಯೇ ಮುಂದುವರಿದಿದೆ. ಸರಕಾರದ ಕೆಲಸಗಳು ಕಾರ್ಯ 
ದೊಡ್ಡ ಮೊತ್ತ ಸಿಗುತ್ತದೆ ಅನ್ನುವುದನ್ನು ಬಿಟ್ಟರೆ ಬದುಕುಳಿಯುವ ಹೋರಾಟ 

ಯೋಜನೆಗಳು ಕೃಷಿ ಕೂಲಿ ಕಾರ್ಮಿಕರಿಗೆ ತಲುಪದೇ ವಿಫಲವಾಗಿವೆ. ಭವಿಷ್ಯದಲ್ಲಿ 
ಮುಂದುವರಿದಿದೆ. ಬಡ್ಡಿಯಿಲ್ಲದೆ, ಕೇಳಿದ ತಕ್ಷಣ ದೊರಕುವ ಹಣ ೪೦ - ೫೦ ಇವರಿಗೆ ಭರವಸೆ ಇಲದಿರುವುದು ವಿಷಾದದ ಸಂಗತಿ. 
ಸಾವಿರ ರೂ . ಗಳನ್ನು ತೆಗೆದುಕೊಂಡಿದ್ದಕ್ಕೆ ವರ್ಷವಿಡೀ ದುಡಿತಕ್ಕೆ ಒಳಗಾಗುತ್ತಾರೆ 
( ೬ ತಿಂಗಳು ತಮ್ಮ ಊರಿನಲ್ಲಿ, ೬ ತಿಂಗಳು ವಲಸೆ ಸ್ಥಳದಲ್ಲಿ ), ಕೆಲಸದ 

ಭುವನೇಶ್ವರಿ ಕಾಂಬಳೆ 
ಕಾರಣದಿಂದ ಕಾಯಿಲೆಗೆ ತುತ್ತಾದರೆ, ಅಪಘಾತಕ್ಕೊಳಗಾದರೆ ಪರಿಹಾರ ಸಂಶೋಧನಾ ವಿದ್ಯಾರ್ಥಿನಿ, ಅಹಲ್ಯಾಬಾಯಿ ಸ್ನಾತಕೋತ್ತರ ಮಹಿಳಾ ಅಧ್ಯಯನ 
ದೊರಕುವುದಿಲ್ಲ. ಕೆಲಸ ಕಳೆದುಕೊಂಡು ಪರಾವಲಂಬಿಯಾಗುತ್ತಾರೆ. ನಿಯಮಿತ 

ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ 

ವಿಜಯಪುರ - ೫೮೬ ೧೦೧ 
ವೇತನ , ಬೋನಸ್, ಪರಿಹಾರ, ರಜೆ, ಪಿಂಚಣಿ, ವೇತನ ಬಡ್ತಿ, ಎಲ್ಲ ದೊರೆತರೂ 
ಹೊಸತು ೨೪ | 

ಮೇ ೨೦೧೯ 


“ ದುಡಿಯುವ ವರ್ಗದ 
ಸಂಯುಕ್ತ ಹೋರಾಟ 
ವರ್ತಮಾನದ ತುರ್ತು..” 


ಶ್ರೀ ಎಚ್. ವಿ. ಅನಂತಸುಬ್ಬರಾವ್ ಮೂಲತಃ 
ಹಾಸನ ಜಿಲ್ಲೆಯ ಅರಕಲಗೂಡಿನವರು. ಶಾಲಾ 
ಮುಖ್ಯೋಪಾಧ್ಯಾಯರಾಗಿದ್ದ ತಂದೆ ವೆಂಕಟರಾಮಯ್ಯ 
ಮತ್ತು ತಾಯಿ ನರಸಮ್ಮನವರ ಹಿರಿಯ ಪುತ್ರನಾಗಿ ಅವರು 
ಹುಟ್ಟಿದ್ದು ೧೯೪೨ ಜುಲೈ ೨೦ರಂದು ಚೆನ್ನರಾಯಪಟ್ಟಣದ 
ಹಿರೀಸಾವೆ ಗ್ರಾಮದಲ್ಲಿ . ೧೯೬೧ರಲ್ಲಿ ಹಾಸನದ ಪ್ರಥಮ 
ದರ್ಜೆ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ ಪಡೆದು ಅದೇ 
ವರ್ಷದಲ್ಲಿ ಭಾರತೀಯ ಜೀವ ವಿಮಾ ನಿಗಮದಲ್ಲ 
(ಎಲ್‌ಐಸಿ) ಕೆಲಸಕ್ಕೆ ಸೇರಿ ೧೯೯೯ ಸೆಪ್ಟೆಂಬರ್‌ನಲ್ಲಿ 
ಸ್ವಯಂನಿವೃತ್ತಿ ಪಡೆದಿರುತ್ತಾರೆ. ಕಾಲೇಜು ದಿನಗಳಿಂದಲೇ 
ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತ ಹೋರಾಟಗಾರನಾಗಿ 
ರೂಪುಗೊಂಡ ಅನಂತಸುಬ್ಬರಾವ್ ಕಾರ್ಮಿಕ 
ಚಳವಳಿಯಲ್ಲಿ ಆಸಕ್ತಿ ಬೆಳೆಸಿಕೊಂಡು ೧೯೬೪ರಲ್ಲಿ 
ಸಕ್ರಿಯವಾಗಿ ಎಲ್‌ಐಸಿಯ ಕಾರ್ಮಿಕ ಸಂಘದಲ್ಲಿ 
ತಮ್ಮನ್ನು ತಾವು ತೊಡಗಿಸಿಕೊಂಡರು . ರಾಜ್ಯದ 
ಯುವಜನ ಚಳವಳಿಯಲ್ಲೂ ಸಕ್ರಿಯವಾಗಿದ್ದ ಅವರು 
ಕಾರ್ಮಿಕ ಚಳವಳಿಯನ್ನು ಆಯ್ದುಕೊಂಡು ಭಾರತ 
ಕಮ್ಯುನಿಸ್ಟ್ ಪಕ್ಷವನ್ನು ಸೇರಿದರು. ಎಐಟಿಯುಸಿಯಲ್ಲಿ 
ಹೆಚ್ಚೆಚ್ಚು ಒಳಹೊಕ್ಕು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 
ಕಾರ್ಮಿಕ ಸಂಘಟನೆಯನ್ನು ಕಟ್ಟಿ ನಿರಂತರವಾಗಿ ನಾಲ್ಕು 
ದಶಕಗಳ ಕಾಲ ಈ ಹೆಮ್ಮೆಯ ಸಂಘಟನೆಯನ್ನು 
ಮುನ್ನಡೆಸಿಕೊಂಡು ಬಂದಿದ್ದಾರೆ, ಸಾರಿಗೆ ಸಂಸ್ಥೆಯ ರಕ್ಷಣೆ 

ಗಾಗಿ ಮತ್ತು ಅಲ್ಲಿನ ಕಾರ್ಮಿಕರ ಉತ್ತಮ 
99 ಬದುಕಿಗಾಗಿ ಧೀರೋದಾತ್ತ ಹೋರಾಟ 

ನಡೆಸಿದ್ದಾರೆ. ಅನಂತಸುಬ್ಬರಾವ್ ಅವರು 

ಎಐಟಿಯುಸಿ ನಾಯಕತ್ವದಲ್ಲಿ ವಿವಿಧ ಕ್ಷೇತ್ರಗಳ 
- ಕಾಂ । ಎಚ್. ವಿ. ಅನಂತಸುಬ್ಬರಾವ್ 

ಅಸಂಖ್ಯಾತ ಕೈಗಾರಿಕಾ ಕಾರ್ಮಿಕರ ಸಂಘ 
ಗಳಿಗೆ ಬೆನ್ನೆಲುಬಾಗಿದ್ದಾರೆ. ಇವರ ಹೋರಾಟದ 
ಬದುಕಿನಲ್ಲಿ ಹಲವು ಬಾರಿ ಪೊಲೀಸರ ಲಾಠಿ 

ಏಟುಗಳನ್ನು ತಿಂದು, ಮೊಕದ್ದಮೆಗಳನ್ನೆದುರಿಸಿ 
ಸಂದರ್ಶಕರು 

ಜೈಲುವಾಸವನ್ನೂ ಅನುಭವಿಸಿದ್ದಾರೆ. 
ಡಾ|| ಸಿದ್ದನಗೌಡ ಪಾಟೀಲ, 

ಹೋರಾಟದ ಭಾಗವಾಗಿ ಅನೇಕ ಸಂದರ್ಭ 

ಡಾ || ಎನ್ . ಗಾಯತ್ರಿ, 
ಸಂದರ್ಶನ 

ಗಳಲ್ಲಿ ದಿನಗಟ್ಟಲೆ ಉಪವಾಸ ಸತ್ಯಾಗ್ರಹಗಳನ್ನು 
ಮ , ಶ್ರೀ ಮುರಳಿ ಕೃಷ್ಣ 

ಕೈಗೊಂಡಿದ್ದಿದೆ. 

ಎಐಟಿಯುಸಿಯ ಪ್ರಧಾನ ಕಾರ್ಯದರ್ಶಿ 
ಲೇಖನ ಸಿದ್ದಪಡಿಸಿದವರು 

ಯಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿರುವ 
ಮ , ಶ್ರೀ ಮುರಳಿ ಕೃಷ್ಣ 

ಎಚ್ . ವಿ. ಅನಂತಸುಬ್ಬರಾವ್ ಇದೀಗ 
ಮೇ ೨೦೧೯ 


ಹೊಸತು ೨೫ 


ಎಐಟಿಯುಸಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಷ್ಟ್ರೀಯ ಮಂಡಳಿ ಸದಸ್ಯರಾಗಿದ್ದ 
ಅವರು ಈಗ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾಗಿದ್ದಾರೆ. ಸರ್ಕಾರ ರಚಿಸಿರುವ ಗುತ್ತಿಗೆ ಕಾರ್ಮಿಕರ ಸಲಹಾ 
ಮಂಡಳಿಯ ಸದಸ್ಯರಾಗಿ ಮತ್ತು ಪ್ರಾದೇಶಿಕ ಭವಿಷ್ಯ ನಿಧಿ ಮಂಡಳಿಯ ಸದಸ್ಯರಾಗಿ ಹಲವು ಅವಧಿಗಳಿಗೆ ಸೇವೆ ಸಲ್ಲಿಸಿದ್ದಾರೆ. 
ಕಾರ್ಮಿಕ ಚಳವಳಿ ಸಾಮಾಜಿಕ ಹೊಣೆಗಾರಿಕೆ ಹೊಂದಿದೆ ಎಂದು ದೃಢವಾಗಿ ನಂಬಿರುವ ಎಚ್ . ವಿ. ಅನಂತಸುಬ್ಬರಾವ್, 
ಅವರು ಎಐಟಿಯುಸಿಯ ರಾಷ್ಟ್ರೀಯ ಉಪಾಧ್ಯಕ್ಷರಲ್ಲೊಬ್ಬರಾಗಿದ್ದು ರಾಷ್ಟ್ರಮಟ್ಟದ ಸಾರಿಗೆ ಸಂಸ್ಥೆಗಳ ಕಾರ್ಮಿಕರ ಒಕ್ಕೂಟದ 
(ಎನ್‌ಎಫ್‌ಐಆರ್‌ಐಡಬ್ಲ್ಯು ) ಅಧ್ಯಕ್ಷರಾಗಿ ದುಡಿಯುತ್ತಿದ್ದಾರೆ. 
- ಎಪ್ಪತ್ತೇಳರ ಹರೆಯದ ಈ ಕಾರ್ಮಿಕ ಮುಖಂಡ, ಕಮ್ಯುನಿಸ್ಟ್ ಹೋರಾಟಗಾರನ ಜೊತೆ ಹೊಸತು ಪತ್ರಿಕೆ ಮೇ ದಿನದ 
ವಿಶೇಷಸಂದರ್ಶನ ನಡೆಸಿತು. 

ಹೊಸತು : ಭಾರತದಲ್ಲಿ ಕಾರ್ಮಿಕ ಸಂಘಟನೆಗೆ ಕಾರ್ಮಿಕ ಸಂಘಟನೆಯ ಆರಂಭದ ಕಾಲದಲ್ಲಿ ಪ್ರಜ್ಞೆ ಹೆಚ್ಚು ಪ್ರಖರವಾಗಿ ಕಾಣಿಸಿಕೊಳ್ಳುತ್ತಿದೆ. ಇದು 
ಒಂದು ನೂರು ವರ್ಷಗಳ ಇತಿಹಾಸವಿದೆ. ವರ್ಗ ಹಿಂದೂಗಳಿಗೆ , ಮುಸ್ಲಿಮರಿಗೆ, ಕ್ರೈಸ್ತರಿಗೆ ಪ್ರತ್ಯೇಕ ವಾಸ್ತವ ಕೂಡ. ಆದ್ದರಿಂದ ನಾವು ಪ್ರಜ್ಞಾಪೂರ್ವಕ 
ಹೋರಾಟವನ್ನು ಪ್ರತಿಪಾದಿಸುವ ಈ ಸಂಘಟನೆ/ ಕ್ಯಾಂಟೀನುಗಳು ಇದ್ದವು ಅಂತ. ಹಾಗೆಯೇ ವಾಗಿ ಎಲ್ಲ ಜಾತಿಯವರನ್ನು ಸಂಘಟನೆಯೊಳಗೆ 
ಚಳುವಳಿ ಜಾತಿ ಸಮಸ್ಯೆಯನ್ನು ಗಂಭೀರವಾಗಿ ಜಾತಿಯಾಧಾರಿತ ಕ್ಯಾಂಟೀನುಗಳ ಬೇಡಿಕೆ ಬಂದರೆ... ತರಲು ಪ್ರಯತ್ನಿಸುತ್ತೇವೆ. ಸಂಘಟನೆ ನಡೆಸುವುದು 
ಪರಿಗಣಿಸಿಲ್ಲ ಎಂಬ ಆರೋಪವಿದೆ. ಇದನ್ನು ಕುರಿತು ಎಚ್ ವಿಎ : ಇಲ್ಲ. ಅಂತಹುದೇನಿಲ್ಲ . ಜಾತಿ ಒಂದು ರೀತಿಯಲ್ಲಿ ಸರ್ಕಾರ ನಡೆಸಿದಂತೆಯೇ . 
ನಿಮ್ಮ ಅಭಿಪ್ರಾಯ ? 

ಯಾಧಾರಿತ ಕ್ಯಾಂಟೀನುಗಳು ಕಾರ್ಮಿಕ ಸಂಘಟನೆ ಎಐಟಿಯುಸಿಯ ತತ್ವವನ್ನು ಒಪ್ಪಿಕೊಳ್ಳುವ ಯಾವ 
* ಎಚ್ ವಿಎ : ನಮ ಕಾರ್ಮಿಕ ಸಂಘಟನೆಯ ಯಲ್ಲಿ ಇಲ್ಲ. ಇನ್ನು ಪರ್ಮನೆಂಟ್ ಕಾರ್ಮಿಕರಿಗೆ, ಜಾತಿಯವರಾದರೂ ನಾವು 
ಸಂವಿಧಾನದಲ್ಲೇ ಸಮಾಜವಾದಿ ಆಶಯಗಳಿವೆ. ಕಾಂಟ್ರಾಕ್ಟ್ ಕಾರ್ಮಿಕರಿಗೆ ಅಂತ ಇರಬಹುದೇನೋ . ಯೊಳಗೆ ಸೇರಿಸಿಕೊಂಡೇ ಇದ್ದೇವೆ. 
ಆದ್ದರಿಂದ ನಮ್ಮ ಕಾರ್ಮಿಕ ಸಂಘಟನೆಯೊಳಗೆ ನನಗೆ ಅನ್ನಿಸುವುದು ಹೋರಾಟಗಳು ನಡೆಯುವಾಗ ಹೊಸತು : ಹಾಗಾದರೆ ಜಾತಿಯಾಧಾರಿತ 
ಜಾತಿಯ ಆಧಾರದ ಮೇಲೆ ಚಟುವಟಿಕೆಗಳು ನಡೆದಿಲ್ಲ. ಜಾತಿ, ಭಾಷೆಯಂತಹ ವಿಷಯಗಳು ಪ್ರಚ್ಛನ್ನ ಕಾರ್ಮಿಕ ಸಂಘಟನೆಗಳು ಏಕೆ ಹುಟ್ಟಿಕೊಂಡಿವೆ? 
ನಾವು ಎತ್ತಿಕೊಳ್ಳುವ ಆರ್ಥಿಕ ಬೇಡಿಕೆಗಳು ಎಲ್ಲ ವಾಗಿರುತ್ತವೆ. ನಮ್ಮ ಹೋರಾಟಗಳು ಹೆಚ್ಚಿನ ವೇತನ , ಎಚ್‌ವಿಎ : ಏನು ಹೇಳುವುದು ? ಅವರೂ 
ಕಾರ್ಮಿಕರಿಗೂ ಸಮಾನವಾಗಿರುತ್ತದೆ. ನಾವು ಡಿ. ಎ., ಇತರ ಸೌಕರ್ಯಗಳು ಎಲ್ಲ ನೌಕರರಿಗೂ ಮಾಲೀಕರ ಹತ್ತಿರ ನಾವು ಕೇಳುವ ಆರ್ಥಿಕ ಬೇಡಿಕೆ 
ಜಾತಿಯಾಧಾರಿತ ಬೇಡಿಕೆಗಳನ್ನು ಇಟ್ಟುಕೊಂಡು ಸಮಾನವಾದುವಾಗಿರುತ್ತವೆ. 

ಗಳನ್ನೇ ಕೇಳಬೇಕು. ಕೆಲವೊಮ್ಮೆ ಸ್ವಾರ್ಥದ ಕಾರಣ 
ಯಾವತ್ತೂ ಹೋರಾಟ ಮಾಡಿಲ್ಲ. ಹೌದು, ಆಗ ಹೊಸತು : ಅದಿರಲಿ , ಸಂಘಟನೆಯ ಪದಾಧಿಕಾರಿ ಕಿರಬಹುದು. ಅವರ ಜಾತಿಯ ನಾಯಕತ್ರವೇ 
ನಾವು ಜಾತಿಯ ಬಗ್ಗೆ ಯೋಚನೆಯನ್ನು ಮಾಡಿರಲಿಲ್ಲ. ಗಳಾಗಿ ಮತ್ತು ನೇತೃತ್ವವನ್ನು ವಹಿಸುವಂತಹ ಇರಬೇಕು ಎಂದೆನಿಸಿರಬಹುದು. 
ಇದು ಕ್ರಮೇಣ ಸಮಾಜವಾದಿ ಸರ್ಕಾರ ಬಂದಾಗ ಜವಾಬ್ದಾರಿಗಳನ್ನು ಮೇಲ್ಲಾತಿಯವರೇ ವಹಿಸುತ್ತಾರೆ ಹೊಸತು : ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅಪಾರ 
ತನಗೆ ತಾನೇ ಹೊರಟುಹೋಗುತ್ತದೆ. ಈ ಜಾತಿಯ ಎಂಬ ಆಪಾದನೆಗೆ ಏನು ಹೇಳುವಿರಿ ? 

ಸಂಖ್ಯೆಯಲ್ಲಿ ಕಾಣಿಸಿಕೊಂಡ ಮಹಿಳೆಯರನ್ನು 
ಅಂಶ ಕಾರ್ಮಿಕ ಸಂಘಟನೆಯ ಚುನಾವಣೆಯ ಎಚ್‌ವಿಎ : ಆರಂಭದಲ್ಲಿ ಇದ್ದಿರಬಹುದೇನೋ . . ನಂತರದಲ್ಲಿ ಕಾರ್ಮಿಕ ಸಂಘಟನೆಗಳು ಹೇಗೆ ಬಳಸಿ 
ಸಂದರ್ಭದಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದನ್ನು ಇವತ್ತು ಇದು ನಿರಾಧಾರವಾದುದು. ಸಂಘಟನೆಯ ಕೊಂಡವು? ನೀವು ಮಹಿಳೆಯರ ಬೇಡಿಕೆಗಳನ್ನು 
ಕಾಣುತ್ತಿದ್ದೇವೆ. 

ಹೊರಗಿರುವ ಸಮಾಜದ ಬದಲಾವಣೆಗಳು ಏನು ಹೇಗೆ ಕೈಗೆತ್ತಿಕೊಂಡಿರಿ ? 
ಹೊಸತು : ಇದನ್ನು ಇನ್ನೂ ವಿಸ್ತರಿಸಿ ಹೇಳುವು ಆಗುತ್ತಿವೆ, ಅದು ಸಂಘಟನೆಯ ಒಳಗೂ ಪ್ರಭಾವ ಎಚ್ ವಿಎ : ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ 
ದಾದರೆ, ಡಾಂಗೆಯವರೇ ಒಂದು ಕಡೆ ಹೇಳಿದ್ದಾರೆ: ಬೀರುತ್ತವೆ. ಹೌದು, ಇವತ್ತು ಸಮಾಜದಲ್ಲಿ ಜಾತಿ ದುಡಿಮೆಗೆ ಬಂದರೂ ಸಂಘಟನೆಯೊಳಗೆ ಕೆಲಸ 


NANNA 


ಹೊಸತು ೨೬ 


ಮೇ ೨೦೧೯ 


ಮಾಡಲು ಬರಲಿಲ್ಲ. ಅದಕ್ಕೆ ಅವರದೇ ಆದ ಬಳಸಿಕೊಂಡು ನಮ್ಮ ನೌಕರರನ್ನು ಹಿಂಸಿಸಲಾಗುತ್ತದೆ. ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಕಾರ್ಮಿಕ 
ಸಾಂಸಾರಿಕ , ಸಾಮಾಜಿಕ ಕಾರಣಗಳು ಇದ್ದವು. ಆದರೆ ನಮ್ಮ ಕೆ.ಎಸ್.ಆರ್. ಟಿ.ಸಿ. ಯಲ್ಲೇ ಮೆರವಣಿಗೆ, ಸಂಘಗಳ ಕಾರ್ಯಾಚರಣೆಗಳು ಹೆಚ್ಚಿನ ವೇಗವನ್ನು 
ನಮ್ಮ ಸಂಘಟನೆ ಪ್ಲಾಂಟೇಶನ್‌ ಮಹಿಳೆಯರು, ಬೀಡಿ ಧರಣದಲ್ಲಿ ಭಾಗವಹಿಸಿದರೆಂದು ಅದೆಷ್ಟು ಪಡೆದುಕೊಳ್ಳಬೇಕು. 
ಕಟ್ಟುವ ಮಹಿಳೆಯರು, ಅಂಗನವಾಡಿ ಮಹಿಳೆಯರು, ನೌಕರರನ್ನು ಸಸ್ಪೆಂಡು ಮಾಡಿದ್ದಾರೆ. ಅವರಿಗೆ ಹೊಸತು : ಕಳೆದ ಐದು ವರ್ಷಗಳ ಕೇಂದ್ರ 
ಗಾರ್ಮೆಂಟ್ ಮಹಿಳೆಯರೇ ಮುಂತಾದವರನ್ನು ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಇನ್ನು ಎಲ್. ಐ . ಸಿ ., ಸರ್ಕಾರದ ಆಡಳಿತದಲ್ಲಿ ಕಾರ್ಮಿಕ ಕಾನೂನುಗಳನ್ನು 
ಸಂಘಟಿಸಿದ್ದೇವೆ. ಒಂದಂತೂ ನಿಜ, ಮಹಿಳೆಯರು ಸಾರ್ವಜನಿಕ ಉದ್ದಿಮೆಗಳಲ್ಲೂ ಈ ಪದ್ಧತಿ ಇದೆ. ಸುಧಾರಣೆಗೆ ಒಳಪಡಿಸಬೇಕೆಂಬ ನೆಪದಲ್ಲಿ 
ಮುಂದೆ ಬರದೇ ಇರೋದಕ್ಕೆ ಅವರು ಎಷ್ಟು ಹೊಸತು : ಸಂಘಟಿತರ ಪಾಡೇ ಹೀಗಾದರೆ, ಅವುಗಳನ್ನು ಮೊಟಕುಗೊಳಿಸಲಾಗುತ್ತಿವೆ . ಇದಕ್ಕೆ 
ಕಾರಣರೋ ಅದಕ್ಕಿಂತ ಹೆಚ್ಚಾಗಿ ಪುರುಷರು ಕಾರಣ . ಇನ್ನು ಅಸಂಘಟಿತರ ಗತಿಯೇನು? 

ದುಡಿಯುವ ವರ್ಗದಿಂದ ಪ್ರತಿರೋಧವೂ ಇದೆ. 
ಅದೊಂದು ರೀತಿಯ ಒಳಗೇ ಇರುವ ಭಾವನೆ. ಎಚ್‌ವಿಎ : ಹೌದು, ಪಂಚಾಯತಿ ಚುನಾವಣೆ ಆದರೆ ಇದು ನಿರೀಕಿತ ಮಟ್ಟದಲ್ಲಿದೆಯೇ ? 
ಮಹಿಳೆಯರಿಗೆ ಅಂತಹ ತಿಳುವಳಿಕೆ ಇಲ್ಲ, ಯಲ್ಲಿ ಸ್ಪರ್ಧಿಸಿದ್ದಕ್ಕೆ ಇತ್ತೀಚೆಗೆ ಅಂಗನವಾಡಿ ಎಚ್‌ವಿಎ : ಹಿಂದಿನ ಸುಮಾರು ನೂರು 
ಸಂಘಟಿಸುವ ಶಕ್ತಿಯಿಲ್ಲ, ಅಂತ ಅವರೇ ಅಂಡ್ಕೊಂಡು ಕಾರ್ಯಕರ್ತೆಯನ್ನು ಸಸ್ಪೆಂಡ್ ಮಾಡಿದ್ದರು. ವರ್ಷಗಳಲ್ಲಿ ಕಾರ್ಮಿಕರು ಹೋರಾಟಗಳನ್ನು ಮಾಡಿ 
ಬಿಟ್ಟಿರುತ್ತಾರೆ. ಅದೊಂದು ರೀತಿಯ ಮಾನಸಿಕ ಸ್ಥಿತಿ. ಹೊಸತು : ಕಾರ್ಮಿಕ ಸಂಘಗಳು ಸಾಮಾಜಿಕ ಗಳಿಸಿದ ಕಾನೂನುಗಳನ್ನು ಕೇಂದ್ರ ಸರ್ಕಾರ 
ಈ ಮೈಂಡ್ ಸೆಟ್ ಬದಲಾಗದೆ ಪರಿಸ್ಥಿತಿ ಸುಧಾರಿಸು ಬದಲಾವಣೆಯ ಸಾಧನಗಳು ಎಂಬ ಮಾತುಗಳು ಬದಲಾಯಿಸಲು ಶತಾಯಗತಾಯ ಪ್ರಯತ್ನಿಸುತ್ತಿದೆ. 
ವುದಿಲ್ಲ. ಇದೊಂದು ಕಷ್ಟಸಾಧ್ಯವಾದ ಕೆಲಸ. ಮಹಿಳೆ ಕೇಳಿಬರುತ್ತಿದ್ದವು. ಇತ್ತೀಚಿನ ದಶಕಗಳಲ್ಲಿ ಕಾರ್ಮಿಕ ಇದು ಕಾರ್ಪೋರೇಟ್ ಹಿತಗಳ ಪರವಾಗಿರುವ, 
ಯರನ್ನು ಸೇರಿಸಿಕೊಂಡರೂ ಅದು ಆಲಂಕಾರಿಕವಾಗಿ ಸಂಘಗಳ ಮೇಲೆ ಒಂದು ಆಪಾದನೆಯಿದೆ. ಅವುಗಳು ಹೇಳಿದಂತೆ ಕೇಳುವ ಒಂದು ಸರ್ಕಾರ. 
ಮಾತ್ರ. ಅವರಿಗೆ ನೀತಿ ನಿರ್ಣಯ ಕೈಗೊಳ್ಳುವ ಅದೇನೆಂದರೆ ಅವು ಸದಸ್ಯರ ಆರ್ಥಿಕ ವಿಷಯ ಪ್ರಸ್ತುತ ಕಾರ್ಮಿಕ ಸಂಘಗಳಲ್ಲಿ ಹೊರಗಡೆಯ 
ಅವಕಾಶ/ ಅಧಿಕಾರ ಕೊಡುವುದಿಲ್ಲ. ಅದಕ್ಕೆ ನಾವು ಗಳಿಗಷ್ಟೇ ಸ್ಪಂದಿಸುತ್ತಿವೆ. ಅವುಗಳಿಗಿದ್ದ ಸಾಮಾಜಿಕ ನಾಯಕರಿರಬಾರದು ಎಂಬ ವಿಷಯಕ್ಕೆ ಸಂಬಂಧಿ 
ನಮ್ಮ ಬೈಲಾಗಳಲ್ಲೇ ತಿದ್ದುಪಡಿ ತಂದು ಮಹಿಳಾ ಆಶಯಗಳು ಹಿನ್ನೆಲೆಗೆ ಸರಿದಿವೆ ಎಂಬುದಾಗಿದೆ. ಸಿದಂತೆ ಸರ್ಕಾರ ಕಾನೂನುಗಳನ್ನು ಮಾರ್ಪಡಿಸಲು 
ಪದಾಧಿಕಾರಿಗಳಿಗೆ ಮೀಸಲಾತಿಯನ್ನು ತಂದಿದ್ದೇವೆ. ನೀವೇನಂತಿರಾ ? 

ಹುನ್ನಾರಗಳನ್ನು ಹೂಡಿದೆ. ಹಿಂದೆ ಜರುಗಿದ ಒಂದು 
ಹೊಸತು : ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕ ಶಕ್ತಿ ಎಚ್‌ವಿಎ : ಈ ವಿಷಯದ ಅರ್ಥೈಸುವಿಕೆಯಲ್ಲೇ ಘಟನೆಯತ್ತ ಗಮನವನ್ನು ಹರಿಸೋಣ. ಅಕ್ಟೋಬರ್ 
ರಾಜಕೀಯ ಶಕ್ತಿಯಾಗುತ್ತಿಲ್ಲ, ಏಕೆ ? 

ಒಂದು ಗೊಂದಲವಿದೆ. ನೋಡಿ, ಎಐಟಿಯುಸಿ ೩೧, ೧೯೨೦ರಂದು ಎಐಟಿಯುಸಿಯ ಪ್ರಥಮ 
- ಎಚ್‌ವಿಎ : ಎಐಟಿಯುಸಿಯ ಉದ್ದೇಶವೇ ಸಂಘವಿದೆ. ಸ್ಥಾಪನೆಗೊಂಡ ಸಮಯದಿಂದಲೂ ಸಮ್ಮೇಳನ ಜರುಗಿತು. ಅದರ ಅಧ್ಯಕ್ಷತೆಯನ್ನು ಲಾಲಾ 
ಕಾರ್ಮಿಕ ಶಕ್ತಿ ರಾಜಕೀಯ ಶಕ್ತಿಯೂ ಆಗಬೇಕು ಅದು ಕಾರ್ಮಿಕ ಸಂಘ ಸಾಮಾಜಿಕ ಸಾಧನ ಎಂಬ ಲಜಪತ್ ರಾಯ್ ವಹಿಸಿದ್ದರು. ಅವರು ಹೊರಗಡೆ 
ಎಂಬುದು. ಆದರೆ ವಸ್ತು ಸ್ಥಿತಿ ಬೇರೆಯೇ ಆಗುತ್ತಿದೆ. ತತ್ವವನ್ನು ಕರ್ತವ್ಯದ ರೀತಿಯಲ್ಲಿ ಪಾಲಿಸಿಕೊಂಡು ಯವರೇ ಆಗಿದ್ದರು. ೧೯೨೬ರಲ್ಲಿ ಜಾರಿಯಾದ 
ಈ ದಿಸೆಯಲ್ಲಿ ನಾವು ಸಾಕಷ್ಟು ತರಬೇತಿಯನ್ನು ಬಂದಿದೆ. ಕಳೆದ ಐದು ವರ್ಷಗಳಲ್ಲಿ ಮೋದಿ ಟ್ರೇಡ್ ಯೂನಿಯನ್ ಕಾಯಿದೆಯಲ್ಲಿ ಹೊರಗಡೆ 
ಕೊಡುತ್ತಿದ್ದೇವೆ. ಆದರೂ ನಮ್ಮ ಹೋರಾಟಗಳು ನೇತೃತ್ವದ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ಯವರು ಕಾರ್ಮಿಕ ಸಂಘಗಳ ನಾಯಕತ್ವದ 
ಆರ್ಥಿಕ ಬೇಡಿಕೆಗಳಿಗೆ ಸಂಬಂಧಪಟ್ಟುವಾಗಿರುತ್ತವೆ. ವಿರುದ್ಧ ನಡೆದಿರುವಷ್ಟು ದುಡಿಯುವ ವರ್ಗದ ಸ್ಥಾನವನ್ನು ಹೊಂದಬಹುದು ಎಂಬ ಅಂಶವಿತ್ತು. 
ಈಗ ಮೇ ದಿನಾಚರಣೆಯ ಸಂದರ್ಭಗಳಲ್ಲಿ ಮುಷ್ಕರಗಳು/ಹೋರಾಟಗಳು ಎಂದೂ ಜರುಗಿರಲಿಲ್ಲ. ಸಾಮಾನ್ಯ ಕಾರ್ಮಿಕರಿಗೆ ಪ್ರಜ್ಞೆಯ ಕೊರತೆಯಿರುತ್ತದೆ. 
“ ಫ್ಯಾಸಿಸಂಅನ್ನು ಸೋಲಿಸಿ ಎಂದು ಕರೆಕೊಡುತ್ತೇವೆ. ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಐದಾರು ತಿಂಗಳು ಅದುದರಿಂದ ಅವರ ಹಿತಾಸಕ್ತಿಗಳನ್ನು ರಕ್ಷಿಸಲು 
ಅದು ರಾಜಕೀಯ ಬೇಡಿಕೆ ಅಂತ ಅನ್ನೊಳತ್ತೆ. ಅದು ಗಳಲ್ಲೇ ರಾಷ್ಟ್ರೀಯ ಮಟ್ಟದ ಮುಷ್ಕರವನ್ನು ಕಾರ್ಮಿಕ ಸೂಕ್ತ ವ್ಯಕ್ತಿಗಳು, ಅವರು ಹೊರಗಡೆಯವರಾಗಿದ್ದರೂ 
ಯಾರಿಗೂ ಇಷ್ಟವಾಗಲ್ಲ. ಹೌದು. ಕಾರ್ಮಿಕ ಚಳುವಳಿ ಸಂಘಗಳು ಹಮ್ಮಿಕೊಂಡವು. ಎಐಟಿಯುಸಿ ಸಹ ನಾಯಕರನ್ನಾಗಿ ಚುನಾಯಿಸಲ್ಪಡಬಹುದೆಂಬ ಬೇಡಿಕೆ 
ರಾಜಕೀಯವಾಗಿ ಪರಿಣಾಮ ಬೀರುತ್ತಿಲ್ಲ. ಈಗ ಭಾಗವಹಿಸಿತ್ತು. ರಾಷ್ಟ್ರಮಟ್ಟದಲ್ಲಿ ಕೇಂದ್ರ ಕಾರ್ಮಿಕ ಯನ್ನು ಈಡೇರಿಸಲಾಯಿತು. ಈಗ ಮೋದಿ ಸರ್ಕಾರ 
ಸರ್ಕಾರಿ ಉದ್ದಿಮೆಗಳು/ ಸಾರ್ವಜನಿಕ ಉದ್ದಿಮೆಗಳಲ್ಲಿ ಸಂಘಗಳ ಜಂಟಿ ವೇದಿಕೆಯಿದೆ. ಅದು ನಲವತ್ತೈದು ಇದಕ್ಕೆ ತದ್ವಿರುದ್ಧವಾಗಿ ನಡೆಯಲು ಹವಣಿಸುತ್ತಿದೆ. 
ಅವರ ಸೇವಾನಿಯಮಗಳಲ್ಲಿಯೇ ಅವರು ರಾಜಕೀಯ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದೆ ಅಂದರೆ ೧೯೨೦ರ ದಶಕದಲ್ಲಿ ಮಾಲೀಕರು ಕಾರ್ಮಿಕ 
ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು ಎನ್ನುವ ಇರಿಸಿದ್ದವು. ಅವುಗಳಲ್ಲಿ ಕಾರ್ಮಿಕರಿಗೆ ಸಂಬಂಧಿಸಿದ ಸಂಘಗಳಲ್ಲಿ ಹೊರಗಡೆಯ ನಾಯಕತ್ವವಿರಬಾರದು 
ನಿಯಮವಿದೆ. ಇದನ್ನು ಬಳಸಿಕೊಂಡು ಧರಣಿ, ಬೇಡಿಕೆಗಳು ಮಾತ್ರ ಇರಲಿಲ್ಲ. ರೈತರಿಗೆ ಸಂಬಂಧಿಸಿದ ಎಂದು ಸಾರಿದ್ದರು. ಪ್ರಸ್ತುತ ಕೇಂದ್ರ ಸರ್ಕಾರ ಇದನ್ನು 
ಪ್ರತಿಭಟನೆಗಳಲ್ಲಿ ಭಾಗವಹಿಸುವವರನ್ನು ಹಿಂಸೆಗೆ ಡಾ . ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು, ಏರು ಕಾರ್ಯರೂಪಕ್ಕೆ ತರಲು ಸಜ್ಜಾಗುತ್ತಿದೆ. ೧೯೪೭ರಲ್ಲಿ 
ಗುರಿಪಡಿಸಲಾಗುತ್ತಿದೆ. ಆದ್ದರಿಂದಲೂ ಇದನ್ನು ತ್ತಿರುವ ಬೆಲೆಗಳನ್ನು ನಿಯಂತ್ರಿಸಬೇಕು, ಸಾರ್ವಜನಿಕ ಜಾರಿಯಾದ ಕೈಗಾರಿಕಾ ವಿವಾದಗಳ ಕಾಯಿದೆಯಲ್ಲಿ 
ನೋಡಿದ ಇತರ ಕಾರ್ಮಿಕರು ರಾಜಕೀಯ ಕ್ಷೇತ್ರದ ಘಟಕಗಳನ್ನು ಖಾಸಗೀಕರಿಸಬಾರದು ಕಾರ್ಮಿಕರ ಹಿತಾಸಕ್ತಿಗಳಿಗೆ ಇಂಬು ಕೊಡುವಂತಹ 
ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ. ಕೆಲವೊಮ್ಮೆ ಎಂಬಿತ್ಯಾದಿ ಬೇಡಿಕೆಗಳೂ ಇದ್ದವು. ಸರ್ಕಾರದ ಅಂಶಗಳಿದ್ದವು. ಏಕೆಂದರೆ ನಮ್ಮ ದೇಶ ಸ್ವಾತಂತ್ರ್ಯವನ್ನು 
ಅವರ ರಾಜಕೀಯ ನಿಷ್ಠೆ ಬದಲಾಗುತ್ತಿರುತ್ತದೆ. ಇವತ್ತು ಜನವಿರೋಧಿ ನೀತಿಗಳನ್ನು ಪ್ರಶ್ನಿಸುವಂತಹ ಮಟ್ಟಕ್ಕೆ ಗಳಿಸಿತ್ತು. ಸಾಮ್ರಾಜ್ಯಶಾಹಿ ಬ್ರಿಟಿಷ್ ಸರ್ಕಾರ ನಮ್ಮನ್ನು 
ಸರ್ಕಾರದ ಅಕ್ಟೋಪಸ್ ಹಿಡಿತದಲ್ಲಿ ಅವರನ್ನು ಕಾರ್ಮಿಕ ಸಂಘಗಳ ಆಶಯಗಳು ಕಾಲಕ್ರಮೇಣ ಎಲ್ಲ ಬಗೆಯಿಂದಲೂ ಲೂಟಿ ಮಾಡಿತ್ತು. ಆಗ 
ರಾಜಕೀಯ ಚಟುವಟಿಕೆಗಳಿಗೆ ಬಳಸಿಕೊಳ್ಳಲು ವಿಸ್ತರಣೆಗೊಂಡಿವೆ. ಅಂದರೆ ಆರ್ಥಿಕ ಬೇಡಿಕೆಗಳ ಉತ್ಪಾದನೆ ಹೆಚ್ಚಬೇಕಿತ್ತು. ಆದುದರಿಂದ ಕಾರ್ಮಿಕರ 
ಸಾಧ್ಯವಾಗುತ್ತಿಲ್ಲ. 

ಜೊತೆ ಸಾಮಾಜಿಕ ಕಳಕಳಿಯುಳ್ಳ ಬೇಡಿಕೆಗಳನ್ನು ಪರವಾದ ಬೇಡಿಕೆಗಳಿಗೆ ಅಂದಿನ ಸರ್ಕಾರ 
ಹೊಸತು : ಅಂದರೆ ಹಿಂದೆ ಸ್ವಾತಂತ್ರ್ಯಾನಂತರದ ಮಂಡಿಸಿ, ಅವುಗಳ ಈಡೇರಿಕೆಗಾಗಿ ಹೋರಾಟಗಳನ್ನು ಸಕಾರಾತ್ಮಕವಾಗಿ ಸ್ಪಂದಿಸುವುದು ಅನಿವಾರ್ಯ 
ಕಾಲದಲ್ಲಿ ನೌಕರರು ರಾಜಕೀಯ ಚಟುವಟಿಕೆಯಲ್ಲಿ | ಮಾಡುತ್ತ ಬಂದಿವೆ. ಕಳೆದ ಜನವರಿ ೮, ೯ ರಂದು ವಾಗಿತ್ತು. ಸ್ವತಃ ನೆಹರು, ಸುಭಾಶ್ಚಂದ್ರ ಬೋಸ್ 
ಭಾಗವಹಿಸುತ್ತಿದ್ದಷ್ಟು ಈಗ ಭಾಗವಹಿಸುತ್ತಿಲ್ಲ, ಜರುಗಿದ ಅಖಿಲ ಭಾರತ ಕೈಗಾರಿಕಾ ಮುಷ್ಕರದಲ್ಲಿ ಮತ್ತು ವಿ ವಿ ಗಿರಿ ಎಐಟಿಯುಸಿಯ ಅಧ್ಯಕ್ಷರಾಗಿದ್ದರು. 
ಎನ್ನುವಿರಾ ? 

ದುಡಿಯುವ ಜನರ ಅನೇಕ ವಿಭಾಗಗಳ ಕಾರ್ಮಿಕರು, ಅಂದರೆ ಹೊರಗಡೆಯವರು ಕಾರ್ಮಿಕ ಸಂಘಗಳ 
ಎಚ್‌ವಿಎ : ಈಗ ಇರುವುದು ಡೆಕೋನಿಯನ್ ಉದ್ಯೋಗಿಗಳು ಮತ್ತಿತರು ಭಾಗವಹಿಸಿದ್ದರು. ಆದರೆ ನಾಯಕರಾಗಬಹುದಿತ್ತು. 
ಕಾನೂನುಗಳು. ಜೊತೆಗೆ ತಂತ್ರಜ್ಞಾನವನ್ನೂ ಒಂದು ಅಂಶವನ್ನು ಗಮನಿಸಬೇಕು. ಅದೇನೆಂದರೆ ಕಾನೂನಿನ ಅನ್ವಯ ಬಂಡವಾಳಗಾರರು/ 
ಮೇ ೨೦೧೯ 

ಹೊಸತು ೨೭ 


ಕೈಗಾರಿಕೋದ್ಯಮಿಗಳು ತಾವು ಸ್ಥಾಪಿಸಿದ ಉದ್ದಿಮೆ ಇಂಟೆಲಿಜೆನ್ಸ್ ) ದಾಪುಗಾಲು ಹಾಕುತ್ತ ಮುನ್ನಡೆಯು ಸುಮಾರು ೧೦,೦೦೦ ಮಹಿಳೆಯರು ದುಡಿಯು 
ಯನ್ನು ಮುಚ್ಚುವ ಸಂದರ್ಭದಲ್ಲಿ ಸರ್ಕಾರದ ತ್ತಿರುವ ಈ ದಿನಮಾನಗಳಲ್ಲಿ ಸಾರ್ವತ್ರಿಕ ಮೂಲ ತ್ತಿದ್ದಾರೆ. ಅವರಲ್ಲಿ ಮೆಕಾನಿಕ್‌ಗಳು ಮತ್ತು 
ಅನುಮತಿಯನ್ನು ಪಡೆಯಬೇಕು. ಆದರೆ ಈಗ ವರಮಾನ (ಯೂನಿವರ್ಸಲ್ ಬೇಸಿಕ್ ಇನ್‌ಕಮ್- ನಿರ್ವಾಹಕರು ಜಾಸ್ತಿಯಿದ್ದಾರೆ. ಮಹಿಳೆಯರು ಹೆರಿಗೆ 
ಸರ್ಕಾರ ಇದನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತಿದೆ. ಒಂದು ದೇಶದಲ್ಲಿ/ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸು ರಜೆಯನ್ನು ಪಡೆದರೇ ಅಧಿಕಾರಿ ವರ್ಗದವರು 
ಅಂದರೆ ಕಾರ್ಮಿಕರನ್ನು ನಿಯೋಜಿಸುವುದು ಮತ್ತು ತ್ತಿರುವ ನಾಗರಿಕರಿಗೆ, ಅವರಿಗೆ ಉದ್ಯೋಗ, ಬೊಮ್ಮಾ ಹೊಡೆಯುತ್ತಾರೆ. ಅಲ್ಲದೆ ಉದ್ಯೋಗದಲ್ಲಿ 
ಕಿತ್ತೊಗೆಯುವುದು ಸರಾಗವಾಗಬೇಕು ಎಂಬುದು ವರಮಾನ ಇರಲಿ ಅಥವಾ ಇಲ್ಲದಿರಲಿ, ಸರ್ಕಾರ ಮಹಿಳೆಯರಿಗೆ ಶೇ೩೩ರಷ್ಟು ಮೀಸಲಾತಿ ಇರಬೇಕು 
ಅದರ ನಿಲುವಾಗಿದೆ. ಇವುಗಳೆಲ್ಲದರ ವಿರುದ್ದ ಒಂದು ನಿಗದಿತ ಮೊತ್ತವನ್ನು ನೀಡುವ ಮಾದರಿ - ಎಂಬ ಆಡಳಿತ ಮಂಡಲಿಯ ತೀರ್ಮಾನ ಜಾರಿ 
ಹೋರಾಟಗಳು ಜರುಗುತ್ತಿವೆ. 

ಸ್ಕೂಲ ವಿವರಣೆ) ದ ಪರಿಕಲ್ಪನೆಯನ್ನು ಹರಿಬಿಡ ಯಾದದ್ದು ಹೀಗೆ: ಡ್ರೈವರ್ ಕಮ್ ಕಂಡೆಕ್ಟರ್ 
ಹೊಸತು : ನವೆಂಬರ್ ೮,೨೦೧೬ರಂದು ಲಾಗುತ್ತಿದೆ. ಉದ್ಯೋಗಾವಕಾಶಗಳು ತೀರ ಕಡಿಮೆ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಅದು ಮಹಿಳಾ 
ಕೇಂದ್ರ ಸರ್ಕಾರ ಏಕಾಏಕಿ ನೋಟು ರದ್ದತಿಯನ್ನು ಯಾಗುತ್ತಿವೆ. ಒಂದರ್ಥದಲ್ಲಿ ಇದು ಬಂಡವಾಳಶಾಹಿ ಉದ್ಯೋಗದ ಮೇಲಿನ ಪ್ರಹಾರವೇ ಆಗಿತ್ತು. ಹಲವು 
ಘೋಷಿಸಿತು. ಈ ಕ್ರಮ ಅನೇಕ ಲುಕ್ಷಾನುಗಳಿಗೆ ವ್ಯವಸ್ಥೆಯ ಸೋಲು ಎಂದು ವಿಶ್ಲೇಷಿಸುತ್ತಾರೆ . ಕಾರಣಗಳಿಂದ ಮಹಿಳೆಯರು ಚಾಲಕರಾಗಿ ಕೆಲಸ 
ಎಡೆಮಾಡಿಕೊಟ್ಟಿತು. ಬ್ಯಾಂಕ್ ಉದ್ಯೋಗಿಗಳ ಮತ್ತು ಇಂತಹ ವಿಷಯಗಳ ಬಗೆಗೆ ಕಾರ್ಮಿಕರ ನಡುವೆ ಮಾಡಲು ಮುಂದಾಗುವುದಿಲ್ಲ. ಆದುದರಿಂದ ಅವರು 
ಅಧಿಕಾರಿಗಳ ಸಂಘಗಳು ಪ್ರತಿಭಟಿಸಿದವು. ಆದರೆ ಚರ್ಚೆಗಳಾಗುತ್ತಿವೆಯೇ 

ನಿರ್ವಾಹಕರಾಗುವ ಅವಕಾಶ ನೆಗೆದು ಬಿದ್ದಿತು. 
ಜನಸಾಮಾನ್ಯರಿಂದ ನಿರೀಕ್ಷಿತ ಮಟ್ಟದಲ್ಲಿ ಎಚ್ ವಿಎ : ಪ್ರಾಮಾಣಿಕವಾಗಿ ಹೇಳುವುದಾದರೆ ನೋಡಿ... ಎಷ್ಟು ಸೂಕ್ಷ್ಮವಾಗಿ , ಚೆನ್ನಾಗಿ ಕಡ್ಡಿ 
ಪ್ರತಿಭಟನೆಗಳು ವ್ಯಕ್ತವಾಗಲಿಲ್ಲ. ನಿಮ್ಮ ಅಭಿಪ್ರಾಯ ? ಇಂತಹ ವಿಷಯಗಳು ಚರ್ಚೆಗಳಿಗೆ ಒಳಪಡುತ್ತಿಲ್ಲ. ಹಾಕುತ್ತಾರೆ! 

ಎಚ್ ವಿಎ : ನಿಜ, ಈ ಅನಿಸಿಕೆಯಲ್ಲಿ ಸತ್ಯಾಂಶ ಅದಕ್ಕೆ ಕಾರಣವೂ ಇದೆ. ಕನಿಷ್ಠ ವೇತನದ ವಿಷಯ ನಾನು ಈ ಯೂನಿವರ್ಸಲ್ ಬೇಸಿಕ್ ಇನ್‌ಕಮ್ 
ಇದೆ. ಈ ಕ್ರಮವನ್ನು ಜಾರಿಮಾಡಿದಾಗ ಸರ್ಕಾರ ತೆಗೆದುಕೊಳ್ಳೋಣ. ನಾವು ನೋಟಿಫಿಕೇಶನ್ ಬಗೆಗೆ ಓದಿದ್ದೀನಿ. ಆದರೆ ಅದು ಸದ್ಯಕ್ಕೆ ಜಾರಿ 
ಇನ್ನೂ ಪ್ರಾರಂಭಿಕ ಹಂತದಲ್ಲಿತ್ತು. ಜನರಿಗೂ ಮೋದಿ ಕೊಡೋದುಕಷ್ಟ. ಕೊಟ್ಟರೇ , ಆಡಳಿತ ಮಂಡಲಿಗಳು ಯಾಗುವುದು ಕಷ್ಟ, ಇದರ ಹಿಂದಿನ ಉದ್ದೇಶವನ್ನು 

ಉಚ್ಚನ್ಯಾಯಾಲಯಗಳ ಮೊರೆಹೋಗುತ್ತವೆ. ಆದರೆ ಅರಿಯಬೇಕು. ಅಷ್ಟೇಕೆ ಅಂತರರಾಷ್ಟ್ರೀಯ ಕಾರ್ಮಿಕ 
ನಿರೀಕ್ಷೆಯಿತ್ತು. ಅಲ್ಲದೆ ಹಿಂದಿದ್ದ ಸರ್ಕಾರದ ಆಡಳಿತ ನ್ಯಾಯಾಲಯಗಳ ಮಧ್ಯಪ್ರವೇಶದಿಂದ ಕೆಲವು ಸಂಸ್ಥೆಯ ಕೆಲವುಕನ್ವೆನ್ಷನ್/ ಚಾರ್ಟ‌್ರಗಳಿವೆ. ಕೇಂದ್ರ 
ಹೊಲಸಾಗಿತ್ತು. ಆದುದರಿಂದ ಜನರು ಮೃದುಭಾವನೆ ಅನುಕೂಲಕರ ಬೆಳವಣಿಗೆಗಳು ಜರುಗಿವೆ. ಪ್ರಸ್ತುತ ಸರ್ಕಾರ ಕೆಲವಕ್ಕೆ ಅನುಮೋದನೆಯನ್ನು ನೀಡಿಲ್ಲ. 
ಯನ್ನು ತಳೆದಿರಬಹುದು. ಎಡಪಕ್ಷಗಳು ಕೆಲವು ನಮ್ಮ ದೇಶದಲ್ಲಿ ಕನಿಷ್ಠ ವೇತನದ ವಿಚಾರದಲ್ಲಿ ಅನುಮೋದಿಸಲ್ಪಟ್ಟಿದ್ದನ್ನು ಜಾರಿ ಮಾಡಿಲ್ಲ. 
ದಶಕಗಳ ಹಿಂದೆ ನೋಟು ರದ್ದತಿಯನ್ನು ಜಾರಿ ಏಕರೂಪತೆಯಿಲ್ಲ. ಉದಾಹರಣೆಗೆ ಕೇರಳದಲ್ಲಿ ಬೀಡಿ ಸಂಘಟಿಸುವ, ಮುಷ್ಕರ ಮಾಡುವ ಹಕ್ಕುಗಳಿವೆ. ಆದರೆ 
ಮಾಡಬೇಕೆಂದು ಒತ್ತಾಯಿಸಿದ್ದವು. ಆದುದರಿಂದ ಉದ್ಯಮದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಹೆಚ್ಚಿನ ಅವುಗಳ ಅನುಷ್ಠಾನದಲ್ಲಿ ಹಲವು ತಡೆಗಳನ್ನು ಹಾಕ 
ಅವು ತಾಳುವ- ಗಮನಿಸುವ ಕಾರ್ಯಕ್ಕೆ ಮುಂದಾದವು. ವೇತನ ಸಿಗುತ್ತದೆ. ಆದರೆ ಕರ್ನಾಟಕ ಮತ್ತು ಇತರ ಲಾಗುತ್ತದೆ. ಸಂಘಗಳನ್ನು ಸ್ಥಾಪಿಸುವುದು ಕಷ್ಟಕರ 
ಆದರೆ ದಿನಕಳೆದಂತೆ ನೋಟು ರದ್ದತಿಯ ಉದ್ದೇಶ ರಾಜ್ಯಗಳಲ್ಲಿ ಈ ಪರಿಸ್ಥಿತಿಯಿಲ್ಲ. ಕೇರಳ, ಆಗಿದೆ. ಈ ಹಿನ್ನೆಲೆಯಲ್ಲಿ ಯೂನಿವರ್ಸಲ್ ಬೇಸಿಕ್ 
ಗಳು ವಿಫಲವಾಗತೊಡಗಿದಾಗ, ಪ್ರತಿಭಟನೆಗಳು ತಮಿಳುನಾಡುಗಳಲ್ಲಿ ಅಸಂಘಟಿತ ಕಾರ್ಮಿಕರ ಇನ್‌ಕಮ್ ಯೋಜನೆ ಹೇಗೆ ಜಾರಿಮಾಡುತ್ತಾರೆ ? 
ಜರುಗಿದವು. ಆದರೆ ಅವು ಪ್ರಚಾರ ರೂಪದಲ್ಲಿದ್ದವು. ವೇತನದ ವಿಷಯದಲ್ಲಿ ಕೆಲವು ಸ್ವಾಗತಾರ್ಹ ಹೊಸತು : ಕಾರ್ಮಿಕರಿಗೆ ದುಡಿಯುವ ವರ್ಗದ 
ಆದರೆ ಬ್ಯಾಂಕ್ ಉದ್ಯೋಗಿಗಳು ಪ್ರಬಲವಾದ ಕ್ರಮಗಳು ಜಾರಿಯಾಗಿವೆ . ಅಷ್ಟೇಕೆ ನಮ್ಮ ದೇಶದ ಪ್ರಜೆಯನ್ನು ಬೆಳೆಸುವುದರಲ್ಲಿ ಶಿಕ್ಷಣದ ಅಗತ್ಯ ತುಂಬ 
ಪ್ರತಿರೋಧವನ್ನು ಒಡ್ಡಿದರು. ೬೦ಕ್ಕೂ ಹೆಚ್ಚು ಸುಪ್ರೀಂ ಕೋರ್ಟ್ ಸಮಾನ ಕೆಲಸಕ್ಕೆ ಸಮಾನ ಇದೆ. ಈ ನಿಟ್ಟಿನಲ್ಲಿ ಕಾರ್ಮಿಕ ಸಂಘಗಳು ಪ್ರಯತ್ನ 
ಉದ್ಯೋಗಿಗಳು ಒತ್ತಡ ಹಾಗೂ ಇತರ ವೇತನವನ್ನು ಕೊಡಬೇಕು ಎಂದು ಸಾರಿದೆ. ಆದರೆ ಗಳನ್ನು ಮಾಡಿವೆ. ಇನ್ನೂ ಬಹಳಷ್ಟು ಮಾಡಬೇಕಿವೆ. 
ಕಾರಣಗಳಿಂದ ಅಸುನೀಗಿದರು. ಅನೇಕ ಬ್ಯಾಂಕ್ ಇದು ಜಾರಿಯಾಗಿದೆಯೇ ? ವೇತನ/ಕೂಲಿ ನಿಮ್ಮ ಅಂಬೋಣ? 
ಉದ್ಯೋಗಿಗಳು ಸ್ವಯಂ - ನಿವೃತ್ತಿಯನ್ನು ಪಡೆದರು. ನೀಡುವುದರಲ್ಲಿ ಲಿಂಗ ತಾರತಮ್ಯವಿದೆ! ಕರ್ನಾಟಕದ ಎಚ್‌ವಿಎ : ನಮ್ಮ ಅನುಭವದಲ್ಲಿ , ಕಾರ್ಖಾ 

ಹೊಸತು : ಕೃತಕ ಬುದ್ಧಿಮತ್ತೆ ( ಆರ್ಟಿಫಿಶಿಯಲ್ ನಮ್ಮ ಟ್ರಾನ್ಸ್ ಪೋರ್ಟ್ ಕ್ಷೇತ್ರದಲ್ಲಿ (ಕೆಎಸ್‌ಆರ್‌ಟಿಸಿ) ಇತರೆಡೆಗಳಲ್ಲಿ ಒಬ್ಬ ಕಾರ್ಮಿಕ/ ನೌಕರ ಎಂಟು 


ನ 


ಓದುಗರಲ್ಲೊಂದು ವಿಶೇಷ ಮನವಿ 


ಹೊಸತು ಪತ್ರಿಕೆ ಜಾಹಿರಾತುಗಳಿಗಿಂತ ಹೆಚ್ಚಾಗಿ ಚಂದಾದಾರರ ಮೇಲೆ ಅವಲಂಬಿಸಿರುವುದರಿಂದ ಅದು ಆರ್ಥಿಕವಾಗಿ ಇನ್ನೂ 
ಸ್ವಾವಲಂಬಿಯಾಗಿಲ್ಲ . ಆದುದರಿಂದ ಆರ್ಥಿಕ ಬೆಂಬಲ ನೀಡುವ ಪ್ರಾಯೋಜಕರ ನೆರವಿನ ಅಗತ್ಯವಿದೆ. ಕನಿಷ್ಠ ರೂ . ೫೦೦೦/ - ಹಣ ನೀಡಿ 

ುವವರ ಹೆಸರನ್ನು ಪತ್ರಿಕೆಯಲ್ಲಿ ಪ್ರಕಟಿಸಲಾಗುವುದು. ಹಾಗೆಯೇ , ಅವರು ಸೂಚಿಸುವ ಯಾವುದಾದರೂ ಇಬ್ಬರು ವ್ಯಕ್ತಿಗಳಿಗೆ / 
ವಿಳಾಸಗಳಿಗೆ ತಲಾ ಮೂರು ವರ್ಷಗಳ ಅವಧಿಗೆ ಹೊಸತು ಪತ್ರಿಕೆಯನ್ನು ಉಚಿತವಾಗಿ ಕಳಿಸಲಾಗುವುದು ( ಅಥವಾ ನಾಲ್ಕು ವ್ಯಕ್ತಿಗಳಿಗೆ ತಲಾ 
ಒಂದು ವರ್ಷ ), ಹಿತೈಷಿಗಳು ಈ ರೀತಿ ಪ್ರಾಯೋಜಕರಾಗುವ ಮೂಲಕ ಪತ್ರಿಕೆ ಆರ್ಥಿಕವಾಗಿ ಸದೃಢಗೊಳ್ಳಲು ಸಹಾಯವಾಗುವುದು. 
- ನಮ್ಮ ಓದುಗರು ಸ್ವತಃ ಪ್ರಾಯೋಜಕರಾಗಬಹುದು ಅಥವಾ ಅಂತಹವರನ್ನು ಗುರುತಿಸಿ ಅವರು ಪ್ರಾಯೋಜಕರಾಗುವಂತೆ ಪ್ರೇರೇಪಿಸಬಹುದು. 
ಪ್ರಾಯೋಜಕರಾಗಬಹುದಾದ ಸಮಾನಮನಸ್ಕರ ಹೆಸರು, ವಿಳಾಸ ತಿಳಿಸಿದಲ್ಲಿ ನಾವೇ ಅವರನ್ನು ಸಂಪರ್ಕಿಸುತ್ತೇವೆ. 

ಈ ನಿಟ್ಟಿನಲ್ಲಿ ನಮ್ಮ ಓದುಗರು ಹೆಚ್ಚಿನ ಮುತುವರ್ಜಿ ವಹಿಸಿ ಪತ್ರಿಕೆಯ ಬೆಳವಣಿಗೆಗೆ ನೆರವಾಗಬೇಕೆಂದು ನಮ್ಮ ಕಳಕಳಿಯ ಮನವಿ. 
ಪ್ರಾಯೋಜಕತ್ವದ ರೂ . ೫ ,೦೦೦ ಮೊಬಲಗನ್ನು ಹೊಸತು ಹೆಸರಿಗೆ ಚೆಕ್ ಅಥವಾ ನಗದು ಮೂಲಕ ಇಲ್ಲವೇ ಕೆನರಾ ಬ್ಯಾಂಕ್ , 
ಮಾಧವನಗರ ಶಾಖೆ, CurrentA / cNo . 0788201015590 ,IFSCcodeCNRB0000788 ಇಲ್ಲಿಗೆ ನೇರವಾಗಿ ವರ್ಗಾಯಿಸಬಹುದು. 

- ಪ್ರಕಾಶಕ 


ಹೊಸತು ೨೮ 


. ಮೇ ೨೦೧೯ 


KSRTC 
SE 


VISEN 


ಗಂಟೆಗಳ ಕಾಲ ಯೂನಿಫಾರಂ ಹಾಕಿಕೊಂಡು 
ದುಡಿಯುತ್ತಾನೆ. ಆಗ ಆತನಲ್ಲಿ ನೀವು ತಿಳಿಸಿದ ಪ್ರಜ್ಞೆ 
ಇರುತ್ತದೆ. ಯೂನಿಫಾರಂ ತೆಗೆದ ನಂತರ ಈ ಪ್ರಜ್ಞೆ 
ಮರೆಯಾಗುತ್ತದೆ! ಉಳಿದ ೧೬ ಗಂಟೆಗಳನ್ನು ಬೇರೆ 
ಜನರೊಡನೆ ಬೆರೆಯುತ್ತಾನೆ. ಚುನಾವಣೆಯ 
ಸಂದರ್ಭದಲ್ಲಿ ಜಾತಿ ಪ್ರಜ್ಞೆಯೂ ಕೆಲಸ ಮಾಡುತ್ತದೆ. 
ಇದು ಅಸ್ಮಿತೆಯ ರಾಜಕಾರಣದ ಭಾಗವಾಗಿದೆ. 
ನೋಡಿ... ಒಂದು ದೃಷ್ಟಾಂತವನ್ನು ಗಮನಿಸೋಣ... 
ನಾವು ಎಲ್ಲ ಕಾರ್ಮಿಕರ ಹಿತದಲ್ಲಿ ಮುಷ್ಕರದ 
ಕರೆಯನ್ನು ಕೊಡುತ್ತೇವೆ. ಇಂತಹ ಸಂದರ್ಭದಲ್ಲಿ 
ಜಾತಿ ಆಧಾರಿತ ಕಲ್ಯಾಣ ಸಂಘಗಳು ಮುಷ್ಕರದಲ್ಲಿ 
ಭಾಗವಹಿಸಬಾರದೆಂದು ತಮ್ಮ ಸದಸ್ಯರಿಗೆ ಸಂದೇಶ 
ವನ್ನು ರವಾನಿಸುತ್ತವೆ. ಎಷ್ಟೇ ಶಿಕ್ಷಣವನ್ನು ನೀಡಿದರೂ ನೆಹರು ಕಮ್ಯುನಿಸ್ಟರು, ಈಗ ಲಾಲ್ ಬಹದ್ದೂರ್ ಎಷ್ಟರಮಟ್ಟಿಗೆ ಕಾರ್ಮಿಕರ ಪ್ರಜ್ಞೆಯನ್ನು ವಿಸ್ತರಿಸುತ್ತಿದೆ 
ದುಡಿಯುವ ವರ್ಗದ ಪ್ರಜ್ಞೆಯನ್ನು ನಿರೀಕ್ಷಿತ ಶಾಸ್ತಿ ಪ್ರಧಾನಿಯಾಗಬಹುದು. ಅವರು ನಮ್ಮವರೇ ..” ಎಂಬುದು ಚರ್ಚಾಸ್ಪದ ವಿಚಾರ. 
ಮಟ್ಟದಲ್ಲಿ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. 

ಎಂದು ಮಾತನಾಡಿಕೊಳ್ಳುತ್ತಿದ್ದರು! ನಂತರ ನಾನು ಹೊಸತು : ಇನ್ನೊಂದು ವರ್ಷದಲ್ಲಿ ಎಐಟಿಯುಸಿ 
ಹೊಸತು : ನೀವು ಮೊದಲು ಆರ್‌ಎಸ್‌ಎಸ್‌ನಲ್ಲಿ ನಮ್ಮ ಸಂಘದ ಹಿರಿಯರೊಡನೆ ಮಾತನಾಡಿದೆ. ಒಂದು ಶತಮಾನದ ಅಸ್ತಿತ್ವವನ್ನು ಪೂರೈಸುತ್ತದೆ. ಪ್ರಸ್ತುತ 
ಇದ್ದವರು, ಅದರ ಕಟ್ಟಾ ಕಾರ್ಯಕರ್ತರಾಗಿದ್ದವರು. ೧೯೬೪ರ ಕೊನೆಯಲ್ಲಿ ಆರ್‌ಎಸ್‌ಎಸ್‌ನಿಂದ ನಮ್ಮ ದೇಶದಲ್ಲಿ ಮಹತ್ವದ ಚುನಾವಣೆ ಜರುಗುತ್ತಿದೆ. 
ನಂತರ ಎಲ್‌ಐಸಿ ಸಂಘದ ಸಂಪರ್ಕ 

ಸಂಪರ್ಕಕ್ಕೆ ಬಂದು ಹೊರಬಂದೆ. ಎಲ್‌ಐಸಿಯಲ್ಲಿ ಮೊದಲು ನಾನು ಈ ಸಂದರ್ಭದಲ್ಲಿ ಒಬ್ಬ ಕಾರ್ಮಿಕ ನಾಯಕನಾಗಿ, 
ಕಮ್ಯುನಿಸ್ಟ್ ನಾಯಕರಾಗಿ ರೂಪುಗೊಂಡಿರಿ. ಸಿಪಿಎಂ ಸಂಗಾತಿಗಳ ಸಂಪರ್ಕಕ್ಕೆ ಬಂದೆ. ನಂತರ ಕಾರ್ಮಿಕ ವರ್ಗಕ್ಕೆ ನಿಮ್ಮ ಮೇ ದಿನದ ಸಂದೇಶವೇನು? 
ಆರ್ಎಸ್ಎಸ್ ಬಿಟ್ಟು ಬರುವುದಕ್ಕೆ ಕಾರಣವೇನು ? ನಮ್ಮ ಇಲಾಖೆಯಲ್ಲೇ ಕೆಲಸ ಮಾಡುತ್ತಿದ್ದ ಸಿಪಿಐ ಎಚ್‌ವಿಎ : ಈಗಾಗಲೇ ಎಐಟಿಯುಸಿಯ 
ಎರಡನೆಯದಾಗಿ, ಆಗಿನ ಆರ್‌ಎಸ್‌ಎಸ್‌ಗೂ ನಾಯಕರಾಗಿದ್ದ ಸಂಗಾತಿ ಜಯತೀರ್ಥರವರ ಶತಮಾನದ ವರ್ಷವನ್ನು ಆಚರಿಸಲು ಸಿದ್ಧತೆಗಳಾಗುತ್ತಿವೆ. 
ಇಂದಿನದಕ್ಕೂ ವ್ಯತ್ಯಾಸವಿದೆಯೇ ? 

ಪರಿಚಯವಾಯಿತು. ಅವರೊಡನೆ ಚರ್ಚೆಗಳನ್ನು ಅನೇಕ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಹಮ್ಮಿಕೊಳ್ಳ 
ಎಚ್‌ವಿಎ : ಮುಖ್ಯವಾದ ಪ್ರಶ್ನೆಯಿದು. ನಾನು ಮಾಡುತ್ತಿದ್ದೆ. ಅವರು ಎಡಪಂಥೀಯ ಲಾಗುತ್ತದೆ. ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ 
ಯಾವುದೇ ಸಿದ್ದಾಂತದಡಿ ತತ್ವನಿಷ್ಠೆಯಿಂದ ವಿಚಾರಧಾರೆಯ ಸೋವಿಯತ್ ಯೂನಿಯನ್‌ನ ಒಂದು ಸನ್ನದನ್ನು ಮಂಡಿಸಿವೆ. ಅವುಗಳಲ್ಲಿ ಕಾರ್ಮಿಕ 
ಕೆಲಸವನ್ನು ಮಾಡಿದ್ದೇನೆ; ಮಾಡುತ್ತಿದ್ದೇನೆ. ನನ್ನ ಕೆಲವು ಪುಸ್ತಕಗಳನ್ನು ಓದಲು ಕೊಟ್ಟರು. ೧೯೬೬ರಲ್ಲಿ ರಂಗಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳಿವೆ; 
ಹೈಸ್ಕೂಲ್ ದಿನಗಳಲ್ಲಿ ಕ್ರಿಕೆಟ್, ಟೆನಿಸ್ತನ್ನು ಆಡುವಷ್ಟು ನಾನು ಸಿಪಿಐ ಸೇರಿದೆ. 

ಬೇಡಿಕೆಗಳಿವೆ. ಅವುಗಳನ್ನು ಸಾಕಾರಗೊಳಿಸುವುದರಲ್ಲಿ 
ಆರ್ಥಿಕ ಶಕ್ತಿಯಿರಲಿಲ್ಲ . ಆರ್‌ಎಸ್‌ಎಸ್ ಶಾಖೆಯಲ್ಲಿ ಅಂದಿನ ಆರ್‌ಎಸ್‌ಎಸ್‌ಗೂ ಇಂದಿನದ್ದಕ್ಕೂ ಎಲ್ಲ ಕಾರ್ಮಿಕ ಸಂಘಗಳು ಒಟ್ಟಾಗುವುದು 
ದೇಶ, ದೇಶಪ್ರೇಮ ಇತ್ಯಾದಿಗಳ ಆಕರ್ಷಣೆಯಿತ್ತು. ವಿಚಾರಧಾರೆಯ ವಿಷಯದಲ್ಲಿ ವ್ಯತ್ಯಾಸವಿಲ್ಲ. ಅಲ್ಲಿ ಎಐಟಿಯುಸಿಯ ಶತಮಾನದ ಸಂದರ್ಭದಲ್ಲಿ ನಮ್ಮ 
ಅಲ್ಲಿ ಒಂದಿಷ್ಟು ಆಟಗಳನ್ನು ಆಡಿಸುತ್ತಿದ್ದರು, ವರ್ಣಾಶ್ರಮ ಧರ್ಮ ಮೆರೆಯುತ್ತಿದೆ. ಆದರೆ ಅಂದಿನ ಕರ್ತವ್ಯವಾಗಬೇಕು. ಇದು ಕಾರ್ಯರೂಪಕ್ಕೆ ಇಳಿದರೇ 
ಹಾಡುಗಳನ್ನು ಹೇಳಿ ಕೊಡುತ್ತಿದ್ದರು. ಆಗ ಸಂಘದ ಆರ್‌ಎಸ್‌ಎಸ್ ನಾಯಕರಿಗೆ ಒಂದು ಗುರಿಯಿತ್ತು. ಮುಂದಿನ ಐದು ವರ್ಷಗಳಲ್ಲಿ ಬದಲಾವಣೆ 
ವಿನಾಶಕಾರಿ ವಿಚಾರಧಾರೆಯ ಅರಿವಿರಲಿಲ್ಲ . ನಂತರ ಈಗ ಕಾಲ ಬದಲಾಗಿದೆ. ಕಾರ್ಪೋರೇಟ್ ಹಣ ಗಳಾಗುತ್ತವೆ. ಅಖಿಲ ಭಾರತ ಮಟ್ಟದಲ್ಲಿ ಸಂಯುಕ್ತ 
ಶಾಖೆಯ ಪ್ರಮುಖನೂ ಆಗಿದ್ದೆ . ಎಲ್‌ಐಸಿಯ ದೇಣಿಗೆಯ ರೂಪದಲ್ಲಿ ಆರ್‌ಎಸ್‌ಎಸ್‌ಗೆ ಹರಿದು ಕಾರ್ಯಾ ಚರಣೆಗಳು ಜರುಗುತ್ತಿದ್ದರೂ ಕಾರ್ಮಿಕ 
ಕೆಲಸವನ್ನು ಮುಗಿಸಿಕೊಂಡು ಪ್ರತಿದಿನ ಬೆಂಗಳೂರಿ ಬರುತ್ತದೆ. ಗುರುದಕ್ಷಿಣೆ ಅದರ ಮುಂದೆ ಏನೂ ಇಲ್ಲ! ಸಂಘದ ಮಟ್ಟದಲ್ಲಿ, ಫೋರ್‌ ಲೆವೆಲ್‌ನಲ್ಲಿ 
ನಲ್ಲಿರುವ ಆರ್‌ಎಸ್‌ಎಸ್‌ನ ಕೇಶವ ಕೃಪಕ್ಕೆ ಸಂಘ ಪರಿವಾರದ ಬಿಜೆಪಿಯ ಸದಸ್ಯರಾಗುವುದಕ್ಕೆ ವಿಭಜನೆಗಳಿವೆ. ನಮ್ಮ ಶತ್ರುಗಳು, ನಮ್ಮನ್ನು 
ಹೋಗುತ್ತಿದೆ . ಗುರುದಕ್ಷಿಣೆಯನ್ನೂ ನೀಡುತ್ತಿದ್ದ. ಒಮ್ಮೆ ಒಂದು ಮಿಸ್ ಕಾಲ್ ಸಾಕು! 

ತುಳಿಯುತ್ತಿರುವವರು ಒಂದಾಗಿದ್ದಾರೆ. ಆದರೆ 
ಕಾಶ್ಮೀರದ ವಿಷಯಕ್ಕೆ ಸಂಬಂಧಿಸಿದಂತೆ ಭೇಟಿ ಹೊಸತು : ಹಿಟ್ಲರ್ ಜರ್ಮನಿಯಲ್ಲಿ ಕಾರ್ಮಿಕ ಕಾಯಾ, ವಾಚಾ, ಮನಸಾ ಕಾರ್ಮಿಕರು ಸಂಘಟನಾ 
ನೀಡಿದ ಒಂದು ತಂಡದ ಮುಂದೆ ಭಾಷಣ ಮಾಡ ವರ್ಗವನ್ನೇ ತನ್ನ ಆಯುಧವನ್ನಾಗಿ ಮಾಡಿಕೊಂಡ. ಮಟ್ಟದಲ್ಲಿ ಒಂದಾಗಿಲ್ಲ. ೧೯೯೦ರ ಎಐಟಿಯುಸಿಯ 
ಬೇಕೆಂದು ಆರ್‌ಎಸ್‌ಎಸ್‌ನವರು ತಿಳಿಸಿದರು. ನಾನು ಭಾರತದಲ್ಲೂ ಈ ಆರ್ ಎಸ್ಎಸ್/ ಫ್ಯಾಸಿಸ್ಟರು ಇದೇ ಮಹಾಧಿವೇಶನದಲ್ಲಿ ಸಂಗಾತಿ ಇಂದ್ರಜಿತ್ ಗುಪ್ತಾ 
ಮಾತನಾಡಿದೆ. ಆಗ ಆ ತಂಡದವರು, “ಸೋವಿಯತ್ ಹಾದಿಯಲ್ಲಿ ಇದ್ದಾರೆ.. . 

ಕಾರ್ಮಿಕರಿಗೆ ಒಂದೇ ಟ್ರೇಡ್ ಯೂನಿಯನ್ ಸೆಂಟರ್ 
ಯೂನಿಯನ್ ಇದೆಯಲ್ಲ.. ಕಾಶ್ಮೀರದ ವಿಷಯದಲ್ಲಿ ಎಚ್‌ವಿಎ : ಇದರ ಮೊದಲ ನಡೆಯಾಗಿ ಇರಬೇಕೆಂದು ಕರೆ ನೀಡಿದ್ದರು. ಪ್ರಸ್ತುತ ಈ ಆಶಯ 
ಅದು ನಮ್ಮ ಪರವಾಗಿರುತ್ತದೆ.” ಎಂದರು! ೧೯೬೩ರಲ್ಲಿ ಕಾರ್ಮಿಕ ಕಾನೂನುಗಳನ್ನು ಬದಲಾಯಿಸಲು ಸಾಕಾರಗೊಳ್ಳಬೇಕು. ಇದು ಕಾರ್ಮಿಕ ಶಕ್ತಿಯ 
ನಾನು ಎಲ್‌ಐಸಿ ಉದ್ಯೋಗಿಗಳ ಸಂಘದ ಸಮಿತಿಯ ಹೊರಟಿದ್ದಾರೆ. ಹೀಗೆ ಮಾಡುವುದರ ಮೂಲಕ ಮುನ್ನಡೆಗೆ ದಾರಿದೀಪವಾಗಬಲ್ಲದು. 
ಸದಸ್ಯನಾದೆ. ಆ ಸಂಘದ ಕಾರ್ಯಕ್ರಮಗಳು, ಮುಷ್ಕರ ಅವರು ಕಾರ್ಮಿಕ ಶಕ್ತಿಯನ್ನು ಕುಗ್ಗಿಸಿ, ಕಾರ್ಪೋರೇಟ್ ಹೊಸತು : ನಿಮ್ಮ ಆಶಯ ಈಡೇರಲಿ. ನಿಮ್ಮ 
ಗಳಲ್ಲಿ ಭಾಗವಹಿಸಿದೆ. ನನ್ನ ಮನಸ್ಸಿನಲ್ಲಿ ಆರ್‌ಎಸ್‌ಎಸ್ ವಲಯಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ದೇಶ ಭಕ್ತಿಯ ಹೋರಾಟಗಳಿಗೆ ಹೊಸತು ಬಳಗದ ಹಾರ್ದಿಕ 
ಬಗೆಗೆ ಸಂದೇಹಗಳು ಮೂಡಲು ಶುರುವಾದವು. ಹೆಸರಿನಲ್ಲಿ ಹುಸಿ ರಾಷ್ಟ್ರವಾದವನ್ನು ಬಿತ್ತುತ್ತಿದ್ದಾರೆ. ಶುಭಾಶಯಗಳು. 
ಅದರ ಸಿದ್ದಾಂತದ ಅಪಾಯದ ಅರಿವಾಗತೊಡಗಿತು. ಮಾಧ್ಯಮಗಳೂ ಸಾಥ್ ನೀಡುತ್ತಿವೆ. ಪ್ರಜ್ಞೆ ಕಡಿಮೆ ಎಚ್‌ವಿಎ : ಧನ್ಯವಾದ. 
ಅಲ್ಲದೆ ಜವಹರ್‌ಲಾಲ್ ನೆಹರು ಗತಿಸಿದಾಗ, ಒಂದು ಇರುವ ಕಾರ್ಮಿಕರು ಈ ಹುನ್ನಾ ರಾಗುತ್ತಾರೆ. 
ಅಧಿಕಾರಿಗಳ ತರಬೇತಿ ಶಿಬಿರ ನಡೆಯುತ್ತಿತ್ತು. ಅಂದು ಮೋದಿ ಸರ್ಕಾರ ತುಂಬ ಆಳವಾಗಿ ಷಡ್ಯಂತ್ರಗಳನ್ನು 

ಲೇಖನ ಸಿದ್ದಪಡಿಸಿದವರು : ಮ . ಶ್ರೀ . ಮುರಳಿ ಕೃಷ್ಣ 

ನಂ . ೩೮, ೩ನೇ ಕ್ರಾಸ್ , ರಾಜಾ ಗಾರ್ಡನಿಯ ಲೇಔಟ್ 
ಅಲ್ಲಿದ್ದ ಆರ್‌ಎಸ್‌ಎಸ್ ಸದಸ್ಯರು ನೆಹರು ಇನ್ನಿಲ್ಲ ಹೂಡಿದೆ. ಆದುದರಿಂದಲೇ ದುಡಿಯುವ ವರ್ಗದಿಂದ 

ತುರಹಳ್ಳಿ, ಸುಬ್ರಹ್ಮಣ್ಯಪುರ ಅಂಚೆ, ಬೆಂಗಳೂರು- ೫೬೦ ೦೬೧ 
ಎಂಬ ವಿಷಯ ತಿಳಿದು ಹಾಲನ್ನು ಕುಡಿದರು! “ ಸಂಯುಕ್ತ ಹೋರಾಟಗಳು ಜಾಸ್ತಿಯಾಗುತ್ತಿವೆ. ಇದು ಇಮೈಲ್ : msmurali1961 @ gmail.com 
ಮೇ ೨೦೧೯ 

ಹೊಸತು ೨೯ 


ಎರಡು 
ಕನಕ 


ಬ್ಯೂಟಿಪಾರ್ಲ‌್ರನಲ್ಲಿ ಅಪಾಯಿಂಟೆಂಟ್ 
ಇದ್ದುದರಿಂದ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ 
ಶರವೇಗದಲ್ಲಿ ವಾಹನ ಚಲಾಯಿಸುತ್ತಿದ್ದ 
ಮಹಿಳೆಯನ್ನು ಸಂಚಾರಿ ಪೊಲೀಸರು ತಡೆದು 
ನಿಲ್ಲಿಸಿದರು. ಹೆಲೈಟ್ ತೆಗೆದು ಒಂದು ಸುಂದರ ಹೂ 
ನಗೆಯೊಂದನ್ನು ಬೀರಿ ಪ್ರೆಸ್ ಸರ್ ಅರ್ಜೆಂಟ್ ಕೆಲ್ಲ 
ಇತ್ತು ಸರ್ ಎಂದು ಇನ್ಸ್‌ಪೆಕ್ಟರ್‌ಗೆ ಹೇಳ್ತಾಳೆ... ಪ್ರೆಸ್ 
ಎಂದಾಕ್ಷಣ ಜರ್ಕ್ ಹೊಡೆದ ಅಧಿಕಾರಿ ಸರಿ ರಸ್ತೆ ಗುಡಿಸುತ್ತಿದ್ದುದನ್ನು ಕಂಡು ರಾಹುಲ್ , ಆಂಟಿ ನಿಮಗೆ ಕಾರ್ಪೊರೇಷನ್ ಶೂ ಕೊಟ್ಟಿಲ್ಲವೇ ಎಂದು ಪ್ರಶ್ನಿಸುತ್ತಾನೆ . 
ಹುಷಾರಾಗೋಗಿಎಂದು ಕಳಿಸಿಬಿಟ್ಟ . 

ಅಯ್ಯೋ ಶೂಗೋದೆಕಣಪ್ಪ ನೀನು ಮೂರುತಿಂಗ್ನಿಂದ ನಮಗೆ ಸಂಬಳಾನೇ ಕೊಟ್ಟಿಲ್ಲ ಕಣಪ್ಪ . ಮೇಸ್ತಿಕೇಳಿದರೆ 
- ಬ್ಯೂಟಿಪಾರ್ಲರ್ ಮಾಲಕಿ ಯಾಕ್ ಮೇಡಂ ನಮಗೂ ಇನ್ನೂ ಬಂದಿಲ್ಲ ಅಂತಾನೆ, ಇಂಜಿನಿಯರ್‌ಕೇಳಿದರೆ ನಿಮ್ಮ ಕಂಟ್ರಾಕ್ಟರ್ ಕೊಡ್ತಾನಮ್ಮ ನಿಮ್ಮ ಸಂಬಳ, 
ಲೇಟು ಎಂದಾಗ ಹಾಳಾದ ಟ್ರಾಫಿಕ್ ಕಿ ಎಂದು 

ಕಿತ್ತೋಗಿತಗಾಳಾಕೂ ಕಾಸಿಲ್ಲ ನಮ್ಮ 
ಕೂರುತ್ತಾಳೆ ಪತ್ರಕರ್ತೆ ಶ್ರೀಲತಾ, ತನ್ನ ಪ್ರತಿಷ್ಠಿತ ಹಣೆಬರಹ... ಎಂದಳು. ರಾಹುಲ್ ಒಂದು ಕ್ಷಣ ಯೋಚಿಸಿ, ನಮ್ಮಮ್ಮನ ಹತ್ತಿರ ಎಷ್ಟೊಂದು ಚಪ್ಪಲಿಗಳು ಇವೆ... 
ಪತ್ರಕರ್ತೆ ಗಿರಾಕಿಯ ಮುಖಾರವಿಂದವನ್ನು ಅಂದ ನಿಮಗೊಂದು ಜೊತೆ ತಂದುಕೊಡ್ತನೆ ಆಂಟಿ ಸರೀನಾ ಎಂದ. ಎಷ್ಟು ದೊಡ್ಡ ಮನಸ್ರೋ ಕಂದ ನಿಂದು ಅದೇನು 
ಗೊಳಿಸುತ್ತಾ, ಮೇಡಂ ಈ ದಿನ ಪ್ರಕಟವಾಗಿರೋ ಬ್ಯಾಡ ನಿಮ್ಮ ಸ್ಕೂಲ್ ವ್ಯಾನ್ ಬಂತು ಹತ್ತೊಂಡೋಗಪ್ಪ ಎಂದು ರಾಹುಲನನ್ನು ಕಳಿಸಿ ಗುಡಿಸೋಕೆ ಶುರು ಮಾಡಿದಳು. 
ನಿಮ್ಮ ಲೇಖನ ಅದೇ ಕಾರ್ಪೊರೇಷನ್ ಸ್ವೀಪರ್ಸ್ ಸಂಜೆ ಮನೆಗೆ ಬಂದ ರಾಹುಲ್, ತನ್ನಮ್ಮನಿಗೆ ಅಮ್ಮ ನಿನ್ನತ್ರ ಎಷ್ಟೊಂದು ಚಪ್ಪಲಿ ಇದೆಯಲ್ಲ ಒಂದು ಜೊತೆ 
ಗಳಿಗೆ ಅದರಲ್ಲೂ ಗುಡಿಸೋರು, ಕಸ ಕಲೆಕ್ಸ್ ಬೇಕಿತ್ತು ನನಗೆ ಎಂದ. ಯಾಕೋ ನಿನಗೆ ಲೇಡೀಸ್ ಚಪ್ಲಿ ನಿನಗೆ ಬೇಕಿದ್ರೆ ಹೊಸದು ಕೊಡಿಸ್ತೇನೆ ಎಂದಳು 
ಮಾಡೋರು, ಕಸ ಸೆಪರೇಟ್ ಮಾಡೋ ಹೆಂಗಸರಿಗೆ ಶ್ರೀಲತಾ, ನನಗಲ್ಲಮ್ಮ ನಮ್ಮ ರೋಡ್ಸ್ವೀಪರ್‌ಗೆ ಕಣಮ್ಮ , ಅವರ ಚಪ್ಲಿ ಕಿತ್ತೋಗಿದೆಯಂತೆ... 
ಸುರಕ್ಷತೆ ಇಲ್ಲ, ಗೌಸ್ ಕೊಡಲ್ಲ, ಬೂಟುಕೊಡಲ್ಲ, ಹೊಸದನ್ನು ತಗೊಳೋಕೆ ಅವರತ್ರ ದುಡ್ಡಿಲ್ವಂತೆ ಕಣಮ್ಮ ಎಂದ. 
ಮಾಸ್ಕ ಕೊಡಲ್ಲ ಅವರ ಆರೋಗ್ಯದ ಗತಿ ಏನು ಅಂತ ಅದೆಲ್ಲಾ ಹೈ ಹೀಲ್ಡ್ ಚಪ್ಲಿ ಕಣೋ ಆಂಟಿಗೆ ಆಗಲ್ಲ ಎಂದಳು. ಹೋಗ್ಲಿ ಸ್ವಲ್ಪ ದುಡ್ಡು ಕೊಡಮ್ಮ ಅವರೇ 
ಚೆನ್ನಾಗಿ ಗವರ್ನ್‌ಮೆಂಟನ್ನು ಝಾಡೀಸಾಕಿದ್ದೀರಾ ತಗೊಂಡು ಹಾಕ್ಕೊಳ್ಳಿ ಎಂದ. ದುಡ್ಡು ನನ್ನತ್ರಾನೂ ಎಲ್ಲಿದೆಯೋ ? ನಿಮ್ಮಪ್ಪನ ಸಂಬಳವೆಲ್ಲಾ ನಿಮ್ಮಜ್ಜಿ, ತಾತನ 
ಕಂಗ್ರಾಟ್ಸ್ ಮೇಡಂ ಎಂದಳು. ಪತ್ರಕರ್ತೆಗೆ ತುಂಬ ಆಸ್ಪತ್ರೆಯ ಖರ್ಚಿಗೆ ಸರಿಹೋಗುತ್ತೆ . ಹ್ಯಾಗೋ ನಾನು ದುಡಿತಿರೋದಕ್ಕೆ ಸರಿಹೋಯ್ತುಇಲ್ಲಾಂದ್ರೆ ಅಷ್ಟೇ ನಮ್ಯತೆ 
ಖುಷಿಯಾಯ್ತು, ಮನುಷ್ಯತ್ವ ಇಲ್ಲದ ಅಧಿಕಾರಿಗಳು, ಎಂದಳು. ಪಟ್ಟುಬಿಡದ ರಾಹುಲ್ ಅಮ್ಮಾ ಫೀಸ್ ಅಮ್ಮ ಆಂಟೀಗೆ ಚಪ್ಲಿಕೊಡಿಸಮ್ಮ ನನಗೆ ಕೊಡಿಸ್ತೀನಿ ಅಂದ್ಯಲ್ಲ 
ಕಂಟ್ರಾಕ್ಟರ್ , ರಾಜಕಾರಣಿಗಳ ದುಷ್ಟಕೂಟ ಕಣೀ ನಂಗೇನು ಬೇಡ, ನಮ್ಮ ರೋಡ್ಸ್ವೀಪರ್ ಆಂಟಿಗೆ ಕೊಡ್ಡಮ್ಮ ಎಂದು ಪೀಡಿಸತೊಡಗಿದ. 
ಕಾರ್ಪೊರೇಷನ್ನಲ್ಲಿ... ಆ ಬಡ ಹೆಣ್ಣುಮಕ್ಕಳನ್ನು ಬಾಯುಚ್ಚಿಕೊಂಡು ಸುಮ್ಮಿರು ಕತ್ತೆ ,ಬ್ಯೂಟಿ ಪಾರ್ಲರ್,ಕಾಟಿಕ್ಸ್ ಬಿಲ್ಲು ಇನ್ನೂ ಕೊಟ್ಟಿಲ್ಲ. ನೆಕ್ಸ್ ಮಂತ್ 
ನೋಡಿದರೆ ಅಯ್ಯೋ ಅನ್ನಿಸುತ್ತೆ... ಕರುಳು ಕೊಡ್ತೀನಿ ಎಂದು ಹೇಳಿ ಬಂದಿದೀನಿ ನೀನು ಬೇರೆ. ಈ ತಿಂಗಳಿನಿಂದ ಸ್ಕೂಲ್ ವ್ಯಾನ್‌ನವನು ಫೀ ಜಾಸ್ತಿ 
ಕಿತ್ತುಬರುತ್ತೆ ಎಂದು ಹಿಂದಕ್ಕೆ ಒರಗಿ ಕೂತಳು . ಮಾಡಿದ್ದಾನೆ ಗೊತ್ತಾ? ಸುಮ್ಮೆ ಹೋಂ ವರ್ಕ್ ಮಾಡಿ ಮಲಗು ಎಂದಳು ಶ್ರೀಲತಾ, 

ಮನೆಗೆ ಬಂದ ತಕ್ಷಣ ಓದಿಕೊಳ್ಳುತ್ತಿದ್ದ ಆರನೇ ಸುಮಾರು ಹೊತ್ತಿನವರೆಗೂ ನಿದ್ದೆ ಬರದೆ ಒದ್ದಾಡಿ ಬೆಳಗಿನ ಜಾವ ನಿದ್ದೆಗೆ ಜಾರಿದ ರಾಹುಲ್ , ಸುಂದರ 
ತರಗತಿಯ ರಾಹುಲ್, ಅಮ್ಮಾ ನಮ್ಮ ಕನ್ನಡ ಮಿಸ್ಸು ಕನಸೊಂದು ಅಲ್ಲಾವುದ್ದೀನ್ ದೀಪವು ತನಗೆ ಸಿಕ್ಕಂತೆ ಅದರಿಂದ ಹೇಳಿದ ಕೆಲಸವನ್ನು ಕ್ಷಣಾರ್ಧದಲ್ಲಿ ಮಾಡಿ 
ನೀನು ಪೇಪರ್ನಲ್ಲಿ ಬರೆದಿರೋ ಆರ್ಟಿಕಲ್ ಕ್ಲಾಸ್‌ನಲ್ಲಿ ಮುಗಿಸುವ ಗುಲಾಮನು ಪ್ರತ್ಯಕ್ಷನಾದನು. ಏನು ಬೇಕು ಒಡೆಯ ಎಂದನು, ತಕ್ಷಣವೇ ರಾಹುಲ್ ನಮ್ಮ ರೋಡಿನ 
ಓದಿ, ಸ್ವೀಪರ್ಸ್ ಆಂಟಿಗಳ ಬಗ್ಗೆ ನಿಮ್ಮ ಮದರ್‌ಗೆ ಸ್ವೀಪರ್ ಆಂಟಿಗೆ ತುಂಬ ತುಂಬ ಚಪ್ಪಲಿಗಳು ಎಂದ, ತಕ್ಷಣವೇ ಗುಲಾಮನು ಚಪ್ಪಲಿಯ ರಾಶಿಯನ್ನು 

ರ್‌ ಇದೆ... ಎಂದರು ಆಮೇಲೆ ನಿನಗೆ ಸೃಷ್ಟಿಸಿದನು. ಆಂಟಿಗೆ ಹೊಸಾ ಚಪ್ಲಿ ಸಿಕ್ಕು, ಹೊಸಾ ಚಪ್ಲಿ ಸಿಕ್ಕು ಎಂದು ಕೂಗತೊಡಗಿದ. 
ಥ್ಯಾಂಕ್ಸ್ ಹೇಳು ಅಂದ್ರಮ್ಮ ಎಂದ... ಪತ್ರಕರ್ತೆಗೆ ಸರಿ ಸುಮಾರು ಅದೇ ಸಮಯದಲ್ಲಿ ಪಕ್ಕದ ರೂಮಿನಲ್ಲಿ ಗಂಡನೊಂದಿಗೆ ಮಲಗಿದ್ದ ಪತ್ರಕರ್ತೆಗೆ ಕೂಡ 
ಆಯಾಸವೆಲ್ಲಾ ಮಾಯವಾಗಿ ಮಗನಿಗೆ ಸುಂದರವಾದ ಕನಸು, ಪತ್ರಕರ್ತೆಯಾಗಿ ತಾನು ಹೊಂದಿರುವ ಸಾಮಾಜಿಕ ಕಳಕಳಿಯನ್ನು ಗುರ್ತಿಸಿ ಮಾಧ್ಯಮ 
ಮುತ್ತೊಂದನ್ನಿತ್ತು ತಂಗಳನ್ನು ಬಿಸಿ ಮಾಡಹೊರಟಳು. ಅಕಾಡೆಮಿಯ ಪ್ರಶಸ್ತಿಯನ್ನು ಮುಖ್ಯಮಂತ್ರಿಗಳ ಕರಕಮಲದಿಂದ ಬಾಂಕ್ವೆಟ್ ಹಾಲ್‌ನಲ್ಲಿ ಪಡೆಯುತ್ತಿರುವಂತೆ... 

ಪ್ರತಿದಿನ ರಾಹುಲ್ ಶಾಲೆಗೆ ತೆರಳುವ ಸಮಯಕ್ಕೆ 
ಸರಿಯಾಗಿ ರಸ್ತೆ ಗುಡಿಸಲು ಪೌರಕಾರ್ಮಿಕರು 

ಜಿ. ಟಿ . ನರೇಂದ್ರ ಕುಮಾರ್ 
ಬರುತ್ತಾರೆ. ತುಸು ವಯಸಾದ ಮಹಿಳೆ ಬರಿಗಾಲಲಿ ನಂ . ೨೬ , " ಅರ್ಕಾವತಿ ೩ನೇ ಅಡ್ಡರಸ್ತೆ, ೩ನೇ ಮುಖ್ಯರಸ್ತೆ, ಪಿ. ಎನ್ .ಬಿ . ಲೇಔಟ್, ಡಿ. ಕೆ. ಸಂದ್ರ, ಬೆಂಗಳೂರು - ೨ 
ಹೊಸತು ೩೦ 

ಮೇ ೨೦೧೯ 


ಎಷ್ಟು 


ಬೆಳವಣಿಗೆ ತೊಂದರೆ ( ಪಿಡಿಡಿ) ಇರುವ ಮಕ್ಕಳ ಚಿಕಿತ್ಸೆ ನಿರ್ವಹಣೆ ಹಾಗೂ ತರಬೇತಿಯಲ್ಲಿ 
ಹೊಸ ಓದು ವರದಾನವಾಗಿ ಬಂದಿರುವ ಕಾಮ್ ಡೀಲ್ ಸಂಸ್ಥೆಯ ಪ್ರಾಯೋಗಿಕ ಕೈಪಿಡಿಗಳ ಕಿರುಪರಿಚಯ 


೧೯೭೦ - ೮೦ರ ದಶಕದಲ್ಲಿ ತುಂಬ ಅಪರೂಪವಾಗಿ ಕೇಳಿಬರುತ್ತಿದ್ದ ಪಿ . ಡಿ . ಡಿ ./ ಎ .ಎಸ್ . ಡಿ . ಎನ್ನುವ ಶಾರೀರಿಕವಾದ, ಮಗುವಿನ ಬೆಳವಣಿಗೆಯ 
ಹಲವು ವಲಯಗಳ ಮೇಲೆ ಗಾಢವಾದ ಋಣಾತ್ಮಕ ಪ್ರಭಾವ ಬೀರುವಂಥ ನರ ಮಂಡಲದ ನ್ಯೂನತೆ ಇತ್ತೀಚಿನ ದಿನಗಳಲ್ಲಿ ತುಂಬ 
ವ್ಯಾಪಕವಾಗಿ ಕಂಡುಬರುತ್ತಿರುವುದು ಸಂಬಂಧಪಟ್ಟ ಪೊಷಕರು, ಶಿಕ್ಷಕರು, ತಜ್ಞರು, ಚಿಕಿತ್ಸಕರು ಹಾಗೂ ತರಬೇತಿದಾರರಿಗೆ ಆತಂಕದ 
ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಕಾಮ್ ಡೀಲ್ ಸಂಸ್ಥೆಯ ಸ್ಥಾಪಕರಾದ ಡಾ|| ಪ್ರತಿಭಾ ಕಾರಂತ್ ಹಾಗೂ ಅವರ ಸಿಬ್ಬಂದಿ ವರ್ಗದವರು 
ಸುಮಾರು ೪೦ ವರ್ಷಗಳ ವೃತ್ತಿ ಅನುಭವ ಹಾಗೂ ಸಂಶೋಧನೆಯ ಫಲಿತಾಂಶಗಳ ಸಾರ ರೂಪವಾಗಿ ಅನೇಕ ಪ್ರಾಯೋಗಿಕ ಕೈಪಿಡಿಗಳನ್ನು 
ತಯಾರಿಸಿದ್ದಾರೆ. ಇವೆಲ್ಲಾ ಮೂಲದಲ್ಲಿ ಆಂಗ್ಲ ಭಾಷೆಯಲ್ಲಿರುವುದರಿಂದ ಇವುಗಳ ಉಪಯೋಗ ಸೀಮಿತವಾಗಿತ್ತು. ಇವುಗಳ 
ಉಪಯೋಗವನ್ನು ವಿಸ್ತರಿಸುವ ಉದ್ದೇಶದಿಂದ ಈ ಕೈಪಿಡಿಗಳನ್ನು ನವಕರ್ನಾಟಕ ಪ್ರಕಾಶನ ಕನ್ನಡಕ್ಕೆ ಅನುವಾದಿಸಿ ಪ್ರಕಟಿಸಿದೆ. 


( ಪಿ. ಡಿ. ಡಿ./ ಎ.ಎಸ್. ಡಿ.) ಈ ತೊಂದರೆಯು ಉಳ್ಳ ಇತರ ಮಕ್ಕಳಿಗೂ ಉಪಯೋಗಿಸಬಹುದು. ವರ್ತಿಸುತ್ತಾರೆ. ದೈನಂದಿನ ದಿನಚರಿಯಲ್ಲಿ ಬದಲಾವಣೆ 
ಮುಖ್ಯವಾಗಿ ೮ ಬೆಳವಣಿಗೆ ವಲಯಗಳನ್ನು ಅಂದರೆ ೩ . ಎ.ಎಸ್. ಡಿ. ಬಾಧಿತ ಮಕ್ಕಳ ಕುಟುಂಬದ ಗಳನ್ನು ಪ್ರತಿರೋಧಿಸುತ್ತಾರೆ. ಇವರು ದೃಷ್ಟಿ, ಶ್ರವಣ, 
ಚಲನಾ ಕೌಶಲ, ದೈನಂದಿನ ಚಟುವಟಿಕೆ, ಭಾಷಾ ವರಿಗಾಗಿ ಕಾಮ್ ಡೀಲ್ ಕೈಪಿಡಿ 

ಸ್ಪರ್ಶ, ರುಚಿ ಮತ್ತು ವಾಸನೆಗಳಲ್ಲಿ ಸೂಕ್ಷ್ಮತೆ 
ಕೌಶಲ, ಅರಿವಿನ ಕೌಶಲ, ಸಾಮಾಜಿಕ ಕೌಶಲ ಹಾಗೂ ಈ ಕೈಪಿಡಿಯನ್ನು ಬಳಸಲು ಅನುಕೂಲ ಹೊಂದಿರುತ್ತಾರೆ. 
ಭಾವನಾತಕ ಕೌಶಲಗಳನ್ನು ಕುಂಠಿತಗೊಳಿಸುವುದರಿಂದ ವಾಗುವಂತೆ ೩ ಭಾಗಗಳಾಗಿ ವಿಂಗಡಿಸಲಾಗಿದೆ. 

ಈ ತೊಂದರೆ ಬೇರೆ ಬೇರೆ ಮಕ್ಕಳನ್ನು ಬೇರೆ 
ಇದಕ್ಕೆ ಸಮಗ್ರವಾದ, ದೀರ್ಘಕಾಲೀನ ಹಾಗೂ ಬಹು ( ೧) ಕುಟುಂಬದವರು ಎದುರಿಸುವ ಸಮಸ್ಯೆಗಳು, ಬೇರೆ ರೀತಿಯಲ್ಲಿ ಬಾಧಿಸುತ್ತದೆ. ಒಂದೇ ಹೆಸರಿನ 
ಶಿಸ್ತೀಯ ಚಿಕಿತ್ಸಾ ಕಾರ್ಯಾಚರಣೆ ಅವಶ್ಯಕವಾಗಿ ಪ್ರಶ್ನೆಗಳು ಇತ್ಯಾದಿ. ಉದಾ: ಆಟಿಸಂ ನಮ್ಮಿಂದ ಸಮಸ್ಯೆಯ ( ತಪಾಸಣೆಯ ) ಇಬ್ಬರು ಮಕ್ಕಳು ವಿಭಿನ್ನ 
ರುತ್ತದೆ ಮತ್ತು ಆರಂಭದ ಹಂತದಲ್ಲೇ ಸಮಸ್ಯೆಯನ್ನು ಉಂಟಾಗುತ್ತದೆಯೇ ? ಇದಕ್ಕೆ ಕಾರಣವೇನು? ನಾವು ರೀತಿಯಲ್ಲಿ ವ್ಯವಹರಿಸಬಹುದು. ಇತ್ತೀಚೆಗೆ ವಿಭಿನ್ನ 
ಪತ್ತೆಹಚ್ಚಿ ಚಿಕಿತ್ಸಾಕ್ರಮವನ್ನು ರೂಪಿಸಬೇಕಾಗುತ್ತದೆ. ಈ ಇದನ್ನು ತಡೆಯಬಹುದಿತ್ತೆ? 

ರೀತಿಯಲ್ಲಿ “ಆಟಿಸಂ " ಅನ್ನು ಗುರುತಿಸಲ್ಪಡುವುದರಿಂದ 
ರೀತಿಯ ಚಿಕಿತ್ಸಾ ವ್ಯವಸ್ಥೆಯು ತುಂಬ ದುಬಾರಿ ಆಟಿಸಂ ಎಂದರೇನು? ಅದು ಕಾಯಿಲೆಯೇ , ಮತ್ತು ಆಟಿಸಂ ಬಾಧಿತ ಮಕ್ಕಳಲ್ಲಿ ಬಹುವ್ಯಾಪ್ತಿಯ 
ಯಾಗಿರುವುದರಿಂದ ಮಧ್ಯಮ ಹಾಗೂ ಕೆಳವರ್ಗದ ಅಥವಾ ಬೆಳವಣಿಗೆಯ ಅವ್ಯವಸ್ಥೆಯೆ ? 

ವ್ಯತ್ಯಾಸಗಳಿರುವುದರಿಂದ ಪಿ . ಡಿ. ಡಿ. (Pervasive 
ಜನರಿಗೆ ಎಟುಕುವ ಸಾಧ್ಯತೆ ತುಂಬ ಕಡಿಮೆ . ಈ ( ೨) ಮಗುವಿನ ಸಮಸ್ಯೆಗಳು 

Developmental Disorder) ಮತ್ತು ಎ .ಎಸ್. ಡಿ. 
ಹಿನ್ನೆಲೆಯಲ್ಲಿ ಈ ಪ್ರಾಯೋಗಿಕ ಕೈಪಿಡಿಗಳು ತುಂಬ ಎ. ತಪಾಸಣೆಗೆ ಮುಂಚಿನ, ತಪಾಸಣೆಯ ಹಾಗೂ ( Autistic Spectrum Disorder) ಎಂಬ 
ಉಪಯುಕ್ತ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ತಪಾಸಣೆಯ ನಂತರದ ಸಮಸ್ಯೆಗಳು, 

ಪದಗಳನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. 
- ಕೈಪಿಡಿಗಳ ಪ್ರತ್ಯೇಕಕಿರುಪರಿಚಯ 

ಬಿ . ವೈಯಕ್ತಿಕ, ಭಾವನಾತ್ಮಕ, ಸಾಮಾಜಿಕ ಮತ್ತು ಪಿ . ಡಿ. ಡಿ. ೫ ಉಪವಿಭಾಗಗಳನ್ನು ಸೂಚಿಸುತ್ತದೆ, 
೧) ಕಮ್ಯುನಿಕೇಷನ್ ಡೀಲ್ : ಕಾರ್ಯಕ್ರಮ ದಾಂಪತ್ಯದ ಆತಂಕಗಳು 

೧) ಆಟಿಸ್ಟಿಕ್ ಡಿಸಾರ್ಡರ್ , ೨) ಆಸ್ಪರ್ಜಸ್ 
ಈ ಕೃತಿಯಲ್ಲಿ ಸಂಸ್ಥೆಯ ಕಾರ್ಯಕ್ರಮಗಳು, ಸಿ. ಸಾಮಾನ್ಯ ಸಮಸ್ಯೆಗಳು. 

ಸಿಂಡೋಮ್, ೩ ) ರೆಟ್ ಸಿಂಡೋಮ್ ೪) ಚೈಲ್ಡ್ಹುಡ್ 
ಕಾರ್ಯವೈಖರಿ, ಘಟಕಗಳು, ತರಬೇತಿ, ಸಂಶೋಧನೆ, ಈ ಕೈಪಿಡಿಯಲ್ಲಿ ಸಿಗುವ ಸಾಂತ್ವನದ ಮಾದರಿಗಳು ಡಿಸ್‌ ಇಂಟಿಗ್ರೇಟಿವ್ ಡಿಸಾರ್ಡರ್ ಮತ್ತು ೫) ಪಿ. ಡಿ. ಡಿ. 
ಪರಿಣಾಮಗಳ ಅಧ್ಯಯನ, ಅನುಸರಣೆ ಅಧ್ಯಯನ, ಹೀಗಿವೆ: ಉದಾ : ಆಟಿಸಂ ಕಾಯಿಲೆಯಲ್ಲ. ಅದು ಈ ಕೈಪಿಡಿಯಲ್ಲಿ ಪಟ್ಟಿ ಮಾಡಿರುವ ಪ್ರಶ್ನೆಗಳಿಗೆ 
ಇವುಗಳ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ ಭವಿಷ್ಯದ ಬೆಳವಣಿಗೆಯ ಅವ್ಯವಸ್ಥೆ , ಈ ಮಕ್ಕಳಲ್ಲಿ ಮಾತಿನ ಮತ್ತು 

ಗಳು ಕುಟುಂಬದವರ ಬಹುಪಾಲು 
ಯೋಜನೆಗಳಾದ ಸ್ನಾತಕೋತ್ತರ ಡಿಪ್ಲೊಮಾ ವ್ಯಾಸಂಗ, ಮಾತಿಲ್ಲದ ಸಂವಹನಕ್ಕೆ, ಸಾಮಾಜಿಕ ಚಟುವಟಿಕೆಗಳಿಗೆ, ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು 
ಸರ್ಟಿಫಿಕೇಟ್ ಕೋರ್ಸ್‌ಗಳು, ಜಾಗೃತಿ ಕಾರ್ಯಕ್ರಮ ವಿಶ್ರಾಂತಿ ಮತ್ತು ಆಟವಾಡುವ ಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ. ಜೊತೆಗೆ ಈ ಸಂಸ್ಥೆಯಲ್ಲಿ ಲಭ್ಯವಿರುವ 
ಗಳು, ಡೀಲ್ ಪೂರ್ವ ಕಾರ್ಯಕ್ರಮ , ಸಾಮಾಜಿಕ ತೊಂದರೆ ಇರುತ್ತದೆ. ಇವರು ಬೇರೆಯವರೊಡನೆ ಇತರ ಸವಲತ್ತುಗಳ ಬಗ್ಗೆಯೂ ಮಾಹಿತಿ ಸಿಗುತ್ತದೆ. 
ಸಂವಹನ ಗುಂಪುಗಳು, ಶಾಲೆಗೆ ಬೆಂಬಲ ಕೊಡುವುದು, ವ್ಯವಹರಿಸಲು ಮತ್ತು ಸಂವಹಿಸಲು ಕಷ್ಟಪಡುತ್ತಾರೆ. ಉದಾ: ಚಿಕಿತ್ಸೆಗೆ ಬೇಕಾಗುವ ಸಹಾಯಕ, ಶೈಕ್ಷಣಿಕ 
ಮನೆ ತರಬೇತಿ / ಸಂಪರ್ಕ ಕಾರ್ಯಕ್ರಮ , ಸಾಮಗ್ರಿಯ ಇವರು ಮರುಕಳಿಸುವ ದೈಹಿಕ ಚಲನೆಗಳನ್ನು ಉಪಕರಣಗಳು , ಜಾಲತಾಣಗಳು, ಪುಸ್ತಕಗಳು ಇತ್ಯಾದಿ. 
ಅನುವಾದ ಮತ್ತು ಸಂಶೋಧನೆ ಇವುಗಳ ಬಗ್ಗೆ (ಕೈಗಳನ್ನು ಒದರುವುದು, ತೂಗಾಡುವುದು... ಇತ್ಯಾದಿ) 
ವಿವರವಾದ ಮಾಹಿತಿ ಸಿಗುತ್ತದೆ. ಪ್ರದರ್ಶಿಸುತ್ತಾರೆ. ಇವರು ಜನರೊಡನೆ ಅಸಹಜವಾಗಿ 

ಕುಸುಮ ಸುರೇಂದ್ರ 
೨. ಕಮ್ಯುನಿಕೇಷನ್ ಡೀಲ್ : ಅಭಿವೃದ್ಧಿಯ 
ತಪಶೀಲು ಪಟ್ಟಿಗಳು 

ಕಮ್ಯುನಿಕೇಷನ್ ಡೀಲ್ 
ಎ) ಸಮಗ್ರ ಚಲನಾ ಚಟುವಟಿಕೆಗಳು ; ಬಿ) ಸೂಕ್ಷ್ಮ 

ಕಮ್ಯುನಿಕೇಷನ್ ಡೀಲ್ 
ಚಲನಾ ಚಟುವಟಿಕೆಗಳು; ಸಿ) ದೈನಂದಿನ ಬದುಕಿನ 

ಅಭಿವೃದ್ಧಿಯ ತಪಶೀಲು ಪಟ್ಟಗಳು 
ಚಟುವಟಿಕೆಗಳು ; ಡಿ) ಗ್ರಹಿಸುವ ಭಾಷೆ; ಇ) ಪ್ರಕಪಡಿಸುವ 
ಭಾಷೆ; ಎಫ್) ತಿಳಿವಿನ ಕೌಶಲಗಳು; ಜಿ) ಸಾಮಾಜಿಕ 
ಕೌಶಲಗಳು ; ಹೆಚ್) ಭಾವನಾತ್ಮಕ ಕೌಶಲಗಳು 

ಈ ಕೈಪಿಡಿಯು ೦ -೬ ವರ್ಷ ವಯಸ್ಸಿನ ಮಕ್ಕಳಿ 
ಗಾಗಿ ೮ ಕ್ಷೇತ್ರಗಳಲ್ಲಿ ಬೆಳವಣಿಗೆಯ ಪರೀಕ್ಷಾ ತಪಶೀಲು 
ಗಳೊಂದಿಗೆ ತಯಾರಾಗಿದೆ. ಇದನ್ನು ಬೆಳವಣಿಗೆ ನ್ಯೂನತೆ 


ಎ . ಎಸ್‌ . ಡಿ. ಬಾಧಿತ ಮಕ್ಕಳ 

ಕುಟುಂಬದವರಿಗಾಗಿ 
ಕಾಮ್ ಡೀಲ್ ಕೈಪಿಡಿ 


ಕಾರ್ಯಕ್ರಮ 

ಡಾ|| ಪ್ರತಿಭಾಕಾರಂತ್ 
ಕನ್ನಡಕ್ಕೆ : ಎಂ . ಅಬ್ದುಲ್ ರೆಹಮಾನ್ ಪಾಷ 


ಬೆಲೆ:೧೫೦/ 


ಬೆಲೆ:೧೦೦/ 


ಬೆಲೆ:೨೦೦/ 


ಡಾ || ಪ್ರತಿಭಾ ಕಾರಂತ್ 
ಕನ್ನಡಕ್ಕೆ : ಎ . ಎನ್.ಜ್ಯೋತಿ 


ಪುಟ:೬೦ 


ಮೂಲ: ತಜ್ಞರ ತಂಡ 
ಕನ್ನಡಕ್ಕೆ : ಜಿ. ಎಸ್. ನಾಗೇಂದ್ರನ್ 


ಪುಟ:೪೦ 


ಪುಟ:೫೨ 


ಮೇ ೨೦೧೯ 


ಹೊಸತು ೩೧ 


ವಸಂತಕುಮಾರಿಯವರಿಗೆ ಸಂಗೀತ ವಂಶವಾಹಿಯಲ್ಲೇ ಸಂಸ್ತಾರವಾಗಿ ಬಂದಿತು. ಅವರದ್ದು 
ಸಂಗೀತಕ್ಕಾಗಿ ಪಕ್ವವಾಗಿದ್ದ ಸಿದ್ಧಜನ್ಮವೆಂದರೆ ತಪ್ಪಾಗಲಾರದು. ಹಾಗಾಗಿ ಆಕೆ ಸ್ವಲ್ಪ 
ಸಮಯದಲ್ಲಿಯೇ ವೇದಿಕೆಯ ಗಾಯಕಿಯಾಗಿ ಹೊರಹೊಮ್ಮಿದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ. 
ತನ್ನ ತಾಯಿಯ ಸಂಗೀತ ಶೈಲಿಯ ವಿಶೇಷಗಳಾದ ಬಿರುಸಾದ ಕೃತಿ - ಹಾಡಿಕೆ , ತ್ವರಿತವಾದ 
ಲಯ ಪ್ರಮಾಣ, ಅಲಾಜಾಲವಾಗಿ ದ್ರುತದಲ್ಲಿ ನುಡಿಯುವ ಸ್ವರಕಲ್ಪನೆ ಆಕೆಗೆ ಸಹಜವಾಗಿಯೇ 
ರೂಢಿಯಾಗಿತ್ತು. ಆದರೆ ಆಕೆಯ ಸಂಗೀತ ಒಂದು ಪಕ್ವತೆ ಪಡೆದದ್ದು ಜಿ. ಎನ್. ಬಾಲಸುಬ್ರಹ್ಮಣ್ಯಂ 
ಅವರ ಗರಡಿಯಲ್ಲ. ಜಿ. ಎನ್ . ಬಾಲಸುಬ್ರಹ್ಮಣ್ಯಂರವರ ಬಾನಿಯನ್ನು ಆತ್ಮಸ್ಥಗೊಳಿಸಿಕೊಂಡು, 
ಅದರ ಪರಿಧಿಯಲ್ಲೇ ತನ್ನದೇ ಆದ ವಿಶಿಷ್ಟ ಶೈಲಿಯನ್ನು ರೂಪಿಸಿಕೊಂಡ ಹೆಗ್ಗಳಿಕೆ 
ವಸಂತಕುಮಾರಿಯವರದ್ದು. ಜಿ. ಎನ್. ಬಾಲಸುಬ್ರಹ್ಮಣ್ಯಂರವರ ವಿಸ್ತಾರವಾದ 
ಆಲಾಪನ ಕ್ರಮ , ಹಂತ ಹಂತವಾಗಿ ರಾಗವನ್ನು ಬೆಳೆಸುವ ಶೈಲಿ, ಮಧ್ಯಮಗತಿಯ 
ಘನವಾದ ತಾನದ ಹಾಡಿಕೆ, ಬಿರ್ಕಾಯುತವಾದ ಸಂಗತಿಗಳು, 
ಬಿಗಿಯಾದ ಲಯ ನಿರ್ವಹಣೆಯೊಂದಿಗೆ ನಡೆಸುವ ಸಾಹಿತ್ಯ ವಿನ್ಯಾಸ, 
ಸ್ವರಕಲ್ಪನೆ ಇವೆಲ್ಲವೂ ವಸಂತಕುಮಾರಿಯವರ ಸಂಗೀತದಲ್ಲಿ 
ಮತ್ತಷ್ಟು ವಿಸ್ತಾರವನ್ನು ಕಂಡಿತು ಎಂದರೆ ಅತಿಶಯವಲ್ಲ. 


ಸಂಗೀತ ಲೋಕದ ಸಾಮಾಜಿ 
ಎಂ . ಎಲ್ . ವಸಂತಕುಮಾರಿ 


೨ನೇ ಶತಮಾನವು ಭಾರತ ಹಲವು ರೀತಿಯಲ್ಲಿ ಪುನರಭ್ಯುದಯ ಕಂಡ ಪಾತ್ರದಂತೆ ಹಿಗ್ಗಿಸಿದರು. ಈ ಭದ್ರ ತಳಪಾಯದಿಂದಾಗಿ ಕರ್ನಾಟಕ ಸಂಗೀತ 
ಕಾಲಘಟ್ಟ , ರಾಜಕೀಯ ಸ್ವಾತಂತ್ರ್ಯದ ಜೊತೆ ಜೊತೆಗೆ ಭಾರತೀಯ ಜನಮಾನಸ ಕ್ಷೇತ್ರದಲ್ಲಿ ಬಹಳಷ್ಟು ಮಹಾವಿದ್ವಾಂಸರು, ವಿದುಷಿಯರು ಪ್ರವರ್ಧಮಾನಕ್ಕೆ ಬರಲು 
ತನ್ನ ಅಸ್ಮಿತೆಯನ್ನು ಪುನಃ ಶೋಧಿಸಿ ಅಂತರ್ಗತಗೊಳಿಸಿಕೊಳ್ಳಲು ಪ್ರಯತ್ನ ಪಟ್ಟು ಸಾಧ್ಯವಾಯಿತು. ಸಂಗೀತದ ಗುರಿ ಆತ್ರೋದ್ಧಾರವೇ ಆದರೂ ಅದು ಜನರನ್ನು 
ತಕ್ಕಮಟ್ಟಿಗೆ ಯಶಸ್ವಿಯೂ ಆದ ಕಾಲಘಟ್ಟ, ಇದರಲ್ಲಿ ಸಾಹಿತ್ಯ ಮತ್ತು ಅಭಿಜಾತ ತಲುಪುವ ಕ್ರಮ ಸಾಕಷ್ಟು ಮಾರ್ಪಾಡಾಯಿತು. ತನ್ನ ಮೂಲ ಸ್ವರೂಪವನ್ನೂ 
ಕಲೆಗಳ ಪಾತ್ರ ಎಷ್ಟು ಮುಖ್ಯವೆಂಬುದನ್ನು ಬಿಡಿಸಿ ಹೇಳಬೇಕಿಲ್ಲವಷ್ಟೆ. ಕಾಪಿಟ್ಟುಕೊಂಡು, ಪ್ರದರ್ಶನ ಕಲೆಯಾಗಿಯೂ ತಲುಪಬೇಕಾದ ಸಂದರ್ಭದಲ್ಲಿ 
ರಾಜಾಸ್ಥಾನಗಳ, ಶ್ರೀಮಂತ ಪ್ರಭುಗಳ ಆಶ್ರಯದಲ್ಲಿ ಬೆಳೆದಿದ್ದ ಕಲೆಯ ಪೋಷಣೆಯ ಈಗಿನ ಕಚೇರಿ ಎಂಬ ಮಾದರಿಯ ಉಗಮವಾಯಿತು. ಅಕಿ 
ಜವಾಬ್ದಾರಿ, ಪ್ರಜೆಗಳ ಪಾಲಿಗೆ ಬಂದಾಗ ಆದ ಅನೇಕ ಬೆಳವಣಿಗೆಗಳು ಕಲೆ, ರಾಮಾನುಜ ಅಯ್ಯಂಗಾರ್ಯರೇ ಮೊದಲಾಗಿ ದಕ್ಷಿಣದ ಅನೇಕ ವಿದ್ವಾಂಸರು ಈ 
ಕಲಾವಿದ ಹಾಗೂ ರಸಿಕ ಸಮೂಹದ ಮೇಲೆಒಟ್ಟಾರೆ ಪ್ರಭಾವ ಬೀರಿದವು. ಇಂತಹ ಮಾದರಿಯನ್ನು ಮತ್ತಷ್ಟು ಸಂಸ್ಕರಿಸಿದರು. ತದನಂತರದ ಕಾಲವನ್ನು ಕರ್ನಾಟಕ 
ಸಂಧಿಕಾಲದಲ್ಲಿ ಭಾರತೀಯ ಅಭಿಜಾತ ಕಲೆಗಳ ಪ್ರೋತಗಳು ಹಲವು ದಿಕ್ಕುಗಳಲ್ಲಿ ಸಂಗೀತ ಕಂಡ ಸುವರ್ಣ ಯುಗವೆಂದರೆ ತಪ್ಪಾಗಲಾರದು. ಗಾತ್ರ / ಗಾಯನ 
ಪ್ರವಹಿಸುವಾಗ, ಈ ಅಭ್ಯುದಯಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದು ಕರ್ನಾಟಕ ಸಂಗೀತ, ವಾದ್ಯ (ವೀಣೆ, ಕೊಳಲು, ವಯೊಲಿನ್) ಮೊದಲಾದ ವಿಭಾಗಗಳು ಕಂಡ 
ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳಾದ ತ್ಯಾಗರಾಜರು, ಅಭ್ಯುದಯ , ಕಲಾಪ್ರಪಂಚದ ಅದೃಷ್ಟವೇ ಸರಿ . ಗಾಯನದಲ್ಲಿ ಶೆಮ್ಮಂಗುಡಿ 
ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ಶ್ಯಾಮಾಶಾಸ್ತ್ರಿಗಳು ಹಾಕಿಕೊಟ್ಟ ಮಾರ್ಗದಲ್ಲೇ ಶ್ರೀನಿವಾಸ ಅಯ್ಯರ್ ಅವರ ಭಾವಪೂರ್ಣ, ಸರ್ವಲಘು ಸಂಗೀತದ ಬಗೆ 
ಲಕ್ಷ - ಲಕ್ಷಣವನ್ನು ಹಿಗ್ಗಿಸಿದ ಅನೇಕ ಮೇರು ವಿದ್ವಾಂಸರು - ವಾಗ್ಗೇಯಕಾರರು ಒಂದಾದರೆ, ಮಧುರೈ ಮಣಿ ಅಯ್ಯರ್‌ರವರ ಲಾಲಿತ್ಯದ ಸಂಗೀತ ಮತ್ತೊಂದೆಡೆ. 
ಸಂಗೀತ ತನ್ನ ವ್ಯಾಪ್ತಿಯನ್ನು ಹಿಗ್ಗಿಸಲು ಸೂಕ್ತವಾದ ಬುನಾದಿಯನ್ನು ಜಿ. ಎನ್ . ಬಾಲಸುಬ್ರಹ್ಮಣ್ಯಂರವರ ಬಿರ್ಕಾಗಳಿಂದ ಕೂಡಿದ ಮೋಹಕ ಸಂಗೀತ 
ಹಾಕಿಕೊಟ್ಟರು. ವಾಲಾಜಪೇಟೆ ವೆಂಕಟರಮಣ ಭಾಗವತರ್ , ಪಟ್ನಮ್ ಶೈಲಿ ಮತ್ತೊಂದು ಬಗೆ. ಆಲತ್ತೂರು ಸಹೋದರರ ಯುಗಳ ಗಾಯನದ 
ಸುಬ್ರಹ್ಮಣ್ಯಂ ಅಯ್ಯರ್‌, ಪಲ್ಲವಿ ಶೇಷಯ್ಯರ್, ಪೂಚಿ ಶ್ರೀನಿವಾಸ ಅಯ್ಯಂಗಾರ್, ಗಾಂಭೀರ್ಯ, ಅಸಾಧಾರಣ ಪ್ರತಿಭೆ ಹಾಗೂ ವ್ಯುತ್ಪತ್ತಿಯುಳ್ಳ ಬಾಲಮುರಳಿಯವರ 
ಮಹಾವೈದ್ಯನಾಥ ಅಯ್ಯರ್, ಸುಬ್ಬರಾಯ ಶಾಸ್ತಿ, ಮೈಸೂರು ನವೀನ ಮಾರ್ಗ - ಇವೆಲ್ಲವುಗಳ ನಡುವೆ ಮತ್ತೊಂದು ಮುಖ್ಯವಾಗಿ 
ವಾಸುದೇವಾಚಾರ್ಯ... ಹೀಗೆ ಅನೇಕ ವಿದ್ವಾಂಸರು 

ಗಮನಿಸಬೇಕಾದ ವಿದ್ಯಮಾನ, ವೇದಿಕೆ ಸಂಗೀತದಲ್ಲಿ 
ವಾಗ್ಗೇಯತ್ವವನ್ನೂ ಒಳಗೊಂಡವರಾದ ಕಾರಣ ಲಕ್ಷ | ಎನ್ . ಪಿ . ಸಾಯಿಗಣೇಶ್ ಶಾಸ್ತಿ ಗಮನಾರ್ಹವಾದುದು. ಈ ಘನಾತ್ಮಕ ಬೆಳವಣಿಗೆಯಲ್ಲಿ 

ವಿದುಷಿಯರ ಬಾಹುಳ್ಯದ ಬೆಳವಣಿಗೆ 
ಮಾರ್ಗದ ಹರಿವನ್ನು ವಿಶಾಲವಾದ ಜೀವನದಿಯ 
ಹೊಸತು೩೨ 

ಮೇ ೨೦೧೯ 


ಪ್ರಮುಖ ಪಾತ್ರ ವಹಿಸಿದವರು ಅನೇಕರಾದರೂ , 

ಆಶ್ರಯಿಸುವುದು ಸುತರಾಂ ಇಷ್ಟವಿರದ ಕಾರಣ, 
ಅವರಲ್ಲಿ ಬೃಂದಾ - ಮುಕ್ಕಾ, ಡಿ. ಕೆ. ಪಟ್ಟಮ್ಮಾಳ್, 

ಮಗುವಿನ ಓದು ಕಾನ್ವೆಂಟ್ ಶಾಲೆಯಲ್ಲೇ ನಡೆಯಿತು. 
ಎಂ . ಎಸ್. ಸುಬ್ಬುಲಕ್ಷ್ಮಿ ಮತ್ತು ಎಂ . ಎಲ್ . 

ಆದರೆ ವಂಶವಾಹಿಯಲ್ಲೇ ಬಂದ ಸಂಗೀತ - 
ವಸಂತಕುಮಾರಿಯವರ ಕೊಡುಗೆ ವಿಶೇಷ. 

ಸಂಸ್ಕಾರಕ್ಕೊಂದು ಅಭಿವ್ಯಕ್ತಿ ಸಿಗದೆ ಅದುಮಿಡುವುದು 
ಸಂಗೀತ ಸರಸ್ವತಿಯ ಅಭಿವ್ಯಕ್ತಿಯ ಜಾಡು 

ಅಸಾಧ್ಯವಾಗಿದ್ದಿತು. ವಸಂತಕುಮಾರಿ ತನ್ನ ೮ನೇ 
ಅಷ್ಟು ಸುಲಭಕ್ಕೆ ಅರ್ಥವಾಗುವಂಥದ್ದಲ್ಲ. ನಾದ, 

ವಯಸ್ಸಿಗೆ ತಾಯಿಯ ಜೊತೆ ಕಚೇರಿಯಲ್ಲಿ 
ಲಯ , ಮಾಧುರ್ಯ, ಧೀ ಶಕ್ತಿ, ಭಾವ - 

ಸಹಗಾಯನ ಮಾಡುವಷ್ಟು ಪರಿಶ್ರಮ ಹೊಂದಿದ್ದಳು. 
ಇವೆಲ್ಲವೂ ಆಕೆಯ ಅಂಶಗಳಷ್ಟೆ. ಒಬ್ಬೊಬ್ಬ 

೧೯೪೧ರಲ್ಲಿ ಲಲಿತಾಂಗಿಯವರ ಕಚೇರಿಯೊಂದನ್ನು 
ಕಲಾವಿದ / ಕಲಾವಿದೆಯಲ್ಲಿ ಒಂದೊಂದು ಅಂಶವು 

ಬೆಂಗಳೂರಲ್ಲಿ ಏರ್ಪಾಟು ಮಾಡಲಾಗಿತ್ತು. ತೀವ್ರ 
ಮುನ್ನೆಲೆಗೆ ಬರುವುದು ಸಾಮಾನ್ಯವಾಗಿ ನಮ್ಮ 

ಆಸ್ತಮಾದ ಕಾರಣ ಅನಿವಾರ್ಯವಾಗಿ ಆಕೆಗೆ 
ಗಮನಕ್ಕೆ ಬರುವುದುಂಟು. ಆದರೆ ಈ ಎಲ್ಲ 

ಹಾಡಲು ಸಾಧ್ಯವಾಗದೆ ಹೋದಾಗ ೧೩ ವರ್ಷದ 
ಅಂಶಗಳೂ ಒಂದೆಡೆ ಸಮಪ್ರಮಾಣದಲ್ಲಿ ಸೇರಿ 

ಬಾಲಕಿ ತಾಯಿಯ ಸ್ಥಾನ ತುಂಬಿದಳು! ಅತೀವ 
ಮೂರ್ತರೂಪ ಪಡೆದುಕೊಳ್ಳುವುದು ವಿರಳ. 

ಯಶಸ್ಸನ್ನು ಕಂಡ ಕಚೇರಿಯ ಕಾರಣ 
ಲೇಖಕರೊಬ್ಬರು ( ಶ್ರುತಿ – ನಿಯತಕಾಲಿಕ – 

ವಸಂತಕುಮಾರಿಯ ಮೊದಲ ಧ್ವನಿಮುದ್ರಣವೂ 
೨೦೧೧) ಎಂ . ಎಲ್. ವಿ . ಯವರ ಬಗ್ಗೆ 

ದಾಖಲಾಗುವ ಅವಕಾಶ ದೊರೆಯಿತು. ತ್ವರಿತವಾಗಿ 
ಬರೆಯುತ್ತ, ಎಂ . ಎಲ್. ವಿ . ಎಂದರೆ ಎಂ - 

ಅವಕಾಶಗಳು ಅರಸಿಬಂದವು. ಆಕೆಯ ಹಾಡಿಕೆಯನ್ನು 
ಮೆಲಡಿ, ಎಲ್ - ಲಯ, ವಿ - ವಿದ್ವತ್‌ ಎಂದು ತಮ್ಮ ಎಳೆಯ ವಯಸ್ಸಿನಲ್ಲಿ ಎಂ . ಎಲ್ . ವಸಂತಕುಮಾರಿ 

ಗಮನಿಸಿದ ಅಂದಿನ ಸಂಗೀತ ಲೋಕದ 
ಸೂಕ್ತವಾಗಿ ವರ್ಣಿಸಿದ್ದಾರೆ. ಅವರ ಸಂಗೀತದ 

ಅಗ್ರಗಣ್ಯರಾಗಿದ್ದ ಜಿ. ಎನ್. ಬಾಲಸುಬ್ರಹ್ಮಣ್ಯಂ ಸ್ವತಃ 
ವಿಶೇಷವೇ ಅದು. ಖಚಿತವಾದ ಲಯ , ಮಾಧುರ್ಯಪೂರ್ಣ ಗಾಯನ, ತಾವೇ ಕಲಿಸುವುದಾಗಿ ಮುಂದೆಬಂದರು. ಮುಂದೆ ಆಕೆ ಗುರುಗಳ ಸಂಗೀತ 
ಹೊಸತನ್ನು ಸದಾ ಹುಡುಕುವ ಅನ್ವೇಷಕ ಪ್ರವೃತ್ತಿ, ಸಂಗೀತದ ಲಕ್ಷಣವನ್ನು ಚಿಕಿತ್ಸಕ ಶೈಲಿಯನ್ನು ಲೋಕಪ್ರಸಿದ್ದಿಗೊಳಿಸಿ ಸಾರ್ಥಕ ಶಿಷ್ಯ ಎನ್ನಿಸಿಕೊಂಡಿದ್ದು ಇತಿಹಾಸ. 
ದೃಷ್ಟಿಯಿಂದ ಪರಿಶೀಲಿಸಿ ಅದನ್ನು ಲಕ್ಷಕ್ಕೆ ಅಳವಡಿಸುವ ಸಾಹಸಿ ಮನೋಧರ್ಮ - ವಸಂತಕುಮಾರಿ ವಿವಾಹವಾದದ್ದು ವಿಕಟಮ್ ಕೃಷ್ಣಮೂರ್ತಿಯವರನ್ನು . 
ಇವೆಲ್ಲ ಅವರ ಸಂಗೀತ - ಲಕ್ಷಣಗಳು ಎನ್ನಬಹುದು. 

ವಸಂತಕುಮಾರಿ ದಂಪತಿಗೆ ಇಬ್ಬರು ಮಕ್ಕಳು. ಮಗಳು ಶ್ರೀವಿದ್ಯಾ ( ಖ್ಯಾತ ಸಿನಿಮಾ 
ಜೀವನ ವಿವರ 

ನಟಿ) ಮತ್ತು ಮಗ ಶಂಕರರಾಮನ್, ದಾಂಪತ್ಯ ಜೀವನದಲ್ಲಿ ವಸಂತಕುಮಾರಿ 
- ಮದ್ರಾಸ್ ಲಲಿತಾಂಗಿ ವಸಂತಕುಮಾರಿ ( ಎಂ . ಎಲ್. ವಿ.) ಜನಿಸಿದ್ದು ಜುಲೈ ಸಿಹಿಗಿಂತ ಕಹಿಯುಂಡದ್ದೇ ಹೆಚ್ಚು. ಆದರೆ ಈ ಕಹಿ ಆಕೆಯ ಸಂಗೀತ ಜೀವನವನ್ನು 
೩ , ೧೯೨೮ರಲ್ಲಿ. ತಂದೆ ಅಯ್ಯಾಸ್ವಾಮಿ ಅಯ್ಯರ್ ಮತ್ತು ತಾಯಿ ಲಲಿತಾಂಗಿ, ಹೆಚ್ಚಾಗಿ ಬಾಧಿಸಲಿಲ್ಲ ಎನ್ನುವುದು ಕಲಾಪ್ರಪಂಚದ ಭಾಗ್ಯ . 
ತಂದೆ ಮೂಲತಃ ತಂಜಾವೂರು ಪ್ರಾಂತ್ಯದವರಾಗಿದ್ದು, ವೆಂಕಟರಾಮ ಅಯ್ಯರ್ ಸಂಗೀತ ಶೈಲಿ - ಬಾನಿ 
ಎಂಬ ವಿದ್ವಾಂಸರ ಶಿಷ್ಯರು. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಒಳ್ಳೆಯ ವಸಂತಕುಮಾರಿಯವರಿಗೆ ಸಂಗೀತ ವಂಶವಾಹಿಯಲ್ಲೇ ಸಂಸ್ಕಾರವಾಗಿ 
ಪರಿಶ್ರಮ ಮತ್ತು ಹಿಂದೂಸ್ತಾನಿ ಸಂಗೀತದ ಬಗ್ಗೆಯೂ ಒಲವಿದ್ದವರು. ತಾಯಿ ಬಂದಿತು. ಅವರದ್ದು ಸಂಗೀತಕ್ಕಾಗಿ ಪಕ್ವವಾಗಿದ್ದ ಸಿದ್ಧಜನ್ಮವೆಂದರೆ ತಪ್ಪಾಗಲಾರದು. 
ಲಲಿತಾಂಗಿ ದೇವದಾಸಿ ಪರಂಪರೆಯವರಾಗಿದ್ದು, ತಮ್ಮ ಜೀವನದ ಮೊದಲ ಹಾಗಾಗಿ ಆಕೆ ಸ್ವಲ್ಪ ಸಮಯದಲ್ಲಿಯೇ ವೇದಿಕೆಯ ಗಾಯಕಿಯಾಗಿ 
ಭಾಗವನ್ನು ಮೈಸೂರಲ್ಲಿ ಕಳೆದವರು. ಮೈಸೂರಿನ ಪಟ್ಟಾಭಿರಾಮಯ್ಯನವರ ಬಳಿ ಹೊರಹೊಮ್ಮಿದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ. ತನ್ನ ತಾಯಿಯ ಸಂಗೀತ ಶೈಲಿಯ 
ಅನೇಕ ವರ್ಷ ಸಂಗೀತಾಭ್ಯಾಸ ಮಾಡಿ ನಂತರ ಮದ್ರಾಸ್ ಪ್ರಾಂತ್ಯದಲ್ಲಿ ವಿಶೇಷಗಳಾದ ಬಿರುಸಾದ ಕೃತಿ- ಹಾಡಿಕೆ, ತ್ವರಿತವಾದ ಲಯ ಪ್ರಮಾಣ , 
ನೆಲೆಸಿದವರು. ಇವರಿಬ್ಬರ ಕೂಸು ವಸಂತಕುಮಾರಿ, ಸಂಗೀತ ಪ್ರಪಂಚದ ಆಗಿನ ಲೀಲಾಜಾಲವಾಗಿ ದ್ರುತದಲ್ಲಿ ನುಡಿಯುವ ಸ್ವರಕಲ್ಪನೆ ಆಕೆಗೆ ಸಹಜವಾಗಿಯೇ 
ಲೌಕಿಕ ಕಷ್ಟಗಳ ಅರಿವಿದ್ದ ಅವರಿಗೆ ವಸಂತಕುಮಾರಿ ಸಂಗೀತವನ್ನು ಲೌಕಿಕಕ್ಕೆ ರೂಢಿಯಾಗಿತ್ತು. ಆದರೆ ಆಕೆಯ ಸಂಗೀತ ಒಂದು ಪಕ್ವತೆ ಪಡೆದದ್ದು 


Weu 


elutailed 


H 


ಎಂ . ಎಸ್. ಸುಬ್ಬುಲಕ್ಷ್ಮಿ , ಜಯಲಕ್ಷ್ಮಿ , ಸಂದಾನಮ್ 
ಸುಧಾ ರಂಗನಾಥನ್ ಅವರೊಂದಿಗೆ ಎಂ . ಎಲ್ . ವಸಂತಕುಮಾರಿ 


ಕಛೇರಿಯಲ್ಲಿ ಹಾಡುತ್ತಿರುವ ಎಂ. ಎಲ್. ವಸಂತಕುಮಾರಿ 
೨೦೧೯ 


ಮೇ 


– ಹೊಸತು೩೩ 


ಜಿ. ಎನ್. ಬಾಲಸುಬ್ರಹ್ಮಣ್ಯಂ ಅವರ ಗರಡಿಯಲ್ಲಿ. ಜಿ. ಎನ್. ಬಾಲಸುಬ್ರಹ್ಮಣ್ಯಂರವರ 
ಬಾನಿಯನ್ನು ಆತ್ಮಸ್ಥಗೊಳಿಸಿಕೊಂಡು, ಅದರ ಪರಿಧಿಯಲ್ಲೇ ತನ್ನದೇ ಆದ ವಿಶಿಷ್ಟ 
ಶೈಲಿಯನ್ನು ರೂಪಿಸಿಕೊಂಡ ಹೆಗ್ಗಳಿಕೆ ವಸಂತಕುಮಾರಿಯವರದ್ದು, ಜಿ. ಎನ್. 
ಬಾಲಸುಬ್ರಹ್ಮಣ್ಯಂರವರ ವಿಸ್ತಾರವಾದ ಆಲಾಪನ ಕ್ರಮ , ಹಂತ ಹಂತವಾಗಿ 
ರಾಗವನ್ನು ಬೆಳೆಸುವ ಶೈಲಿ, ಮಧ್ಯಮಗತಿಯ ಘನವಾದ ತಾನದ ಹಾಡಿಕೆ, 
ಬಿರ್ಕಾಯುತ ಸಂಗತಿಗಳು, ಬಿಗಿಯಾದ ಲಯ ನಿರ್ವಹಣೆಯೊಂದಿಗೆ ನಡೆಸುವ 
ಸಾಹಿತ್ಯ ವಿನ್ಯಾಸ, ಸ್ವರಕಲ್ಪನೆ ಇವೆಲ್ಲವೂ ವಸಂತಕುಮಾರಿಯವರ ಸಂಗೀತದಲ್ಲಿ 
ಮತ್ತಷ್ಟು ವಿಸ್ತಾರವನ್ನು ಕಂಡಿತು ಎಂದರೆ ಅತಿಶಯವಲ್ಲ. ಖ್ಯಾತ ವಿದ್ವಾನ್ 
ಮುಡಿಕೊಂಡನ್ ವೆಂಕಟರಾಮ ಅಯ್ಯರ್ ಬಳಿ “ ಪಲ್ಲವಿ ಹಾಡಿಕೆಯ ಬಗ್ಗೆ 
ವಿಶೇಷವಾಗಿ ಅಧ್ಯಯನ ಮಾಡಿದ ಎಂ . ಎಲ್. ವಿ . ಮುಂದೆ ಆ ಕಲಿಕೆಯ 
ಅರಿವನ್ನು ದುಡಿಸಿಕೊಂಡ ಬಗೆ ವಿಶೇಷವಾದ್ದು. ಕ್ಲಿಷ್ಟ ತಾಳಗಳ ಪಲ್ಲವಿಗಳನ್ನು 
ಯಾವುದೇ ಹಿಂಜರಿಕೆಯಿಲ್ಲದೆ ಕಚೇರಿಗಳಲ್ಲಿ ಅವರು ನಿರ್ವಹಿಸುತ್ತಿದ್ದುದರ ಹಿಂದೆ 
ಈ ಕಲಿಕೆಯ ಬೆಂಗಾವಲಿತ್ತು. 
ವೇದಿಕೆಯ ಕಲಾವಿದರಾಗಿ ವಸಂತಕುಮಾರಿ ತಮ್ಮ ಜೀವನವಿಡೀ ಯಶಸ್ಸನ್ನು 

ಸುಬ್ಬುಲಕ್ಷ್ಮಿ ಅವರೊಂದಿಗೆ ಎಂ . ಎಲ್. ವಸಂತಕುಮಾರಿ 
ಕಂಡವರು. ಸುಮಾರು ೫ ದಶಕಗಳ ಕಾಲ ಸಂಗೀತ ಸಾಮಾಜ್ಜಿಯಾಗಿ ಮೆರೆದರು 
ಎಂದರೆ ಅತಿಶಯವಲ್ಲ. ಅದಕ್ಕೆ ಕಾರಣ ಅವರ ಸರ್ವಗುಣ ಸಂಪನ್ನವಾದ ಕಡ್ಡಾಯವಾಗಿ ಎರಡು-ಮೂರುದೇವರನಾಮಗಳು ಸ್ಥಾನ ಪಡೆಯುತ್ತಿದ್ದವು. ಅವೂ 
ಸಂಗೀತವಲ್ಲದೆ ಬೇರೇನೂ ಅಲ್ಲ. ಗಾಯನದ ಶೈಲಿಯನ್ನು, ಕಚೇರಿಯ ಕಚೇರಿಯ ಕಡೆಯ ಭಾಗದಲ್ಲಿ ಹೆಸರಿಗಷ್ಟೇ ಬರದೆ, ರಾಗ - ಸ್ವರಯುಕ್ತವಾಗಿ ಪ್ರಸ್ತುತ 
ಹಾಡಿಕೆಯಲ್ಲಿನ ಅವರ ಆಯ್ಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಅವರ ಸಂಗೀತದ ಪಡಿಸಲ್ಪಟ್ಟು ರಸಿಕರ ಮನಸ್ಸನ್ನು ಸೂರೆಗೊಳ್ಳುತ್ತಿದ್ದವು. ಶ್ರೀನಿವಾಸ ಎನ್ನ ಬಿಟ್ಟು 
ಶ್ರೀಮಂತಿಕೆ ಎಂಥದ್ದು ಎಂಬುದು ಗೋಚರವಾದೀತು. ಎಂ .ಎಲ್.ವಿ. ಯವರ (ಶ್ರೀರಂಜನೀ ), ಶಿವ ದರುಶನ ( ಮಧ್ಯಮಾವತಿ), ಪೋಗದಿರೆಲೊ ರಂಗ 
ಬಹುಪಾಲು ಕಚೇರಿಗಳಲ್ಲಿ ಏಕತಾನತೆಯ ಅಂಶಗಳು ಕಮ್ಮಿ . ಅವರ ಕಚೇರಿಯ ( ಶಂಕರಾಭರಣ) ಇತ್ಯಾದಿ ಹತ್ತು ಹಲವು ದೇವರನಾಮಗಳನ್ನು ಶಾಸ್ತ್ರೀಯವಾಗಿ 
ವೈವಿಧ್ಯತೆಗೆ ಕಾರಣವಿರಬಹುದಾದ ಒಂದೊಂದೇ ಅಂಶಗಳನ್ನು ಗಮನಿಸೋಣ: ಹಾಡಿ ಕಚೇರಿಯ ಪದ್ಧತಿಗೆ ಅಳವಡಿಸಿಕೊಂಡ ಖ್ಯಾತನಾಮರಲ್ಲಿ ಎಂ . ಎಲ್. ವಿ. 
* ¥ರಾಗಗಳ ಆಯ್ಕೆ - ಎಂ . ಎಲ್. ವಿ . ಅವರ ಸಂಗೀತ ವಿನಿಕೆಯಲ್ಲಿ ರಾಗಗಳ ಅಗ್ರಗಣ್ಯರು. ದೇವರನಾಮಗಳಷ್ಟೇ ಅಲ್ಲದೆ ಶ್ಲೋಕ, ತಮಿಳು ಕೃತಿಗಳು, ಜಾವಳಿ , 
ಆಯ್ಕೆಯ ವೈವಿಧ್ಯತೆ ಎದ್ದು ಕಾಣುತ್ತಿದ್ದ ಮುಖ್ಯ ಅಂಶ. ಭಾವದಲ್ಲಿ ಒಂದಕ್ಕೊಂದು ತಿರುಪ್ಪು ಗಳ್ , ಭಜನ್ , ಅಷ್ಟಪದಿ, ಅಭಂಗ - ಹೀಗೆ ಅನೇಕ ಪ್ರಕಾರಗಳನ್ನು 
ಹತ್ತಿರವಿರುವ ರಾಗಗಳು, ಒಂದೇ ರಾಗದ ಜನ್ಯ ರಾಗಗಳು. ಇವನ್ನು ಒಂದೇ ಕಚೇರಿಯಲ್ಲಿ ಸಮ್ಯಕ್ ಪ್ರಮಾಣದಲ್ಲಿ ಜೋಡಿಸಿಕೊಳ್ಳುತ್ತಿದ್ದ ಅವರ ಕ್ರಮ ಮತ್ತು 
ಕಚೇರಿಯಲ್ಲಿ ಹಾಡಿದ ಉದಾಹರಣೆಗಳು ಬಹಳ ಕಡಿಮೆ. ಅವರ ಕಚೇರಿಯ ಆಯಾ ಭಾಷೆಯ ಕೃತಿಗಳ ಸಾಹಿತ್ಯದ ಉಚ್ಚಾರಣೆಗೆ ಸಾಕಷ್ಟು ಗಮನ 
(ಮದಾಸ್ ಮೂಸಿಕ್ ಕಬ್ - ೧೯೬೭) ಒಂದು ಪಟಿಯ ಉದಾಹರಣೆಯನ್ನು ಕೊಡುತಿದುದೂ ಕೂಡ ಎಂ ಎಲ್ ವಿ ಯವರ ಕಚೇರಿಗಳ ವಿಶೇಷಗಳ , ಇದು 
ಗಮನಿಸೋಣ - ವಾತಾಪಿ ಗಣಪತಿಂ ( ಹಂಸಧ್ವನಿ), ಶೋಬಿಲ್ಲು ಸಪ್ತಸ್ವರ * ಮನೋಧರ್ಮ ಸಂಗೀತ : ಎಂ . ಎಲ್. ವಿ . ಗಾಯನದಲ್ಲಿ ಮುಖ್ಯವಾದ 
( ಜಗನ್ನೋಹಿನಿ), ರಾಮನಾಥಮ್ ಭಜೇಹಂ (ಕಾಶೀರಾಮಕ್ರಿಯ ), ವಂದೇ ಸದಾ ಆಕರ್ಷಣೆಯೆಂದರೆ ಮೇರೆಯೇ ಇಲ್ಲದ ಕಲ್ಪನಾ ಸಾಮರ್ಥ್ಯ, ಕಚೇರಿಯ ಮುಖ್ಯ 
ಪದ್ಮನಾಭಂ ( ನವರಸಕನ್ನಡ), ಏಮನಿ ಪೊಗಡುದುರಾ ( ವೀರ ವಸಂತ), ಎವರನೀ ಕೃತಿಯಾಗಲಿ ಅಥವಾ ಪಲ್ಲವಿ ಯಾಗಲಿ , ಅದಕ್ಕೆ ಇರುತ್ತಿದ್ದ ರಾಗ ವಿಸ್ತಾರ ಕ್ರಮ 
(ದೇವಾಮೃತವರ್ಷಿಣಿ), ಚೇತುಲಾರ ( ಭೈರವಿ), ಅಪ್ಪದೂರು (ಖಮಾಚ್ ), ತಮ್ಮ ಗುರುಗಳಂತೆಯೇ ವಿಸ್ತ್ರತವಾದ್ದು. ರಾಗವರ್ಧಿನಿ ಕ್ರಮದಲ್ಲಿ ಹಂತ 
ಬಾರೋ ಕೃಷ್ಣಯ್ಯ ( ಮಾಂಡ್), ರಾಗಮಾಲಿಕೆ ಮತ್ತು ಮಂಗಳ, ಇಲ್ಲಿ ನಾವು ಹಂತವಾಗಿ ಬೆಳೆಸುತ್ತಾ, ರಾಗದ ಮೂಲೆ ಮೂಲೆಯನ್ನೂ ತಡಕಿ ಮುಂದೆ 
ಮುಖ್ಯವಾಗಿ ಗಮನಿಸಬೇಕಾದ್ದು ರಾಗಗಳ ಆಯ್ಕೆ ಮತ್ತು ಅದರ ಅನುಕ್ರಮವನ್ನು ಹೋಗುವ ಪದ್ದತಿ ಅವರದ್ದು. ಬೆಳಕನ್ನು ಕೆಲಿಡೋಸ್ಕೋಪ್ ಮೂಲಕ 
ಮೊದಲೆರಡು ರಾಗಗಳಲ್ಲಿ ಬಳಕೆಯಾದ ಸ್ವರಗಳ ವೈವಿಧ್ಯತೆ, ತದನಂತರದ ಹಾಯಿಸಿದಂತೆ ರಾಗಾಲಾಪನೆಯಲ್ಲಿನ ದ್ರುತಗತಿಯ ಬಿರ್ಕಾಗಳಲ್ಲಿ ಕೂಡ ಸ್ವರ 
ಪ್ರತಿಮಧ್ಯಮ ರಾಗ, ಮುಂದೆರಡು ಅಪರೂಪದ ರಾಗಗಳು, ಮುಖ್ಯ ವಿನಿಕೆಯಾಗಿ ಸ್ಥಾನದ ಖಾಚಿತ್ಯ ಅವರ ಹಾಡಿಕೆಯ ಪಕ್ವತೆಗೆ ಹಿಡಿದ ಕನ್ನಡಿ. 
ಘನವಾದ ಭೈರವಿಯ ನಂತರ ಮನಸ್ಸಿಗೆ ಹಾಯೆನಿಸುವ ಖಮಾಚ್ ಮತ್ತು ಬಿರ್ಕಾಯುಕ್ತವಾದರೂ , ತಕ್ಕಮಟ್ಟಿಗೆ ಸೂಕ್ತ ಗಮಕಗಳ ಪ್ರಯೋಗವೂ ಇರುತ್ತಿತ್ತು. 
ಲಘುವಾದ ಮಾಂಡ್. ಈ ವೈವಿಧ್ಯತೆ ಎಂ . ಎಲ್. ವಿ. ಅವರ ಕಚೇರಿಗೆ ತುಂಬು ತೋಡಿ, ಕಲ್ಯಾಣಿ, ಷಣ್ಮುಖಪ್ರಿಯ , ಖರಹರಪ್ರಿಯದಂತಹ ರಾಗಗಳನ್ನು ಎಷ್ಟು 
ಭಾವವನ್ನು ತಂದುಕೊಡುತ್ತಿತ್ತು. 

ವಿಸೃತವಾಗಿ ಹಾಡುತ್ತಿದ್ದರೋ , ಅಷ್ಟಾಗಿ ಕೇಳಿಬರದ ನಾಟಕಪ್ರಿಯ , ನಾಟಕುರಂಜಿ , 
* ಲಯ : ವಸಂತಕುಮಾರಿಯವರ ಸಂಗೀತದಲ್ಲಿ ಲಯದ ನಿರ್ವಹಣೆ ದೇವಮನೋಹರಿ, ಅಭೋಗಿ ಇತ್ಯಾದಿ ಶಾಸ್ತ್ರೀಯ ರಾಗಗಳನ್ನೂ ಅಷ್ಟೇ 
ಪ್ರಮುಖವಾದ ಅಂಶ, ಆಯಾ ಕೃತಿಗೆ ಬೇಕಾದ ನಿಖರವಾದ ಲಯವನ್ನು ಅವರು ವಿಸ್ತತವಾಗಿ, ಹೃದ್ಯವಾಗಿ ಹಾಡಬಲ್ಲ ಸಾಮರ್ಥ್ಯ ಅವರದ್ದಾಗಿತ್ತು. ಹೊಸ/ 
ಆಯ್ದುಕೊಳ್ಳುತ್ತಿದ್ದುದು ಕೂಡ ಸಂಗೀತ ಕಳೆ ಕಟ್ಟುವುದಕ್ಕಿದ್ದ ಮುಖ್ಯ ಅಪರೂಪದ ರಾಗಗಳನ್ನು ಯಾವುದೇ ಮಡಿವಂತಿಕೆಯಿಲ್ಲದೆ ಕಚೇರಿಯಲ್ಲಿ 
ಕಾರಣಗಳಲ್ಲೊಂದು. ಕಚೇರಿಯ ಯಾವ ಹಂತದಲ್ಲಿ, ಯಾವ ಕೃತಿಗೆ ಯಾವ ವಿಸ್ತಾರವಾದ ಪ್ರಸ್ತುತಿಗೆ ತೆಗೆದುಕೊಳ್ಳುತ್ತಿದ್ದ ಎಂ . ಎಲ್. ವಿ. ಯವರ ಧೈರ್ಯ 
ಲಯ ಸೂಕ್ತ ಎಂಬುದರ ಸಮ್ಯಕ್ ಪ್ರಜ್ಞೆ ಅವರಲ್ಲಿ ಸಹಜವಾಗಿಯೇ ಇದ್ದಿತು. ಮುಂಚೂಣಿಯ ಕಲಾವಿದರಲ್ಲಿ ಅಪರೂಪ. ಇಲ್ಲಿ ರಾಗ ಶಿವಶಕ್ತಿ , ಕಿರಣಾವಳಿ, 

* ಕೃತಿ ವೈವಿಧ್ಯತೆ : ಎಂ . ಎಲ್. ವಿ. ಸಾಧಾರಣವಾಗಿ ಪ್ರಮುಖ ರಾಗಗಳಲ್ಲಿ ಬಹುದಾರಿ, ಆಂದೋಳಿಕ - ಇತ್ಯಾದಿ ಕೆಲವು ಉದಾಹರಣೆಗಳನ್ನು ನೀಡಬಹುದು. 
ಅಪರೂಪದ ಕೃತಿಗಳು (ಉದಾ : ಭೈರವಿ - ಸರ್ವಾಂತರ್ಯಾಮಿ ), ಅಪರೂಪದ ಹಿಂದೂಸ್ತಾನಿ ಸಂಗೀತದ ದಿಗ್ಗರ್ಶಕ ಬಡೇ ಗುಲಾಂ ಅಲಿ ಖಾನ್ ಎಂ . ಎಲ್. ವಿ . 
ರಾಗಗಳಲ್ಲಿ ಪ್ರಸಿದ್ಧ ಕೃತಿಗಳು ( ಏಮನಿ ಪೊಗಡುದುರಾ – ವೀರ ವಸಂತ) - ಹೀಗೆ ಯವರ ಆಂದೋಳಿಕ ರಾಗದ ಹಾಡಿಕೆಗೆ ಮಾರುಹೋಗಿದ್ದು ರಸಿಕಗಣದಲ್ಲಿ 
ಒಂದು ಬಗೆಯ ಸಮತೋಲನವನ್ನು ಕಾಪಾಡಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದರು. ಜಾನಪದವಾಗಿದೆ. ಎಂ . ಎಲ್. ವಿ. ಯವರ ರಾಗ ಪ್ರಸ್ತುತಿಯ ಮತ್ತೊಂದು ವಿಶೇಷ 
ಆಯಾ ಕಚೇರಿಯ ರಸಿಕ ಸಮೂಹಕ್ಕೆ ತಕ್ಕಂತೆ ತಮ್ಮ ವಿನಿಕೆಯನ್ನು ಶ್ರುತಿ ಭೇದ. ಮುಖ್ಯವಾದ ಯಾವುದೇ ರಾಗವನ್ನು ಹಾಡಲಿ, ಶ್ರುತಿ ಭೇದದ 
ನಿರ್ವಹಿಸುತ್ತಿದ್ದುದೂ ಕೂಡ ಅವರ ಮತ್ತೊಂದು ವಿಶೇಷತೆಯೇ ಸರಿ. ಅಪಾರವಾದ ಝಲಕ್ ತೋರಿಸಿಯೇ 
ಕೃತಿ ಸಂಪತ್ತು ಈ ರೀತಿಯ ಸಂದರ್ಭಗಳಿಗೆ ಒದಗಿಬರುತ್ತಿತ್ತು. ಬೆಂಗಳೂರು, ಸಂಪ್ರದಾಯಬದ್ಧವಾದ, ಲಕ್ಷಣ ವಿದಿತವಾದ ಕ್ರಮದಲ್ಲೇ ಮನೋಧರ್ಮ 
ಮೈಸೂರು ಇತ್ಯಾದಿ ಸ್ಥಳಗಳಲ್ಲಿ ಕಚೇರಿಗಳು ನಡೆದಾಗ ಅವರ ಹಾಡಿಕೆಯಲ್ಲಿ ಸಂಗೀತವು ಅರಳಿದರೂ , ಕೆಲವೊಮ್ಮೆ ವಿಚಿತ್ರ ಪ್ರಯೋಗಗಳ ಅನ್ವೇಷಣೆಯಲ್ಲಿ ಅವರ 
ಹೊಸತು೩೪ 

- ಮೇ ೨೦೧೯ 


ಕಲ್ಪನೆ ಹರಿಯುತ್ತಿದ್ದುದೂ ಉಂಟು. ಅದು ಅವರ ಸೃಷ್ಟಿಶೀಲ ಸಂಗೀತದ 
ಕುರುಹಲ್ಲದೆ ಮತ್ತೇನೂ ಅಲ್ಲ. ಕಲ್ಯಾಣಿಯಲ್ಲಿ ಪ್ರತಿಮಧ್ಯಮ , ನಿಷಾದಗಳ 
ವಿಸ್ತಾರವಾದ ಬಳಕೆ, ತೋಡಿಯ ಸ್ವರಕಲ್ಪನೆಯಲ್ಲಿ ಸಾಧಾರಣ ಗಾಂಧಾರದ 
ಗಮಕರಹಿತ ಪ್ರಯೋಗ(ಧೇನುಕಾ ರಾಗದಂತೆ), ಆಗೊಮ್ಮೆ ಈಗೊಮ್ಮೆ ಇಣುಕಿ 
ಹೋಗುತ್ತಿದ್ದವು. ಪ್ರಯೋಗಶೀಲತೆ ಅವರು ತಮ್ಮ ಕಲಾಜೀವನದ ಉದ್ದಕ್ಕೂ 
ಕಾಪಿಟ್ಟುಕೊಂಡು ಬಂದ ಅಂಶ. ಒಮ್ಮೆ ಬಾಲಮುರಳಿಯವರು ಅವರ 
ಪಂಚಮುಖಿ ಎಂಬ ಮುಖಿ ತಾಳದಲ್ಲಿ ಪಲ್ಲವಿಯನ್ನು ಹಾಡಿದಾಗ, ಅದನ್ನು 
ಗಮನಿಸಿ ಅದರ ಮುಂದಿನ ವರ್ಷವೇ ಮಿಶ್ರ ಮುಖಿ ಎಂಬ ಪ್ರಯೋಗವನ್ನು 
ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯಲ್ಲಿ ಮಾಡಿದ್ದರಂತೆ. ದ್ವಿರಾಗ ಪಲ್ಲವಿಗಳು, ಕ್ಲಿಷ್ಟ 
ತಾಳಗಳಲ್ಲಿ ಪಲ್ಲವಿಗಳ ನಿರ್ವಹಣೆ ಇಂಥ ಅನೇಕ ಪ್ರಯೋಗಗಳಿಗೆ ತಮ್ಮನ್ನು ಸದಾ 
ಒಡ್ಡಿಕೊಳ್ಳುತ್ತಿದ್ದ ಸೃಷ್ಟಿಶೀಲ ಮನಸ್ಸು ಅವರದ್ದು. ಎಂ . ಎಲ್. ವಿ. ಸಂಗೀತ “ಬೌದ್ಧಿಕ 
ಸಂಗೀತ ಎಂಬ ಟೀಕೆಗಳು ಅಲ್ಲಲ್ಲಿ ಕೇಳಿಬರುತ್ತಿದ್ದುದು ಕೂಡ ಅವರ ವಿದ್ವತ್ತಿಗೆ 
ಪರೋಕ್ಷ ಅನುಮೋದನೆ ಎನ್ನಬಹುದು. 
- ಬಹುಮುಖ ಪ್ರತಿಭೆ : ಶಾಸ್ತ್ರೀಯ ಸಂಗೀತ ವಿದುಷಿಯಾಗಿಯಷ್ಟೇ ಅಲ್ಲದೆ , 
ಎಂ . ಎಲ್. ವಿ. ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕಿಯಾಗಿ, ನಟಿಯಾಗಿ ೪೦ರ 
ದಶಕದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದರು. ಆಲತ್ತೂರ್‌ ಶಿವಸುಬ್ರಹ್ಮಣ್ಯ ಅಯ್ಯರ್ 

ಎಂ . ಎಲ್. ವಸಂತಕುಮಾರಿ ಅವರು ತಮ್ಮ ಶಿಷ್ಯರೊಂದಿಗೆ 
ಅವರ ಸಲಹೆಯಂತೆ ಎಂ . ಕೆ. ತ್ಯಾಗರಾಜ ಭಾಗವತರ್ ಅವರ `ರಾಜ ಮುಕ್ತಿ 
ಎಂಬ ಚಿತ್ರದಲ್ಲಿ ಅವರು ಹಾಡಿದ ಹಾಡುಗಳು ಪ್ರಸಿದ್ಧವಾದವು. ಬಹಳ ಎಳೆಯ ಸಂಯೋಜನೆ ಮಾಡಿ ಮ್ಯೂಸಿಕ್ ಅಕಾಡೆಮಿಯಲ್ಲಿ ಅದರ ಪ್ರದರ್ಶನ ಏರ್ಪಡಿಸಿದ್ದು 
ವಯಸ್ಸಲ್ಲೇ ತನ್ನ ತಾಯಿ ಲಲಿತಾಂಗಿಯವರ ಜೊತೆಯಲ್ಲಿ “ ಪುರಂದರ ಮಣಿ ಬಹುವಾದ ಮೆಚ್ಚುಗೆಗೆ ಪಾತ್ರವಾಗಿತ್ತು. 
ಮಾಲಾ ಎಂಬ ಪುರಂದರದಾಸರ ಕೃತಿ ಸಂಪುಟಕ್ಕೆ ಕೆಲಸ ಮಾಡಿದ್ದರು. ಪುರಸ್ಕಾರ - ಮನ್ನಣೆ ದೇಶ ವಿದೇಶಗಳ ಎಲ್ಲ ಪ್ರಮುಖ ಸಭೆಗಳಲ್ಲೂ ಅವರ 
ತಾಯಿಯ ನಿಧನಾನಂತರ ಎರಡನೇ ಭಾಗವೂ ಬಿಡುಗಡೆಯಾಯಿತು. ತಮ್ಮ ವಿನಿಕೆ ಖಾಯಂ ಆಗಿ ನಡೆಯುತ್ತಿತ್ತು. ಅವರಿಗೆ ಕೇವಲ ೩೯ ವಯಸ್ಸಾಗಿದ್ದಾಗಲೇ 
ಮಗಳು ಶ್ರೀವಿದ್ಯಾ ಭರತನಾಟ್ಯ ಕಲಾವಿದೆಯಾಗಿದ್ದಾಗ ಪದಗಳ ಗಾಯನದಲ್ಲಿ ಕೇಂದ್ರ ಸರ್ಕಾರದಿಂದ ಪದ್ಮಭೂಷಣ ಪುರಸ್ಕಾರ ಲಭಿಸಿತು. ಮದ್ರಾಸ್ ಸಂಗೀತ 
ತೊಡಗಿಸಿಕೊಂಡಿದ್ದೂ ಉಂಟು. ವೈಯಕ್ತಿಕ ಜೀವನದ ಏಳು ಬೀಳುಗಳ ನಡುವೆ ಅಕಾಡೆಮಿ ಸಂಗೀತ ಕಲಾನಿಧಿ ಗೌರವವನ್ನಿತ್ತು ಸನ್ಮಾನಿಸಿತು. ಮೈಸೂರು 
ಅವರಿಗೆ ತಕ್ಕಮಟ್ಟಿಗೆ ನೆಮ್ಮದಿ ತಂದದ್ದು ಜಿಡ್ಡು ಕೃಷ್ಣಮೂರ್ತಿಯವರ ರಿಷಿ ವಾಲೀ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನಿತ್ತು ಗೌರವಿಸಿತು. ಸಂಗೀತ ನಾಟಕ 
ಶಾಲೆಯಲ್ಲಿ ಸಂಗೀತ ತರಬೇತಿಯ ಕೆಲಸ. ಅಲ್ಲಿದ್ದ ಸಂದರ್ಭದಲ್ಲಿ ಶಾಲೆಯ ಅಕಾಡೆಮಿ ಮೊದಲಾದ ಗೌರವಗಳು ಅವರನ್ನರಸಿ ಬಂದವು. 
ಮಕ್ಕಳಿಂದ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ನಾಟಕಕ್ಕೆ ಸಂಗೀತ ವ್ಯಕ್ತಿತ್ವ : ಓರಗೆಯವರೇ ಹೇಳುವಂತೆ, ಎಂ . ಎಲ್. ವಿ . ಧಾರಾಳ 

ಸ್ವಭಾವದವರು. ಶಿಷ್ಯರೆಂದರೆ ಮಮಕಾರ. ಎಷ್ಟೋ ಕಾರ್ಯಕ್ರಮಗಳಿಗೆ 
ಹೋಗುವಾಗ ತಮ್ಮ ಜೊತೆಗೆ ಬರುವ ಶಿಷ್ಯರಿಗೆ ಅನುಕೂಲವಿಲ್ಲದೆ ಹೋದರೆ, 
ಸ್ವಂತ ಆಭರಣಗಳು, ಸೀರೆ ಇತ್ಯಾದಿಗಳನ್ನು ಕೊಟ್ಟು ಕರೆದುಕೊಂಡು ಹೋಗುತ್ತಿದ್ದ 
ಸಂದರ್ಭಗಳಿದ್ದವು. ಅವರ ಧಾರಾಳ ಸ್ವಭಾವವನ್ನು , ಭಾವುಕ ಪ್ರವೃತ್ತಿಯನ್ನು 
ದುರುಪಯೋಗಪಡಿಸಿಕೊಂಡವರ ಸಂಖ್ಯೆಯೂ ಹೆಚ್ಚು, ತಮ್ಮ ವೈಯಕ್ತಿಕ ಬದುಕಲ್ಲಿ 
ಸಾಕಷ್ಟು ನೊಂದಿದ್ದರೂ , ಸಂಗೀತ ಅವರಿಗೆ ನೆಮ್ಮದಿಯನ್ನಿತ್ತಿತ್ತು. ಒಮ್ಮೆ ಒಬ್ಬ 
ಪತ್ರಕರ್ತ ನಿಮ್ಮ ಜೀವನವನ್ನು ಒಂದೇ ಪದದಲ್ಲಿ ಹೇಗೆ ಬಣ್ಣಿಸುತ್ತೀರಿ ಎಂದು 
ಕೇಳಿದರಂತೆ. ಅದಕ್ಕೆ ಎಂ . ಎಲ್. ವಿ., *Tragic ಎಂದು ಉತ್ತರಿಸಿ, ಮರು 
ಗಳಿಗೆಯೇ ಅಲ್ಲ Melodic ಎಂದರಂತೆ. 

ಶಿಷ್ಯ ಪರಂಪರೆ : ಎಂ . ಎಲ್. ವಿ. ತಮ್ಮ ಜೀವನವಿಡೀ ಶಿಷ್ಯರನ್ನೂ , ಕಿರಿಯ 
ಪಕ್ಕವಾದ್ಯದವರನ್ನೂ ಉತ್ತೇಜಿಸಿ ಮುನ್ನೆಲೆಗೆ ತಂದದ್ದು ಸ್ತುತ್ಯಾರ್ಹ. ಖಂಜಿರ 
ಹರಿಶಂಕರ್, ಭಕ್ತವತ್ಸಲಂ ಮೊದಲಾದ ಪಕ್ಕವಾದ್ಯದವರನ್ನು ಅವರು ಬೆಳೆಸಿದ್ದು 
ಕಲಾ ಕ್ಷೇತ್ರದಲ್ಲಿ ಎಲ್ಲರಿಗೂ ತಿಳಿದಿರುವ ವಿದ್ಯಮಾನ. ಅವರ ಶಿಷ್ಯರಲ್ಲಿ 
ಕನ್ಯಾಕುಮಾರಿ , ಸುಧಾ ರಘುನಾಥನ್, ಚಾರುಮತಿ ರಾಮಚಂದ್ರನ್ ಪ್ರಮುಖರು. 
- ಸುಮಾರು ೬ ದಶಕಗಳ ಕಾಲ ಸಂಗೀತ ಲೋಕದ ರಾಜ್ಜಿಯಾಗಿ ತನ್ನದೇ 
ಛಾಪು ಮೂಡಿಸಿದ ಎಂ . ಎಲ್. ವಿ . ಅಕ್ಟೋಬರ್ ೩೧, ೧೯೯೦ರಂದು 
ನಿಧನರಾದರು. ಇಂದಿಗೂ ಸಂಗೀತ ರಸಿಕರ ಹೃನ್ಮನಗಳನ್ನು ಆವರಿಸಿರುವ ಅವರ 
ಸಂಗೀತದ ಕಂಪು, ಅವರ ನಿತ್ಯತೆಯ ಕುರುಹಾಗಿ ನಮ್ಮೊಡನೆ ಜೀವಂತವಾಗಿದೆ. 
ಅದು ಒಬ್ಬ ಕಲಾವಿದೆಯ ಬದುಕಿನ ಸಾರ್ಥಕ್ಯವಲ್ಲದೆ ಬೇರೇನು? 


ಎಂ .ಎಲ್. ವಿ. ಅವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಿದ ಸಂದರ್ಭದಲ್ಲಿ 
( ೧೯೭೧) ಅವರೊಡನೆ ವಿದ್ವಾನ್ ದೊರೆಸ್ವಾಮಿ ಐಯ್ಯಂಗಾರ್ 

ಮತ್ತು ಎಂ . ಎಸ್. ಸ್ವಾಮಿನಾಥನ್ . 
ಮೇ ೨೦೧೯ 


ಎನ್. ಪಿ. ಸಾಯಿಗಣೇಶ್ ಶಾಸ್ತಿ 
೬೩ /೫ , ರಾಮಚಂದ್ರ ಕೃಪ , ೩ನೇ ಮುಖ್ಯರಸ್ತೆ 
೧ನೇ ಡಿ ಅಡ್ಡರಸ್ತೆ, ಮತ್ತಿಕೆರೆ, ಬೆಂಗಳೂರು– ೫೬೦೦೦೫೪ 

2 -wees : sai.shastry @ gmail.com 


ಹೊಸತು ೩೫ 


Thu 


ಬ್ರಿಟನ್ನಿಗೆ ಗೊಂದಲದಗೂಡಾಗಿರುವ ಬ್ರೆಕ್ಸಿಟ್ ಇಸ್ರೇಲ್ : ಬಲಪಂಥೀಯರದ್ದೇ ಮೇಲುಗೈ 
" ಮೂರುವರ್ಷಗಳ ಹಿಂದೆ ೨೦೧೬ರಲ್ಲಿ ನಡೆದ ಜನಮತ ಗಣನೆಯಲ್ಲಿ ಅತ್ಯಲ್ಪ 1 ಚುನಾವಣೆ ಪ್ರಚಾರದಲ್ಲಿ ಬಿಡುವಿಲ್ಲದೆ ತೊಡಗಿಕೊಂಡಿರುವ ಭಾಜಪ ಪ್ರಧಾನಿ 
ಬಹುಮತದಿಂದ ಯೂರೋಪಿಯನ್ ಯೂನಿಯನ್ನಿನಿಂದ ಹೊರಬರಲು ಬ್ರಿಟನ್ ಮೋದಿ ಇನ್ನೊಮ್ಮೆ ಇಸ್ರೇಲಿನ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಬೆಂಜಾಮಿನ್ 
ನಿರ್ಧರಿಸಿತು. ಅಂದು ಪ್ರಾರಂಭವಾದ ರಾಜಕೀಯ ಬಿಕ್ಕಟ್ಟು ಇಂದೂ ಮುಂದುವರಿದಿದೆ. ನೆತಾನ್ಯಹುವನ್ನು ಅಭಿನಂದಿಸಲು ಮರೆಯಲಿಲ್ಲ . ಅವರ ಅಧಿಕಾರಾವಧಿಯಲ್ಲಿ 
ಇಪ್ಪತ್ತೇಳು ದೇಶಗಳನ್ನೊಳಗೊಂಡ ಯೂರೋಪಿಯನ್ ಯೂನಿಯನ್ನಿನಲ್ಲಿ ಬ್ರಿಟನ್ ಇಸ್ರೇಲ್ ಭಾರತ ಬಾಂಧವ್ಯ ಮತ್ತಷ್ಟು ವರ್ಧಿಸುವುದೆಂಬ ಆಶಾಭಾವನೆಯನ್ನು 
ಸೇರಿಕೊಂಡಿದ್ದೂ ಹಲವು ರಿಯಾಯಿತಿಗಳನ್ನು ಪಡೆದುಕೊಂಡೇ , ಬ್ರಿಟನ್ ತನ್ನ ವ್ಯಕ್ತಗೊಳಿಸಿದ್ದಾರೆ. 
ವೀಸಾನೀತಿಯನ್ನು ಬಿಟ್ಟುಕೊಡಲಿಲ್ಲ. ಹಾಗೆಯೇ ಯೂರೋಪಿಯನ್ ಯೂನಿಯನ್ನಿನ ಭ್ರಷ್ಟಾಚಾರ ಸಂಬಂಧ ಹಲವು ಆರೋಪಗಳನ್ನು ಎದುರಿಸುತ್ತಿರುವ 
ಕರೆನ್ಸಿ “ಯೂರೋ ವನ್ನು ಅಂಗೀಕರಿಸಲಿಲ್ಲ . ತನ್ನ ಪೌಂಡ್‌ಸ್ಟರ್ಲಿಂಗ್‌ಅನ್ನು ನೆತಾನ್ಯಹು ನಾಲ್ಕನೆಯ ಬಾರಿಗೆ ಇಸ್ರೇಲಿನ ಪ್ರಧಾನಿಯಾಗಿ ಪುನರಾಯ್ಕೆ 
ಉಳಿಸಿಕೊಂಡಿತ್ತು. ಶೀತಯುದ್ಧದ ಕಾಲದಲ್ಲಿ ಕಳೆದ ಶತಮಾನದ ನಡುವಿನಲ್ಲಿ ಗೊಂಡಿದ್ದಾರೆ. ಏಪ್ರಿಲ್ ೯ , ೨೦೧೯ರಲ್ಲಿ ನಡೆದ ಇಸ್ರೇಲಿ ಪಾರ್ಲಿಮೆಂಟ್‌ನಲ್ಲಿ 
ಅಸ್ತಿತ್ವಕ್ಕೆ ಬಂದ ಈ ಒಕ್ಕೂಟ ಇನ್ನೂ ಅಸ್ತಿತ್ವದಲ್ಲಿರುವುದು ಒಂದು ವಿಪರ್ಯಾಸ. ಅವರ ನೇತೃತ್ವದ ಬಲಪಂಥೀಯ ಪಾರ್ಟಿ ಬಹುಮತ ಪಡೆಯುವುದರಲ್ಲಿ 
ಬ್ರಿಟನ್ ಈ ಒಕ್ಕೂಟದಿಂದ ಹೊರಬರಲು ನಿರ್ಧರಿಸಿದಾಗ ಈ ಸಂಘಟನೆಯ ಬುಡವೇ ಯಶಸ್ವಿಯಾಗಿದೆ. ಭ್ರಷ್ಟಾಚಾರದ ಆರೋಪ ಸಾಬೀತಾಗುವ ಸೂಚನೆಗಳೇ 
ಅಲುಗಾಡಿತು. ಅದರ ಭವಿಷ್ಯ ಡೋಲಾಯಮಾನವಾಗಿತ್ತು. ಆದರೆ ಬ್ರಿಟನ್ನಿನಲ್ಲೇ ಹೆಚ್ಚಾಗಿದೆ. ಏನಾಗುವುದೋ ನೋಡಬೇಕು. ಇಸ್ರೇಲ್ ಮಟ್ಟಿಗೆ ಬಲಪಂಥೀಯ 
ಉಂಟಾಗಿರುವ ರಾಜಕೀಯ ಬಿಕ್ಕಟ್ಟಿನಿಂದಾಗಿ ಯೂರೋಪಿಯನ್ ಯೂನಿಯನ್ 

ಅಧಿಕಾರ ಹೊಸದೇನಲ್ಲ. ಎಪ್ಪತ್ತು ವರ್ಷಗಳಿಂದ ಅಸ್ತಿತ್ವದಲ್ಲಿರುವ 
ಗಟ್ಟಿಯಾಗಿರುವಂತೆ ತೋರುತ್ತದೆ. ಇದರಲ್ಲಿ ಮುಖ್ಯ ಪಾತ್ರವಹಿಸಿರುವುದು 

ಮಧ್ಯಪ್ರಾಚ್ಯದ ಯೆಹೂದಿಗಳ ನಾಡು ಇಸ್ರೇಲಿನಲ್ಲಿ 
ಜರ್ಮನಿ, ೨೦೦೦ ವರ್ಷದ ನಂತರ ಗ್ರೀಸ್, ಸೇನ್‌ಗಳಲ್ಲಿನ ಆರ್ಥಿಕ 

ಬಲಪಂಥೀಯರದ್ದೇ ಪಾರುಪತ್ಯ . 
ಮುಗ್ಗಟ್ಟು ಯೂನಿಯನ್ನನ್ನು ಸಾಕಷ್ಟು ಶಿಥಿಲಗೊಳಿಸಿತ್ತು. 

ಪ್ಯಾಲಸೈನ್‌ರ ಪಾಡನ್ನು ಈಗ ಕೇಳುವವರೇ ಇಲ್ಲ. ಸ್ವತಂತ್ರ 
ಬ್ರಿಟನ್ನಿನ ಪ್ರಧಾನಿ ಥೆರೆಸಾ ಮೇ ಬಹು ಪ್ರಯಾಸಪಟ್ಟು 

ಪ್ಯಾಲಸ್ಯೆನ್ ರಾಜ್ಯಸ್ಥಾಪನೆ ಕನಸು ಕನಸಾಗಿಯೇ ಉಳಿಯುವ 
ಸಿದ್ದಗೊಳಿಸಿದ್ದ ಬ್ರೆಕ್ಸಿಟ್ ಒಪ್ಪಂದವನ್ನು ಬ್ರಿಟಿಷ್ ಪಾರ್ಲಿಮೆಂಟು 

* ಸ್ಥಿತಿ ಬಂದಿದೆ. ಇಸ್ರೇಲ್ ಸ್ಥಾಪನೆಯಾದಾಗಲೇ ಪ್ಯಾಲಸೈನ್ 
ಒಪ್ಪದೇ ಹೋದದ್ದೆ ಇದುವರೆಗಿನ ಬಿಕ್ಕಟ್ಟಿಗೆ ಕಾರಣ . ಅಂದಹಾಗೆ 

* ಕೂಡ ಸ್ಥಾಪನೆಯಾಗಬೇಕಿತ್ತು. ಅಮೆರಿಕದ ಕೈವಾಡದಿಂದಾಗಿ ಅದು 
ಬ್ರೆಕ್ಸಿಟ್ ಪದಗುಚ್ಚ ಬ್ರಿಟನ್ ಯೂರೋಪಿಯನ್ ತ್ಯಜಿಸುವ ಬಗ್ಗೆ 

ನೆರವೇರಲಿಲ್ಲ. ಈಗಲೂ ಅಷ್ಟೆ ಅದೇ ಕಿತಾಪತಿ, ಕಳೆದ ವರ್ಷ 
ಜನಮತಗಣನೆ ನಡೆದಾಗಲೆ ಆಕ್ಸ್‌ಫರ್ಡ್ ನಿಘಂಟಿಗೆ ಹೊಸಪದವಾಗಿ 

ಇಸ್ರೇಲ್ ಸ್ಥಾಪನೆಯ ೭೦ನೇ ವರ್ಷದ ಸಂದರ್ಭದಲ್ಲಿ ಅಮೆರಿಕ 
ಸೇರ್ಪಡೆಯಾಗಿತ್ತು. ಕನ್ಸರ್‌ನೇಟಿವ್ ಪಕ್ಷದ ಥೆರೆಸಾ ಮೇ ಸರಕಾರದ ಭವಿಷ್ಯವೇ ತನ್ನ ರಾಯಭಾರಿ ಕಛೇರಿಯನ್ನು ಟೆಲ್ ಅವೀವ್‌ನಿಂದ ಪ್ಯಾಲಸೈನ್ 
ಆತಂಕಕ್ಕೀಡಾಗಿತ್ತು. ಪ್ರತಿ ಪಕ್ಷವಾಗಿರುವ ಲೇಬರ್ ಪಕ್ಷ ಮೊದಲಿನಿಂದಲೂ ಬೆಟ್‌ನ ಅರಬ್ಬರಿಗೆ ಸೇರಬೇಕಾಗಿರುವ ಜೆರೂಸಲೆಮ್‌ಗೆ ವರ್ಗಾವಣೆ ಮಾಡಿ ಅಲ್ಲಿನ 
ತೀವ್ರ ವಿರೋಧಿ, ಜನಮತಗಣನೆ ನಡೆದಾಗ ಕೇವಲ ಶೇ . ೨ರಷ್ಟು ಅಂ 

ಜನರ ಭವಿಷ್ಯವನ್ನು ಆತಂಕಕ್ಕೀಡುಮಾಡಿತು. ನೆತಾನ್ಯಹು ಮತ್ತೆ ಅಧಿಕಾರಕ್ಕೆ 
ಬ್ರೆಕ್ಸಿಟ್‌ಗೆ ಬಹುಮತ ದೊರೆತಿತ್ತು. ಗ್ರೇಟ್ ಬ್ರಿಟನ್ನಿನ ಭಾಗವಾಗಿರುವ ಸ್ಕಾಟ್ಲಂಡ್ ಬರಲು ಇದೂ ಒಂದು ಕಾರಣ ಎನ್ನಲಾಗಿದೆ. ೧೯೧೮ರ ಜುಲೈ 
ಮತ್ತು ಉತ್ತರ ಐರ್ಲೆಂಡ್‌ನ ಜನ ಬಹುಮತದಿಂದ ಬ್ರೆಕ್ಸಿಟ್ ವಿರೋಧಿ ತಿಂಗಳಲ್ಲಿ ಇಸ್ರೇಲ್ ಪಾರ್ಲಿಮೆಂಟು ಮೂಲಭೂತ ಕಾನೂನನ್ನು ಅಂಗೀಕರಿಸಿತು. 
ಗ್ರೇಟ್ ಬ್ರಿಟನ್‌ ಅಥವಾ ಯುನೈಟೆಡ್ ಕಿಂಗ್‌ಡಮ್ ನಾಲ್ಕು ವಿಭಿನ್ನ ರಾಜ್ಯಗಳು ಅದರ ಪ್ರಕಾರ ಜೆರೂಸಲೆಮ್ ಅದರ ಅವಿಭಾಜ್ಯ ರಾಜಧಾನಿ, ಹೀಬ್ರೂ 
ಸೇರಿರುವ ಒಂದು ರಾಷ್ಟ್ರ - ಬ್ರಿಟನ್ , ವೇಲ್ಸ್, ಸ್ಕಾಟ್ಲಂಡ್ , ಐಶ್ಲೇಂಡ್ ಅದರ ಅಧಿಕೃತ ಭಾಷೆ, ಇದು ನಿಜಕ್ಕೂ ಐದು ಮಿಲಿಯದಷ್ಟು ಪ್ಯಾಲಸೈನ್‌ರ 
ಭಾಗಗಳು. ಇವು ಒಕ್ಕೂಟ ಸೇರಿ ಶತಮಾನಗಳೇ ಕಳೆದಿದ್ದರೂ ಈಗಲೂ ತಮ್ಮ ಜೀವನವನ್ನು ಮುಜುಗರಕ್ಕೆ ನೂಕಿದೆ. ಒಂದು ಕಾಲದಲ್ಲಿ ಕಳೆದ 
ಪ್ರತ್ಯೇಕತೆಯನ್ನು ಉಳಿಸಿಕೊಂಡಿವೆ. ಹಲವು ರೀತಿಯಲ್ಲಿ ಪ್ರತ್ಯೇಕವಾದಿಗಳ ಅಬ್ಬರ ಶತಮಾನದ ಅಂತ್ಯದವರೆಗೆ ಇದ್ದ ಪ್ಯಾಲಸೈನ್ ಅರಬ್ಬರ ಸ್ವಾತಂತ್ರ್ಯಸಮರ ಈಗ 
ಜೊರಾಗಿಯೇ ಇದೆ. ಇದೂ ಬ್ರಿಟಿಷ್ ಸರಕಾರಕ್ಕೆ ಇರುವ ಆತಂಕಗಳಲ್ಲೊಂದು. * ಇತಿಹಾಸದ ಪುಟ ಸೇರಿದೆ. 
- ಎಲ್ಲವೂ ಸರಿಯಾಗಿದ್ದಿದ್ದರೆ ಬ್ರಿಟನ್ ೨೦೧೯ರ ಮಾರ್ಚ್ ೨೯ರಂದು ವಿಶ್ವಸಂಸ್ಥೆಯಲ್ಲೂ ಪ್ರಾತಿನಿಧ್ಯ ಪಡೆದಿದ್ದ ಪ್ಯಾಲಸ್ಯೆನ್ ವಿಮೋಚನಾ ಸಂಗ್ರಾಮ 
ಯೂರೋಪಿಯನ್ ಯೂನಿಯನ್ನಿನಿಂದ ಹೊರ ಬರಬೇಕಿತ್ತು. ಬ್ರಿಟಿಷ್ ಪ್ರಧಾನಿ ಸಂಘಟನೆ ಈಗ ಹೆಸರಿಲ್ಲವಾಗಿದೆ. ಇಸ್ರೇಲಿನೊಂದಿಗೆ ಭಾರತ ರಾಜತಾಂತ್ರಿಕ 
ಸಂಧಾನ ನಡೆಸಿ ತಯಾರಿಸಿದ್ದ ಒಪ್ಪಂದದ ಪ್ರಕಾರ ಏಪ್ರಿಲ್ ೧೨ ಕೊನೆಯ ದಿನವಾಗಿತ್ತು. ಸಂಬಂಧವನ್ನು ಸ್ಥಾಪಿಸಿದ್ದು ಭಾಜಪ ನೇತೃತ್ವದ ವಾಜಪೇಯಿ ಸರಕಾರ. ಈಗ 
ಬ್ರಿಟಿಷ್ ಪಾರ್ಲಿಮೆಂಟ್ ಜೂನ್ ೩೦ರವರೆಗೆ ಕಾಲಾವಕಾಶ ಕೋರಿತ್ತು. ಈಗ ಮೋದಿ ಅಧಿಕಾರಾವಧಿಯಲ್ಲಿ ಅದು ಮತ್ತಷ್ಟು ವರ್ಧಿಸಿರುವುದರಲ್ಲಿ ಅಚ್ಚರಿಯೇನಿಲ್ಲ . 
ಬ್ರಿಟಿಷ್ ಪ್ರಧಾನಿಗೆ ಅಕ್ಟೋಬರ್ ೩೧ರವರೆಗೆ ಸಮಯ ದೊರೆತಿದೆ. ಒಪ್ಪಂದಕ್ಕೆ ಇಸ್ರೇಲ್ ಈಗ ಭಾರತಕ್ಕೆ ರಕ್ಷಣಾ ಸಾಮಗ್ರಿ ಒದಗಿಸುವ ಅಗ್ರ ರಾಷ್ಟ್ರವಾಗಿದೆ. 
ಬಂದರೆ ಅವಧಿಗೆ ಮುನ್ನವೂ ಯೂನಿಯನ್ನಿನಿಂದ ಹೊರಗೆ ಬರಲೂ ಅವಕಾಶವಿದೆ. 
ಆದರೆ ಥೆರೆಸಾ ಮೇ ಸರಕಾರಕ್ಕೆ ಮುಂದಿನ ಹೆಜ್ಜೆ ಇರಿಸುವುದು ಸುಲಭವಲ್ಲ . 

ಸೀಯಾರ್ಕೆ 
ಉಳಿದಿರುವ ಆರು ತಿಂಗಳಲ್ಲಿ ಪಾರ್ಲಿಮೆಂಟಿನ ಅಂಗೀಕಾರ ಪಡೆಯಬೇಕು 

ಸೂರ್ಯ ರೆಸಿಡೆನ್ಸಿ , ಫ್ಲಾಟ್ ನಂ . ೧ , ೩೧೩೩ , ೩ನೇ ಅಡ್ಡರಸ್ತೆ 
ಯಾವುದೇ ಒಪ್ಪಂದಕ್ಕೆ ಬಂದರೂ , ಅಲ್ಲಿಯೇ ಇರುವುದು ಬ್ರೆಕ್ಸಿಟ್ ಕಗ್ಗಂಟು. 

ಗಿರಿನಗರ ೪ನೇ ಫೇಸ್, ಬೆಂಗಳೂರು – ೫೬೦ ೦೮೫ 
ಹೊಸತು೩೬ - 

ಮೇ ೨೦೧೯ 


ಗ್ರಾಮ ವೈದ್ಯರ 
ಸೆವೆ ಮರೆಯದಿರಿ 


17 / 


ಸುಮಾರು ಆರು ವರ್ಷ ಕಠಿಣ ಪರಿಶ್ರಮದಿಂದ ವೈದ್ಯ ಪದವಿ 
ಪಡೆದು ನಗರದ ಎಲ್ಲ ಸೌಲಭ್ಯ , ಆಧುನಿಕತೆ , ತ್ಯಾಗ ಮಾಡಿ 
ಗ್ರಾಮದಲ್ಲಿನ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ, ಸಾರ್ವಜನಿಕರ 
ಮೆಚ್ಚುಗೆ ಪಡೆದ ಅನೇಕ ವೈದ್ಯರು ನಮ್ಮಲ್ಲಿದ್ದಾರೆ. 

ಗ್ರಾಮ ವೈದ್ಯರಿಗೆ ಎದುರಾಗುವ ಹಲವಾರು ಸವಾಲುಗಳನ್ನು 
ಅರಿತರೆ, ಇವರನ್ನು ನಾವು ಏಕೆ ಸ್ಮರಿಸಬೇಕು ಎಂಬುದು 
ಅರ್ಥವಾಗುತ್ತದೆ. 

ಗ್ರಾಮದ ಜನರ ಮನೋಸ್ಥಿತಿ, ಆರೋಗ್ಯ ಸ್ಥಿತಿ, ವಾಹನ 
ಸಂಪರ್ಕ , ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಲಭ್ಯವಿರುವ ಸೌಲಭ್ಯಗಳನ್ನು 
ನಗರಗಳಲ್ಲಿರುವ ಸೌಲಭ್ಯಗಳಿಗೆ ಹೋಲಿಸಿದಾಗ ಬಹಳಷ್ಟು ವ್ಯತ್ಯಾಸ 
ಕಂಡುಬರುತ್ತದೆ. ಇಂತಹ ಸ್ಥಿತಿಯಲ್ಲಿ ಆರೋಗ್ಯ ಸೇವೆ ನೀಡುವಲ್ಲಿ 
ಗ್ರಾಮೀಣ ವೈದ್ಯರಿಗೆ ಆತಂಕ, ಒತ್ತಡ, ಅಸಹಾಯಕತೆ ನಗರ 
ವೈದ್ಯರಿಗಿಂತ ಹೆಚ್ಚು. ಬಹಳಷ್ಟು ಜನರಿಗೆ ಆರೋಗ್ಯದ ಅರಿವು 
ಇಲ್ಲ. ಮಗುವಿಗೆ ವಾಂತಿ , ಭೇದಿಯಾದಾಗ ಕಡಿಮೆ ನೀರು 
ಕುಡಿಸಬೇಕೆಂಬ ತಪ್ಪು ನಂಬಿಕೆ ಶೇ . ೪೭ ಗ್ರಾಮಗಳಲ್ಲಿರುವ 
ತಾಯಂದಿರಿಗಿದೆ ಎನ್ನುತ್ತದೆ ಮಹಾರಾಷ್ಟ್ರದ ಒಂದು ಸಮೀಕ್ಷೆ. 
ಇಂಥವರಿಗೆ ಚಿಕಿತ್ಸೆ ಫಲಕಾರಿಯಾಗಬೇಕಾದರೆ ವೈದ್ಯರಿಗೆ ಹೆಚ್ಚಿನ 
ಪರಿಶ್ರಮ ಅವಶ್ಯ ಇರಬೇಕು. 
- ಇವರು ಕಲಿತದ್ದು ಮೂಲ ವೈದ್ಯಕೀಯ ಶಾಸ್ತ್ರ 
( ಎಂ .ಬಿ . ಬಿ.ಎಸ್. ಅಥವಾ ಆಯುಷ್). ಆದರೆ ಸಂದರ್ಭಕ್ಕೆ 
ತಕ್ಕಂತೆ ವಿವಿಧ ತಜ್ಞ ಅಥವಾ ಸ್ಪೆಶಲಿಸ್ಟ್ ಆಗಬೇಕಾಗುತ್ತದೆ. 
ಹೆರಿಗೆಗಾಗಿ ಬಂದ ತಾಯಂದಿರಿಗೆ ಇವರು ಸ್ತ್ರೀರೋಗ ತಜ್ಞ 
ವಾಂತಿ ಭೇದಿ ಮಗುವಿಗೆ ಮಕ್ಕಳ ತಜ್ಞ, ಎಲುಬು ಮುರಿದು 
ಕೊಂಡವರಿಗೆ ಮೂಳೆ ತಜ್ಞ ದೃಷ್ಟಿಹೀನರಿಗೆ ನೇತ್ರ ತಜ್ಞರಾಗುತ್ತಾರೆ . 
ಕೆಲವು ಸಲ ದಾಯಿ , ಪ್ರಯೋಗಾಲಯ ತಜ್ಞರಾಗಬೇಕು. 

ಚಿಕಿತ್ಸೆ ನೀಡುವಲ್ಲಿ ಕೆಲವು ಸಲ ಅಸಹಾಯಕ ಸ್ಥಿತಿ ಸಾಮಾನ್ಯ . 
ತೀವ್ರ ಹೆರಿಗೆ ನೋವು ಇರುವ ಕೆಲವು ನಿಮಿಷಗಳಲ್ಲಿ 
ಹೆರಿಗೆಯಾಗಲಿರುವ ಗರ್ಭಿಣಿ ಹಾಗೂ ಇದೇ ಸಮಯಕ್ಕೆ ಹಾವು 
ಕಡಿತದ ಜೀವಾಪಾಯದ ವ್ಯಕ್ತಿ ಬಂದಾಗ ಇದರಲ್ಲಿ ಯಾರಿಗೆ 
ಮೊದಲು ಚಿಕಿತ್ಸೆ ನೀಡಬೇಕು ಎಂಬ ಸ್ಥಿತಿ ಅಪರೂಪವೇನಲ್ಲ. ಇಂಥ 
ಪರಿಸ್ಥಿತಿಯಲ್ಲಿ ಗಂಭೀರತೆಗೆ ಅನುಗುಣವಾಗಿ ನಿರ್ಧಾರ 
ತೆಗೆದುಕೊಳ್ಳದಿದ್ದರೆ ವೈದ್ಯರಿಗೆ ಬೆದರಿಕೆ, ಟೀಕೆ, ಹಲ್ಲೆಯ ಸಂಭವ ಹೆಚ್ಚು. 
ಭಾರತದ ವೈದ್ಯ ಸಂಸ್ಥೆ ಪ್ರಕಾರ ಶೇ . ೭೫ ವೈದ್ಯರು ಒಂದಲ್ಲಾ ಒಂದು 
ತರಹದ ಹಿಂಸೆಗೆ ಒಳ 

ನಿರ್ಗತಿಕನಿಂದ ಹಿಡಿದು, ಬಡವ ಬಲ್ಲಿದ ಎನ್ನದೆ, ಎಲ್ಲಾ ತರಹದ ಮತ್ತು 
ಯಾವುದೇ ಹಂತದ ರೋಗ ಸ್ಥಿತಿಯವರಿಗೂ ಚಿಕಿತ್ಸೆ ನೀಡಬೇಕಾಗುತ್ತದೆ. 
ಇದರಿಂದಾಗಿ ರೋಗಿಗಳ ಸಂಖ್ಯೆ ಹೆಚ್ಚುತ್ತದೆ ಮತ್ತು ಚಿಕಿತ್ಸೆ ಕಷ್ಟಕರವಾಗುತ್ತದೆ. 
ಹೀಗಿರುವಾಗ ಕೆಲಸದ ಒತ್ತಡ ಅಪಾರ . 

ಡಾ|| ಎಂ . ಡಿ . ಸೂರ್ಯಕಾಂತ 


ಮೇ 


೨೦೧೯ 


ಹೊಸತು೩೭ 


ಸೂಚಿಸುತ್ತಾರೆ ಹೊರತು ಬೇರೆ ಕಾರಣಕ್ಕಲ್ಲ. 

ಗ್ರಾಮ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ಚಿಕಿತ್ಸೆ ಪಡೆಯಲು 
ಅನುಕೂಲಗಳು ಕಡಿಮೆ . ಕಾಯಿಲೆಯ ಗಂಭೀರತೆ ಆಧರಿಸಿ ದಾಖಲಾತಿ 
ಮಾಡಬೇಕಾಗುತ್ತದೆ. ಇದರ ಅರಿವು ಇರದ ವ್ಯಕ್ತಿಗೆ ದಾಖಲಾತಿ 
ನಿರಾಕರಿಸಿದಾಗ, ಈತನ ಸಿಟ್ಟಿಗೆ ವೈದ್ಯರು ಗುರಿಯಾಗುತ್ತಾರೆ. 
- ರೋಗಿಗೆ ಚಿಕಿತ್ಸೆ ನೀಡುವುದಲ್ಲದೆ ಕುಟುಂಬ ಯೋಜನೆ, ಮಕ್ಕಳಿಗೆ ಲಸಿಕೆ 
ನೀಡುವುದು, ಪಲ್ಸ್ ಪೋಲಿಯೋ , ಸಾಂಕ್ರಾಮಿಕ ರೋಗ ತಡೆಗಳಂತಹ 
ಹಲವಾರು ರಾಷ್ಟ್ರೀಯ ಕಾರ್ಯಕ್ರಮಗಳ ಕ್ರಿಯಾ ಯೋಜನೆ, ಅನುಷ್ಠಾನ, 
ಮೇಲ್ವಿಚಾರಣೆ, ವರದಿ ಮಾಡುವ ಜವಾಬ್ದಾರಿ ಈ ವೈದ್ಯರದೇ . ಪ್ರಾಥಮಿಕ 
ಕೇಂದ್ರದ ವೈದ್ಯಾಧಿಕಾರಿ ೨೨ ರಾಷ್ಟ್ರೀಯ ಕಾರ್ಯಕ್ರಮ ಅನುಷ್ಠಾನಗೊಳಿಸಬೇಕು 
ಮತ್ತು ೧೦ ಮೇಲಧಿಕಾರಿಗಳ ಜೊತೆ ಸಂಪರ್ಕದಲ್ಲಿರಬೇಕು. 
- ಅಸಹಜ ಸಾವು, ವಿಷಪ್ರಾಶನ , ಅಪಘಾತದ ಗಾಯಾಳುಗಳನ್ನು ವೈದ್ಯ 
ಕಾನೂನು ಪ್ರಕಾರ ದಾಖಲಿಸಿ, ಪೊಲೀಸರಿಗೆ ವರದಿ ಸಲ್ಲಿಸಬೇಕು. ಮೃತ 
ದೇಹದ ಶವ ಪರೀಕ್ಷೆ ಮತ್ತೊಂದು ದೊಡ್ಡ ಜವಾಬ್ದಾರಿ . ಇವುಗಳಿಗೆಲ್ಲಾ 
ಸಂಬಂಧಪಟ್ಟ ವರದಿ ಸಿದ್ಧಪಡಿಸಿ , ಸಾಕ್ಷಿ ಹೇಳಲು ಕೋರ್ಟ್‌ಗಳಿಗೆ 
ಹಾಜರಾಗಬೇಕಾಗುತ್ತದೆ. ಆಸ್ಪತ್ರೆಯಲ್ಲಿ ನಡೆಯುವ ಎಲ್ಲ ಚಿಕಿತ್ಸೆ, ರೋಗ 
ನಿಯಂತ್ರಣ, ಆರೋಗ್ಯ ವೃದ್ಧಿಗೆ ಸಂಬಂಧಿಸಿದ ಹಲವಾರು ಚಟುವಟಿಕೆಗಳ 
ವರದಿ ಸಿದ್ಧಪಡಿಸಿ, ಮೇಲಧಿಕಾರಿಗಳಿಗೆ ಸಲ್ಲಿಸಿ ಇವುಗಳಿಗೆ ಸಂಬಂಧಿಸಿದ 
ಸಭೆಗಳಿಗೆ ಆಗಾಗ ಹಾಜರಾಗಬೇಕಾಗುತ್ತದೆ. ಇಂಥ ಸಂದರ್ಭದಲ್ಲಿ ವೈದ್ಯರು 
ಆಸ್ಪತ್ರೆಯಲ್ಲಿ ಇಲ್ಲ ಎಂಬ ಅಪವಾದ ಎದುರಿಸಬೇಕು. 

ಇಲ್ಲಿರುವ ವೈದ್ಯರು ಹಗಲು, ರಾತ್ರಿ ಎನ್ನದೆ ಸೇವೆ ಸಲ್ಲಿಸಬೇಕಾಗುವ 
ಸಂದರ್ಭಗಳು ಅನೇಕ. ಉದಾ: ಸಾಂಕ್ರಾಮಿಕ ರೋಗಗಳು ಹೆಚ್ಚಾದಾಗ 
೨೪ಗಂಟೆ ಜಾಗ್ರತೆ ಅವಶ್ಯ . ಊಟ ಮಾಡುತ್ತಿರುವಾಗ ನಡುವೆ ಎದ್ದು ಬರುವ 
ಅಥವಾ ಹಾಸಿಗೆಯಿಂದ ಉಟ್ಟ ಬಟ್ಟೆಯಲ್ಲಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ನೀಡುವ 

ದೃಶ್ಯ ಆಗಾಗ ಸಾಮಾನ್ಯ . ಇದಕ್ಕೆಲ್ಲಾ ಈ ವೈದ್ಯರ ತ್ಯಾಗ, ಸಹನೆ, ಸೇವಾ 
ಹೆದ್ದಾರಿಗೆ ಹತ್ತಿರದ ಆಸ್ಪತ್ರೆಗೆ ಅಪಘಾತದಿಂದಾಗಿ ಕೆಲವು ಬಾರಿ 

ಮನೋಭಾವನೆಯೇ ಕಾರಣ. ವೈದ್ಯ ಶಾಸ್ತ್ರ ಬಹಳಷ್ಟು ಬದಲಾಗಿದ್ದರೂ , 
ಏಕಕಾಲಕೆ, ೮೦ರಿಂದ ೧೦೦ ಗಾಯಾಳು ದಾಖಲಾಗುತ್ತಾರೆ. ಏಕ ವೆ ದರ ಸೇವಾ ಮನೋಭಾವ ಕಡಿಮೆಯಾಗಿಲ. 
ವೈದ್ಯರಿರುವ ಗ್ರಾಮ ಆಸ್ಪತ್ರೆಯಲ್ಲಿ ಇವರೆಲ್ಲರಿಗೂ ಚಿಕಿತ್ಸೆ ನೀಡುವುದು ದೊಡ್ಡ * ಬೆಂಗಳೂರು ಹತಿರದ ಟಿ , ಬೇಗೂರ ಗ್ರಾಮದಲ್ಲಿ ಪ್ರತಿ ಭಾನುವಾರ ಉಚಿತ 
ಸವಾಲು. ಕರ್ನಾಟಕದಲ್ಲಿ ಸರಾಸರಿ ೧೩ ,೫೫೬ ರೋಗಿಗಳಿಗೆ ಒಬ್ಬ ಸೇವೆ ನೀಡುತಿರುವ ಹದಯ ತಜ ಡಾ || ಬಿ . ರಮನರಾವ, ಚಾಮರಾಜನಗರ 
ವೈದ್ಯರಿದ್ದಾರೆ. ಇದು ವೈದ್ಯ ಮತ್ತು ರೋಗಿಗಳ ಸರಾಸರಿಗಿಂತ ಹೆಚ್ಚು ಸೋಲಿಗರ ಬುಡಕಟ್ಟು ಜನರ ನೆಚಿನ ಡಾ || ಎಚ್. ಸುದರ್ಶನ , ನಿತ ೧೫೦ 
(20೨೧) ಎನ್ನುತ್ತಿದೆ ಇತ್ತೀಚಿನ ರಾಷ್ಟ್ರೀಯ ಆರೋಗ್ಯ ವಂದ. ಕೇಂದ್ರ ಗ್ರಾಮ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಮತ್ತು ಕೆಲವರಿಂದ ಕೇವಲ ಐದು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಾರ ದೇಶದಲ್ಲಿ | 

ರೂಪಾಯಿ ಫೀ ಪಡೆಯುತ್ತಿರುವ ಮಂಡ್ಯ ಜಿಲ್ಲೆಯ “ ಐದು ರೂಪಾಯಿ 
೨೫ ,೬೫೦ ಗ್ರಾಮ ಮಟ್ಟದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದು, 

ದ್ದು , ಡಾಕ್ಟರ್ ” ಶಂಕರಗೌಡ, ತಮ್ಮ ಜೀವನ ಪೂರ್ತಿ ಗ್ರಾಮ ಜೀವಿಗಳಿಗೆ ಚಿಕಿತ್ಸೆ 
೧೫,೭೦೦ ಕೇಂದ್ರಗಳಲ್ಲಿ ಕೇವಲ ಒಬ್ಬರೆ ವೈದ್ಯರಿದ್ದಾರೆ. ಕರ್ನಾಟಕದ ಇಂಥ 

ನೀಡುತ್ತಿರುವ ೭೦ ವರ್ಷದ ಕೋಲಕತ್ತಾದ ಡಾ|| ಸುರಿಂದರ ಮೋಹನ 
೨ .೩೫೯ ಕೇಂದ್ರಗಳ ಪೈಕಿ ೧ ,೯೭೫ರಲ್ಲಿ ಏಕ ವೈದ್ಯರಿರುವುದು ಗಮನಾರ್ಹ. ದೇಬ್ ಅವರನ್ನು ನೆನಪಿಸಿಕೊಳದಿದರೆ ತಪಾದೀತು. 
ಇಂಥ ಆಸ್ಪತ್ರೆಯಲ್ಲಿ ಕನಿಷ್ಠ ಇಬ್ಬರು ವೈದ್ಯರು, ಒಬ್ಬ ಪ್ರಯೋಗಾಲಯ ತಜ್ಞ ಸುಮಾರು ೧೫ ವರ್ಷಗಳಿಂದ ಗ್ರಾಮದಲ್ಲಿ ಸೇವೆ ಸಲ್ಲಿಸುತ್ತಿರುವ 
ಒಬ್ಬ ಔಷಧಿಕಾರರು ಅಗತ್ಯ ಎನ್ನುತ್ತದೆ ಭಾರತೀಯ ಸಾರ್ವಜನಿಕ ಆರೋಗ್ಯ ವೈದ್ಯರಿಗೆ ಏಕೆ ನೀವು ವೈಯಕ್ತಿಕ ಜೀವನವನ್ನು ಮರೆತು ಹಳ್ಳಿಯಲ್ಲಿದ್ದೀರಿ? 
ಮಾನದಂಡ. ಆದರೆ ಶೇ . ೩೫ ಕೇಂದ್ರದಲ್ಲಿ ಪ್ರಯೋಗಾಲಯ ತಜ್ಞ ಮತ್ತು ಎಂಬ ಪ್ರಶ್ನೆಗೆ ಗ್ರಾಮದ ಜನರಿಗೆ ನಗರದ ಹೈಟೆಕ್ ಆಸತೆಗಿಂತ ತಮ 
ಶೇ . ೧೮ರಲ್ಲಿ ಔಷಧಿಕಾರರು ಇಲ್ಲ. ಆದಾಗ್ಯೂ ಲಭ್ಯವಿದ್ದ ಸಿಬ್ಬಂದಿ ಸೌಲಭ್ಯ ಊರಿನ ಆಸತೆ ಹಾಗೂ ವೈದ್ಯರ ಮೇಲೆ ಹೆಚ್ಚು ಭರವಸೆ, ಇವರ ರೋಗ 
ಬಳಸಿ, ಎಲ್ಲರಿಗೂ ಚಿಕಿತ್ಸೆ ನೀಡಿ ಬದುಕಿಸುವ ವೈದ್ಯರು ನಮ್ಮಲ್ಲಿದ್ದಾರೆ . ವಾಸಿಯಾಗಲು ಔಷಧಿ ಜೊತೆ ಮುಖವಾದುದು ಸಾಂತನ ಎನುತಾರೆ. 
ಆಗಾಗ ಆತಂಕ ಸ್ಥಿತಿ ಎದುರಾಗುವುದು ಹೊಸದೇನಲ್ಲ. ಹೆರಿಗೆಗಾಗಿ 

ಜನಸಂಖ್ಯೆಯ ಶೇ . ೬೦ರಿಂದ ೭೦ ಜನ ಗ್ರಾಮದಲ್ಲಿದ್ದಾರೆ. ಅನಕ್ಷರತೆ, 
ಪ್ರಯತ್ನಿಸಿ ವಿಫಲರಾದ ವೈದ್ಯರು ಹೆಚ್ಚಿನ ತಜ್ಞ ಚಿಕಿತ್ಸೆಗಾಗಿ ನಗರದ 

ಅಜ್ಞಾನ, ಮೂಢನಂಬಿಕೆ, ಬಡತನದಿಂದ ಈಗಾಗಲೇ ನೊಂದಿರುವ ಇವರಿಗೆ 
ಮೇಲ್ಮಟ್ಟದ ಆಸ್ಪತ್ರೆಗೆ ಸೂಚಿಸಿದಾಗ ಕೆಲವು ಬಾರಿ ಮಾರ್ಗದಲ್ಲಿಯೇ 

ಕಾಯಿಲೆ ದೊಡ್ಡ ಸಂಕಷ್ಟ. ಇಂತಹವರಿಗೆ ಬೇಕಾಗಿರುವುದು ಇವರ ಕಷ್ಟ 
ಹೆರಿಗೆಯಾದ ಸುದ್ದಿ ಕೇಳಿದ್ದೇವೆ. ಹೀಗಾದಾಗ ಬೇಕೆಂತಲೇ ವೈದ್ಯರು ತಮ್ಮ 

ಕೇಳಿಸಿಕೊಳ್ಳುವ ಎರಡು ಕಿವಿ, ಒಂದೆರಡು ಸವಿಮಾತು. ಇಂತಹವರಿಗೆ ಸೇವೆ 
ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಹೀಗೆ ಮಾಡಿದ್ದಾರೆ ಎಂಬ ಆರೋಪ 

ಮಾಡುವುದರಿಂದ ನನಗೆ ಅತ್ಯಂತ ತೃಪ್ತಿ, ಸಂತಸ ಎನ್ನುತ್ತಾರೆ ಹಲವಾರು 
ಸಾಮಾನ್ಯ . ಹಾಗೆಯೇ ಹೆರಿಗೆಗೆ ದೊಡ್ಡ ಆಸ್ಪತ್ರೆಗೆ ಸೂಚಿಸದೆ ತಮ್ಮ 

ವರ್ಷಗಳಿಂದ ಗ್ರಾಮಸ್ಥರಿಗೆ ಚಿಕಿತ್ಸೆ ನೀಡುತ್ತಿರುವ ಹಿರಿಯ ವೈದ್ಯರೊಬ್ಬರು. 
ಆಸ್ಪತ್ರೆಯಲ್ಲಿ ಪ್ರಯತ್ನಿಸುವಾಗ ತಾಯಿ ಮಗುವಿಗೆ ತೊಂದರೆಯಾದರೆ ಇದು 
ವೈದ್ಯರ ನಿರ್ಲಕ್ಷ್ಯ ಎಂದು ಸಂಬಂಧಿಗಳಿಂದ ಆರೋಪ, ಟೀಕೆ ಸಾಮಾನ್ಯ 

ಡಾ|| ಎಂ . ಡಿ. ಸೂರ್ಯಕಾಂತ, ( ಮಕ್ಕಳ ತಜ್ಞರು) 
ನೆನಪಿಡಿ: ಹೆರಿಗೆ ನಂತರ ತಾಯಿ ಮತ್ತು ಶಿಶು ದೈಹಿಕ ಹಾಗೂ 

ಫ್ಲಾಟ್ ನಂ . ೩೦೭, ಎಂ . ಆರ್. ಎನ್‌ಕ್ಲಬ್ ಅಪಾರ್ಟ್‌ಮೆಂಟ್ 
ಮಾನಸಿಕವಾಗಿ ಆರೋಗ್ಯವಾಗಿರಬೇಕೆಂಬ ಉದ್ದೇಶದಿಂದ ದೊಡ್ಡ ಆಸ್ಪತ್ರೆಗೆ 

ಸಿಂಗಸಂದ್ರ, ಮಣಿಪಾಲ್ ಕಂಟ್ರಿ ರಸ್ತೆ , ಬೆಂಗಳೂರು – ೫೬೦ ೦೬೮ 
ಹೊಸತು೩೮ 

- ಮೇ ೨೦೧೯ 


ಗುಲಾಮರ ಸಂಕೋಲೆಯ ಧ್ವನಿಯೇ ಪ್ರಾರ್ಥನೆಗೆ ನೇಪಥ್ಯದ ಸಂಗೀತ, ಮನುಷ್ಯರ ಧ್ವನಿಯನ್ನು ಕೊಳ್ಳುವ ಮಾರುವ ವ್ಯಾಪಾರವನ್ನಾಗಿ 
ಮಾರ್ಪಡಿಸಿಕೊಂಡವರು ದೇವಕುಮಾರನ ಮುಂದೆ, ಶಿಲುಬೆಯ ಮುಂದೆ ಮಂಡಿಯೂರಿ ಸದ್ದತಿ ಬೇಡುತ್ತಿದ್ದಾರೆ. ಗುಲಾಮರ ನೆತ್ತರಿನಿಂದ 
ನೆಂದುಹೊದ ಸ್ವರ್ಣಾಭರಣದಿಂದ ಮೇಲಮಾತೆಗೆ ಅಲಂಕಾರ ಮಾಡುತ್ತಿದ್ದಾರೆ. ಈ ಆಕೃತಿಗಳೆಲ್ಲಾ ಜರುಗುತ್ತಿರುವುದು ಕ್ರೈಸ್ತಮತದ 
ಮುಸುಣನ ಮರೆಯಲ್ಲ. ವಾಸ್ತವವಾಗಿ ದರೋಡೆಕೋರರು ದೇವಮಾನವರು ಮುಸುಗು ಹೊದ್ದುಕೊಂಡು ತಿರುಗುತ್ತಿದ್ದಾರೆ . ಈ ಮಹಾನ್ 
ಕ್ರೈಸ್ತರನ್ನು ಎಷ್ಟು ಗೌರವಯುತವಾಗಿ ಅಭಿಷೇಕ ಮಾಡಿದರೂ ಕಡಿಮೆಯಲ್ಲವೇ ? ಇರುವೆಗೂ ಕೂಡ ಕೇಡು ಬಗೆಯಬೇಡಿರೆಂದು ನೀತಿ 
ಹೇಳುವ ನೀವು ಒಂಟೆಗಳನ್ನೇ ಗುಟುಕ್ಕೊಂದು ನುಂಗಿಬಿಡುತ್ತೀರಿ. ನೀತಿವಂತರೆಂದು ಹೇಳಿಕೊಳ್ಳುತ್ತಿರುವ ಅನೀತಿಪರರು ಇವರು. 
ಹೊರಗಡೆಗೆ ಪವಿತ್ರರೆಂಬಂತೆ ಕಾಣಿಸುತ್ತಾರಾದರೂ ಒಳಗೆ ಮಾತ್ರ ಸಂಪೂರ್ಣ ಹೊಟ್ಟೆಕಿಚ್ಚಿನಲ್ಲಿ ಬೂದಿಯಾಗಿರುವ ನಿರ್ಲಜ್ಜ ಆತ್ಮಗಳವು. 
ಶವಗಳನ್ನೂ ಕಿತ್ತು ತಿನ್ನುವ ನೀಚಾತಿನೀಚ ಪ್ರಾಣಿಗಳಿಗಿಂತ ನೀಚರು ಇವರು. 


ಗುಲಾಮರ ಕಾರಾಗೃಹಗಳೂ 
ಚರ್ಚೆ ಭವನವೂ ಅಕ್ತಪಕ್ತದ ಭವನಗಳೇ 


ಡಗ್ಲಾಸ್ ಅಮೇರಿಕಾ ಹುಟ್ಟು ಗುಲಾಮ . ಆತನ ವ್ಯಕ್ತಿಯಾಗಿ ಕಾಣುವ ಅವಕಾಶ ಇಲ್ಲವೆಂದಲ್ಲ. ಅಂಥ ಧರಿಸಿರುವ ಸೈತಾನತನವೇ ಈ ಧರ್ಮ ಬೋಧಕರು. 
ಹೋರಾಟ ಅಸಾಧಾರಣವಾದುದು. ಆತನ ಆತ್ಮಕಥೆಯ ಅಪಾಯವನ್ನು ನಿವಾರಿಸಬೇಕಾದುದು ಕೂಡ ನನ್ನ ಈ ಮತ ಸಮಾವೇಶಗಳ ಹಾಗೂ ಆರ್ಭಟಗಳನ್ನು 

ಮನು ನಡುಗಿಸುವುದರಲ್ಲಿ ಅದರ ಜವಾಬ್ದಾರಿ, ಆಖೈರಾಗಿ ಮತಧರ್ಮ ಭಿನ್ನಾಭಿಪ್ರಾಯ ನೋಡಿದರೇನೆ ಅಸಹ್ಯವಾಗುತ್ತದೆ. ಮನಸಿಗೆ 
ತಾಕತ್ತು ಅಡಗಿದೆ. ಜಗತ್ತಿನ ಅನೇಕ ಭಾಷೆಗಳಿಗೆ ಗಳನ್ನು ಕುರಿತಂತೆ ನನ್ನ ವಿವರಣೆಯಿದು. ನನ್ನ ರೇಜಿಕೆಯಾಗುತ್ತದೆ. ಎಂಥಾ ದಗಾಕೋರರಿವರು. 
ಅನುವಾದಗೊಂಡಿದೆ. ಈ ಭಾಷಣದ ತುಣುಕು ಆತನ ಕ್ರಾಂತಿಕಾರಕ ವಿರೋಧವಿರುವುದು ಭಿನ್ನಾಭಿಪ್ರಾಯ ನರರೂಪದ ರಾಕ್ಷಸರು, ನಯವಂಚಕರು. 
ಬಾಳಕಥನದಲ್ಲಿ ಇಲ್ಲ. ಡಗ್ಲಾಸ್‌ನ ಹೆಚ್ಚುಗಾರಿಕೆ ಮತ್ತು ಗಳಿರುವುದು ಈ ದೇಶದಲ್ಲಿನ ಗುಲಾಮರ ಮನುಷ್ಯರನ್ನು ಅಪಹರಿಸುವವರು ಕೂಡ 
ಬೆಳವಣಿಗೆಯನ್ನು ಸಹಿಸದ ಅನೇಕರು ಅವನು ಯಜಮಾನರು ಅವಲಂಬಿಸಿರುವ ಆಚರಿಸುತ್ತಿರುವ ಮತಬೋಧಕರೆ. ಚಾಟಿಯ ಕೋಲಿನ ಮೂಲಕ 
ಗುಲಾಮನಾಗಿ ಹುಟ್ಟಲೇ ಇಲ್ಲವೆಂದು ಟೀಕಿಸುತ್ತಾರೆ. ಮತ( ಧರ್ಮ) ವನ್ನು ಕುರಿತೇ ವಿನಹ ಕ್ರಿಸ್ತ ಸ್ತ್ರೀಯರ ಪ್ರಾಣ ಹೀರುವವರೂ ಮಿಷನರಿಗಳು, ಹಸಿ 
ಈ ಪುಕಾರುಗಳಿಗೆ ಉತ್ತರವಾಗಿಯೆ ಡಗ್ಲಾಸ್ ಪ್ರತಿಪಾದಿಸಿದ ಕ್ರೈಸ್ತಧರ್ಮವನ್ನು ಕುರಿತು ಅಲ್ಲವೆಂದು ಮೈಯ ಬಾಣಂತಿಯ ಕಂಕುಳಲ್ಲಿರುವಾಗಲೆ ತಾಯಿ 
ಆತ್ಮಚರಿತ್ರೆಯನ್ನು ಬರೆದದ್ದು . ನಂತರ ಅವನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಈ ವ್ಯತ್ಯಾಸವನ್ನು ಮಗುವನ್ನು ದೂರ ಮಾಡುವವರೂ ಚರ್ಚ್‌ನಲ್ಲಿ 
ಮತಾಂಧನೆಂದೂ ಕ್ರೈಸ್ತಮತದ ಪರಮ ನಾವೆಲ್ಲರೂ ಗಮನಿಸುವುದು ಅವಶ್ಯಕ. ಒಂದು ಗೌರವ ಪ್ರಧಾನರು . ವಾರದಲ್ಲಿ ದಿನಂಪ್ರತಿ 
ವಿರೋಧಿಯೆಂದೂ ಪ್ರತಿಭಟಿಸಲು ಶುರುಮಾಡುತ್ತಾರೆ . ಒಳ್ಳೆಯದು, ಪವಿತ್ರವಾದುದು, ಆಚರಿಸಬಹುದಾದುದು, ಗುಲಾಮರನ್ನುಕೋಲು, ಚಾಟಿಗಳಿಂದ ಹೊಡೆಯುತ್ತಾ 
ಇವು ಆತನ ಶ್ರೇಯಸನು ಸಹಿಸದವರ ಆರೋಪ ಮತೊಂದು ಅಮಾನುಷ ಅನೈತಿಕ, ದುರ್ಮಾರ್ಗ ರಕ ಬರಿಸುವವರು ರವಿವಾರ 
ಗಳಾಗಿದ್ದವೆಂದು ಮೇಲ್ನೋಟಕ್ಕೇ ತಿಳಿಯುತ್ತದೆ. ಮತ್ತು ತಕ್ಷಣವೆ ನಿವಾರಿಸಬೇಕಾದುದು. ಒಂದನ್ನು ಶಾಂತಿ ಸಂದೇಶ ನೀಡುತ್ತಿದ್ದಾರೆ. ಜೀಸಸ್‌ನಂತೆ 
ಭಾವನಾತ್ಮಕತೆ, ಸಂಪ್ರದಾಯ ಮೂಢನಂಬಿಕೆ ನಾವು ಸಮರ್ಥಿಸುತ್ತಿದ್ದೇವೆಂದರೆ ಮತ್ತೊಂದನ್ನು ಬಲಹೀನವಾದ ಕುರಿಮಂದೆಗೆ ರಕ್ಷಕನೆ ಇವನು ? ನನ್ನ 
ಎಲ್ಲವನ್ನು ನಂಬದೆಯೂ ಪ್ರಾಮಾಣಿಕವಾಗಿ ನಾನು ವಿರೋಧಿಸುತ್ತಿದ್ದೇವೆಂದೇ ಅರ್ಥ. ಶಾಂತಿ, ಸ್ನೇಹ ಕೂಲಿ ದುಡ್ಡನ್ನು ಬಲವಂತವಾಗಿ ಕಸಿದುಕೊಂಡು 
ನಂಬುವುದೇನೆಂದರೆ, ನಾನು ಗುಲಾಮ ವ್ಯವಸ್ಥೆಯ ಸಹೋದರತ್ವವನ್ನು ಬೋಧಿಸುವ ಕ್ರಿಸ್ತ ಪ್ರತಿಪಾದಿಸಿದ ದರೋಡೆ ಮಾಡುವ ನೀಚ ರವಿವಾರದಂದು ನೀತಿ 
ಕೂಪದಿಂದ ಹೊರಬಂದುದು ದೈವಸಂಕಲವಿರಬೇಕು ಕೆಸರನ್ನು ನಾನು ಅಪಾರವಾಗಿ ಪ್ರೀತಿಸುತ್ತೇನೆ. ಸೂತ್ರಗಳನ್ನು ಪ್ರಕಟಿಸುತ್ತಿದ್ದಾನೆ. ಇವನಾ ನನಗೆ ದೈವ 
ಎಂದು ಡಗ್ಲಾಸ್ ಬರೆದುಕೊಂt 

ಅನೈತಿಕವಾದ, ಗುಲಾಮರನ್ನು ಸೆರೆಹಿಡಿಯುವ, ಸನ್ನಿಧಿಗೆ ದಾರಿ ತೋರಿಸುವವನು ? ನನ್ನ ಅಕ್ಕ 
ಕೊನೆಯೆಂಬಂತೆ ಏಪ್ರಿಲ್ ೨೮, ೧೮೪೫ರಲ್ಲಿ ಸ್ತ್ರೀಯರನ್ನು ಕೂಡ ಕುರಿಗಳಂತೆ ಹೊಡೆಯುವ, ತಂಗಿಯರನ್ನು ಸೂಳೆಗಾರಿಕೆಯ ಕೂಪಕ್ಕೆ ದಬ್ಬಿದವನು 
ಡಗ್ಲಾಸ್ ತನ್ನ ಬರಹಗಳಿಗೆ ಸ್ಪಷ್ಟಿಕರಣ ಕೊಡುತ್ತಾನೆ. ತೊಟ್ಟಿಲಿನಲ್ಲಿರುವಾಗಲೆ ತಾಯಿ ಮಗುವನ್ನು ಬೇರೆ ಪವಿತ್ರತೆಯನ್ನು ಕುರಿತು ಪ್ರವಚನ ನೀಡಲು 
ಭಿನ್ನಾಭಿಪ್ರಾಯ ಮತ್ತು ಹೋರಾಟವಿರುವುದು ಮಾಡುವ ಈ ದೇಶದಲ್ಲಿನ ಕ್ರೈಸ್ತರನ್ನು ದ್ವೇಷಿಸುತ್ತೇನೆ. ಯೋಗ್ಯನೇ ? 
ಯಾವುದರ ವಿರುದ್ದವೆಂದು ಆತನಿಗಿದ್ದ ತಿಳುವಳಿಕೆ ಅಸಲಿಗೆ ಇದನ್ನು ಕ್ರೈಸ್ತಮತವೆಂದು ಕರೆಯುವುದು ಬೈಬಲನ್ನು ಎಲ್ಲರೂ ಓದಬೇಕೆಂದು ಚರ್ಚ್ 
ಸ್ಪಷ್ಟವಾದುದು. ಮುಂದಿನದು ಆತನ ಬರೆಹ . ಎಲ್ಲಿಯವರೆಗೆ ಸಮಂಜಸ ? ಆ ಹೆಸರಿನಿಂದಲೆ ಸಮಾವೇಶದಲ್ಲಿ ಹೇಳುವವನು ಆ ದೈವ 

ಕರೆಯಬಾರದು ಇದನ್ನು ಅಮಾಯಕರ ಮೇಲೆ ಸಂದೇಶವನ್ನು ನಾನು ಓದದಂತೆ ನಿಷೇಧಿಸುತ್ತಾನಾ ? 
ಇಲ್ಲಿಯವರೆಗೂ ನಾನು ಬರೆದಿರುವುದನ್ನು ವಿನಾ ಕಾರಣ ರೂಪಿಸುತ್ತಿರುವ ಕ್ರೌರ್ಯಯುತ ಮದುವೆ ಅತ್ಯಂತ ಪವಿತ್ರವಾದ ಸ್ತ್ರೀ ಪುರುಷರ 
ಓದುವವರಿಗೆ ನಾನೊಬ್ಬ ವಿರೋಧಾಭಾಸವುಳ್ಳ ಸಂಚು ಇದು. ದೇವದೂತರು (ಕಳ್ಳಕಾಕರು) ಸಂಬಂಧವೆಂದು ಉಪನ್ಯಾಸ ಕೊಡುವ ಕಪಟಿ, 


ಮೂಲ: ಫ್ರೆಡ್ರಿಕ್ ಡಗ್ಲಾಸ್ ಕನ್ನಡಕ್ಕೆ : ಪಿ . ಆರಡಿಮಲ್ಲಯ್ಯ ಕಣ್ಣೀರ 


ಮೇ 


೨೦೧೯ 


ಹೊಸತು೩೯ 


ಮೋಸಗಾರ ನಾವು ವಿವಾಹ ಬಂಧನಕ್ಕೆ ಯೋಗ್ಯರೇ ಬೇಡುತ್ತಿದ್ದಾರೆ. ಗುಲಾಮರ ನೆತ್ತರಿನಿಂದ ಕಿಂಚಿತ್ತೂ ದಯವಿಲ್ಲದ ಕಠಿಣ ಕರ್ಮಠ ಆತ್ಮಗಳಿವರು. 
ಅಲ್ಲವೆಂದು ಹೇಳುತ್ತಾನಾ ? ಗಂಡ ಹೆಂಡತಿಯನ್ನು, ನೆಂದುಹೋದ ಸ್ವರ್ಣಾಭರಣದಿಂದ ಮೇರಿಮಾತೆಗೆ ಭಗವಂತನ ಅಪಾರ ಪ್ರೇಮ ಕುರಿತು ಮಾತಾಡುತ್ತಾರೆ . 
ತಾಯಿ ಮಕ್ಕಳನ್ನು , ಅಣ್ಣ, ತಮ್ಮ , ಅಕ್ಕತಂಗಿಯರನ್ನು ಅಲಂಕಾರ ಮಾಡುತ್ತಿದ್ದಾರೆ. ಈ ಆಕೃತಿಗಳೆಲ್ಲಾ ಆದರೆ ಅದೇನೆಂದು ಇವರಿಗೆ ಗೊತ್ತಾ?ಕೋಟಿಗಳನ್ನು 
ಬೇರೆ ಮಾಡುವ ಧೂರ್ತ ದೈವಶಾಸನ ಮಾಡಬಹುದೇ ? ಜರುಗುತ್ತಿರುವುದು ಕ್ರೈಸ್ತಮತದ ಮುಸುಗಿನ ಖರ್ಚು ಮಾಡಿ ಪ್ರಪಂಚದಾದ್ಯಂತ ಬೈಬಲ್ ಪ್ರಚಾರ 
ಕಳ್ಳನೇ ಕಳ್ಳತನದ ವಿರೋಧ, ವ್ಯಭಿಚಾರಿಗಳು ಮರೆಯಲ್ಲ. ವಾಸ್ತವವಾಗಿ ದರೋಡೆಕೋರರು ಮಾಡುತ್ತಾರೆ. ಆದರೆ ತಮ್ಮ ಗುಲಾಮರು ಮಾತ್ರ 
ವ್ಯಭಿಚಾರದ ವಿರುದ್ಧ ಸೂಕ್ತಿಗಳನ್ನು ಕೇಳಿಸುತ್ತಿದ್ದಾರೆ. ದೇವಮಾನವರು ಮುಸುಗು ಹೊದ್ದುಕೊಂಡು ಅದನ್ನು ಓದದಂತೆ ನಿಷೇಧಿಸುತ್ತಾರೆ. ಇವೇ 
ಮನುಷ್ಯರನ್ನು ಯಃಕಶ್ಚಿತ್ ಪ್ರಾಣಿಗಳಂತೆ ಮಾಡಿ ಆ ತಿರುಗುತ್ತಿದ್ದಾರೆ. ರಂಡೆಮುಂಡೆಯರಿಂದ ಹಣ ವರ್ತಮಾನದಲ್ಲಿ ಈ ದೇಶದಲ್ಲಿ ಅಸ್ತಿತ್ವದಲ್ಲಿರುವ 
ದುಡ್ಡಿನಲ್ಲಿ ಭವ್ಯ ಚರ್ಚ್ ಭಂಗತಿಗಳನ್ನು ಭವನಗಳನ್ನು ಅಪಹರಿಸಿ ಚರ್ಚಿನಲ್ಲಿ ದಾನ ಮಾಡುವೆಯಾ ? ಈ ಮತಾಚಾರಗಳು, ಈ ಕ್ರೈಸ್ತ ಚರ್ಚುಗಳು ಪ್ರೇಮ, 
ನಿರ್ಮಿಸುತ್ತಿದ್ದಾರೆ.ಸ್ತ್ರೀಯರನ್ನು ಸಾವಿರಗಳ ಲೆಕ್ಕದಲ್ಲಿ ಮಹಾನ್ ಕ್ರೈಸ್ತರನ್ನು ಎಷ್ಟು ಗೌರವಯುತವಾಗಿ ದಯೆ, ಕರುಣೆ, ಶಾಂತಿ, ಅಹಿಂಸೆಯನ್ನು 
ಕೊಂಡುಕೊಂಡು ಈ ಭಾನುವಾರ ಸುವಾರ್ತೆ ಅಭಿಷೇಕ ಮಾಡಿದರೂ ಕಡಿಮೆಯಲ್ಲವೇ ? ಬೋಧಿಸುತ್ತಿವೆಯಾ? ಇಂಥವರ ವಿರುದ್ದ ಮಾತ್ರ ನನ್ನ 
ಹೇಳುತ್ತಿದ್ದಾರೆ. ಹಸುಗೂಸುಗಳನ್ನು ಮಾರಿ ಇರುವೆಗೂ ಕೂಡಕೇಡು ಬಗೆಯಬೇಡಿರೆಂದು ನೀತಿ ಹೋರಾಟ , ಪ್ರತಿಭಟನೆ, ಕ್ರಾಂತಿ ಎಲ್ಲವೂ ... 
ಬೈಬಲ್ಲನ್ನು ಹಂಚುತ್ತಿದ್ದಾರೆ. ಇದೆಲ್ಲಾ ದೇವರ ಹೇಳುವ ನೀವು ಒಂಟೆಗಳನ್ನೇ ಗುಟುಕ್ಕೆಂದು ಈ ಸಣ್ಣ ಪುಸ್ತಕ ಅಮೇರಿಕಾದ ಗುಲಾಮ 
ಮಹಿಮೆ ! ಗುಲಾಮರ ದೀನಕೂಗು ಚರ್ಚಿನ ನುಂಗಿಬಿಡುತ್ತೀರಿ. ನೀತಿವಂತರೆಂದು ಹೇಳಿಕೊಳ್ಳುತ್ತಿರುವ ವ್ಯವಸ್ಥೆಯನ್ನು ಕುರಿತು ಕಣ್ಣು ತೆರೆಸುವಂತೆ 
ಘಂಟಾನಾದವೂ ಒಂದೇ ಸಾರಿ ಕೇಳುತ್ತಿವೆ. ಹೃದಯ ಅನೀತಿಪರರು ಇವರು. ಹೊರಗಡೆಗೆ ಪವಿತ್ರರೆಂಬಂತೆ ಮಾಡುತ್ತದೆ ಎಂಬುದನ್ನು ಅಗಾಧವಾದ 
ವಿದ್ರಾವಕವಾದ ಗುಲಾಮರ ಆರ್ತನಾದವು ಚರ್ಚಿನ ಕಾಣಿಸುತ್ತಾರಾದರೂ ಒಳಗೆ ಮಾತ್ರ ಸಂಪೂರ್ಣ ವಿಶ್ವಾಸದಿಂದ ನಂಬುತ್ತೇನೆ. ಲಕ್ಷಾಂತರ ಮಂದಿ ನನ್ನ 
ಪ್ರಾರ್ಥನೆಯ ಜೋರುಮಾತಿನಿಂದ ಪ್ರಪಂಚಕ್ಕೆ ಹೊಟ್ಟೆಕಿಚ್ಚಿನಲ್ಲಿ ಬೂದಿಯಾಗಿರುವ ನಿರ್ಲಜ ಅಕ್ಕತಂಗಿಯರಿಗೆ ಬಂಧು - ಬಾಂಧವರಿಗೆ ಸದ 
ಕೇಳಿಸುತ್ತಿಲ್ಲ. ಮತ ಪ್ರಚಾರವೂ ಗುಲಾಮರ ಆತ್ಮಗಳವು. ಶವಗಳನ್ನೂ ಕಿತ್ತು ತಿನ್ನುವ ನೀಚಾತಿನೀಚ ದಲ್ಲಿಯೇ ಗುಲಾಮತನದ ಶೃಂಖಲೆಗಳಿಂದ ಬಿಡುಗಡೆ 
ವ್ಯಾಪಾರವೂ ಜೊತೆ ಜೊತೆಗೆ ಕೊನೆಯಾಗುತ್ತದೆ . ಪ್ರಾಣಿಗಳಿಗಿಂತ ನೀಚರು ಇವರು. 

ದೊರೆಯಲಿದೆಯೆಂಬುದೂ ನನ್ನ ನಂಬಿಕೆ. ಪ್ರೇಮ, 
ವಿಶೇಷತಃ ಗುಲಾಮರ ಕಾರಾಗೃಹಗಳೂ ಚರ್ಚೆ ಈ ವರ್ಣನೆ ಎಷ್ಟೇ ಜಿಗುಪ್ಪೆ ತರುವಂತೆ ನ್ಯಾಯ , ಸುಭಾತೃತ್ವ ಈ ಲೋಕದಲ್ಲಿ ನಳನಳಿಸುತ್ತಾ 
ಭವನವೂ ಅಕ್ಕಪಕ್ಕದ ಭವನಗಳೇ . 

ಕಾಣಿಸಿದರೂ ದೇಶದಲ್ಲಿನ ಅತ್ಯಧಿಕ ಜನ ಕ್ರೈಸ್ತರಿಗಿದು ಜೀವಂತವಾಗಿ ನೆಲೆಸಲೆಂದು ನಿರೀಕ್ಷಿತ 
ಗುಲಾಮರ ಸಂಕೋಲೆಯ ಧ್ವನಿಯೇ ಅನ್ವಯವಾಗುತ್ತದೆ. ಕುರಿ ಕದ್ದವನಿಗೆ, ಕಳ್ಳನೆಂಬ ಮುದ್ರೆ ಆಕಾಂಕ್ಷೆಯಿಂದ ಬರೆದ ಬರೆಹವಿದು. 
ಪ್ರಾರ್ಥನೆಗೆ ನೇಪಥ್ಯದ ಸಂಗೀತ, ಮನುಷ್ಯರ ಹಾಕುತ್ತಾರೆ. ತನ್ನಂತೆಯೇ ಇರುವ ಮನುಷ್ಯರನ್ನು 
ಧ್ವನಿಯನ್ನು ಕೊಳ್ಳುವ ಮಾರುವ ವ್ಯಾಪಾರವನ್ನಾಗಿ ಅಪಹರಿಸುವವನು ಯಾರು ಹಾಗಾದರೆ ? 

ಮೂಲ : ಫ್ರೆಡ್ರಿಕ್ ಡಗ್ಲಾಸ್ 

ಕನ್ನಡಕ್ಕೆ : ಪಿ. ಆರಡಿಮಲ್ಲಯ್ಯ ಕಣ್ಣೀರ 
ಮಾರ್ಪಡಿಸಿಕೊಂಡವರು ದೇವಕುಮಾರನ ಮುಂದೆ, ಜೀವನವನ್ನು ತ್ಯಾಗದ ಪ್ರತಿರೂಪವಾಗಿ 

ಚಾರ್ವಿತ ಜೆರಾಕ್ಸ್ , ಹೆಚ್. ಪಿ. ಟಿ. ಸಿ. ಸ. ಪ್ರ. ದ. ಕಾಲೇಜ್ 
ಶಿಲುಬೆಯ ಮುಂದೆ ಮಂಡಿಯೂರಿ ಸದ್ಧತಿ ಮಾಡಿಕೊಳ್ಳಬೇಕೆಂದು ಬೋಧಿಸುತ್ತಾರೆ. ಆದರೆ ಮುಂಭಾಗ, ಚಿತ್ರದುರ್ಗ ರಸ್ತೆ, ತ್ಯಾಗರಾಜನಗರ, ಚಳ್ಳಕೆರೆ 


ಗಾಂಧಿ 


ಕಂಡರಿಯದ ಯಾವುದೋ ಲೋಕದಿಂದ 
ಮನುಕುಲದಉದ್ದಾರಕ್ಕೆಂದು ಬಂದ ಅವಧೂತನಲ್ಲ 
ಇವನು ಹಿಮಾಲಯದ ಗುಹಾಲಯದಲ್ಲಿ ತಪಸ್ಸು ಮಾಡಿ 
ನಾಡಿಗೆ ಬಂದ ವೈರಾಗಿ ಇವನಲ್ಲ 
ತನ್ನ ನಾಮಸ್ಮರಣೆಯೇ ಮನುಜರಿಗೆ 
ಮುಕ್ತಿಯ ದಾರಿ ಎಂದವನು ಇವನಲ್ಲ. 
ಮಾತಿನಲ್ಲೇ ಮಂಡಿಗೆ ತಿನ್ನಿಸಿ 
ಮರುಳಾದವರ ಮನ ಗೆದ್ದವನು ಇವನಲ್ಲ 


ಬಿ.ಎಲ್.ಪಂಚಲಿಂಗಯ್ಯ ನಂ.೭,ಎಂಐಜಿ-೨,ಗ್ರೂಪ್-೧,ಕೆಎಚ್‌ಬಿಕಾಲನಿ 

ಹೂಟಗಳ್ಳಿ,ಮೈಸೂರು-೫೭೦೦೧೮ 


ಇವನು ನನ್ನಂತೆ ನಿಮ್ಮಂತೆ ರಕ್ತ ಮಾಂಸ ಮೂಳೆಗಳ 
ದೇಹದವನು ಸತ್ಯವೇ ಇವನ ಆಹಾರ 
ಅಹಿಂಸೆಯೇ ಇವನ ಉಸಿರು 
ಜಗದ ಶಾಂತಿಯೇ ಇವನ ಗುರಿ 
ಅಂದು ನಾವು ಗುಂಡಿಟ್ಟು ಕೊಂದಿದ್ದು ಈ ಗಾಂಧಿಯನ್ನಲ್ಲ 
ಅವನ ಆದರ್ಶವನ್ನು ಅವನ ಧೈಯವನ್ನು 
ಅವನ ಎದೆಗಿಟ್ಟ ಗುಂಡಿನ ಸದ್ದು ಕೇಳಿಸುತ್ತಲೇ ಇದೆ 
ಇದ್ದೇ ಇರುತ್ತದೆ 
ಆಲಿಸುವ ಕಿವಿಗಳಿರುವವರೆಗೆ... 


ಕಾಣದ ಲೋಕದಲ್ಲಿ ಉದ್ಭವಿಸಿ 
ಇಳಿದು ಬಂದವನಲ್ಲ ಇವನು 
ಯುಗಯುಗಗಳಲ್ಲಿ ವಿವಿಧ ರೂಪದಲ 
ಅವತರಿಸಿದ ದೇವಸಂಭೂತನಲ್ಲ ಇವನು 


ಹೊಸತು ೪೦ 


- ಮೇ 


೨೦೧೯ 


ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕಳೆದ ಫೆಬ್ರವರಿ ೨೪ರಂದುಉತ್ತರಪ್ರದೇಶದ ಪ್ರಯಾಗರಾಜ್‌ನ ತ್ರಿವೇಣಿಸಂಗಮದಲ್ಲಿ ನಡೆದ ಕುಂಭಮೇಳದಲ್ಲಿ 
ಪುಣ್ಯಸ್ನಾನ ಮಾಡಿದರು. ವಿಷಯ ಇಷ್ಟೇ ಆಗಿದ್ದರೆ; ಅದು ದೇಶದಾದ್ಯಂತ ವೈರಲ್ ಆಗುತ್ತಿರಲಿಲ್ಲ. ಅವರು ಕರ್ಮಚಾರಿಗಳ ಪಾದಪೂಜೆ ಮಾಡಿದ್ದು 
ವೈರಲ್ ಅ೦ಖತು. ಕುಂಭಮೇಳದಲ್ಲಿ ಭಾಗವಹಿಸಿದ ಜನರು, ಭಕ್ತರು ಮಾಡಿದ್ದ ಗಲೀಜನ್ನು ಬಾಚಿ, ಸ್ವಚ್ಛ ಕುಂಭಮೇಳಕ್ಕೆ ಕಾರಣೀಭೂತರಾದ 
ಸಫಾಯಿ ಕರ್ಮಚಾರಿಗಳಲ್ಲಿ ಐವರ ಪಾದಗಳನ್ನು ಕೈಯಾರೆ ತೊಳೆದರು. ಬೆಳ್ಳನೆ ಬಟ್ಟೆಯಿಂದ ಒರೆಸಿ, ಸಲಿಸಿದರು. ಅವರಿಗೆ ಶಾಲು ಹೊದೆಸಿ 
ಕೃತಜ್ಞತೆ ಸಲ್ಲಿಸಿದರು. ಈ ದೃಶ್ಯಗಳು ಎಲ್ಲರ ಕಣ್ಣರಳಿಸಿದವು! ಅನಾಯಾಸವಾಗಿ ಭರಪೂರ ಮೆಚ್ಚುಗೆಯನ್ನೂ ತಂದುಕೊಟ್ಟವು. ಇಂತಹ ಕೆಲಸವನ್ನು 
ಮಾಡಿದ ಪ್ರಧಾನಿ ಭಾರತದ ಇತಿಹಾಸದಲ್ಲಿ ಮತ್ತೊಬ್ಬರಿಲ್ಲ ಎಂಬ ಖ್ಯಾತಿಗೂ ಪಾತ್ರರಾದರು. ನಂತರ ಸ್ವಚ್ಛ ಕುಂಬ್ - ಸ್ವಚ್ಛ ಅಭಾರ್ ಕಾರ್ಯಕ್ರಮದಲ್ಲಿ 
ಮಾತನಾಡಿದ ಪ್ರಧಾನಿಯವರು ಸಫಾಯಿ ಕರ್ಮಚಾರಿಗಳನ್ನು ಸ್ವಚ್ಛತಾ ಯೋಧ ರೆಂದು ಕರೆದರು. ಹೀಗೆ ಕಾಲುತೊಳೆಯುವುದು ಹಿಂದೂ 
ಭಾರತೀಯರಿಗೆ ಧಾರ್ಮಿಕವಾಗಿ ಶ್ರೇಷ್ಠವಾದುದು. ಅದನ್ನೇ ಪ್ರಧಾನಿಗಳೂ ಮಾಡಿದರು. ಆದರೆ ಕುಂಭಮೇಳದಂತಹ ಆಚರಣೆಯಲ್ಲಿ ಸ್ವಚ್ಛತೆಗಾಗಿ 
ಶ್ರಮಿಸಿದವರ ಕಾಲುಗಳನ್ನು ತೊಳೆಯುವುದರಲ್ಲಿ ದೇವರ ಕೆಲಸಕ್ಕೆ ನೆರವಾದವರು ಎಂಬ ಧೋರಣೆಯೇ ಇಲ್ಲಿ ಕೆಲಸ ಮಾಡಿದಂತಿದೆ. 
ಹಾಗಾಗಿಯೇ ಕುಂಭಮೇಳದಲ್ಲಿಯೇ ಸ್ವಚ್ಛ ಕುಂಬ್ - ಸ್ವಚ್ಛ ಅಭಾರ್ ಕಾರ್ಯಕ್ರಮವನ್ನು ಆಯೋಜಿಸಲು ತೀರ್ಮಾನಿಸಿದಂತಿದೆ. ಜೊತೆಗೆ ಧಾರ್ಮಿಕ 
ಕ್ಷೇತ್ರಗಳಲ್ಲಿ ಕಸ- ಹೇಸಿಗೆಯನ್ನು ಗುಡಿಸುವುದು ಪುಣ್ಯದ ಭಾಗವಾಗಿಸುವ ಹುನ್ನಾರದಂತೆಯೂ ತೋರುತ್ತದೆ. 


ಸಫಾಂಟು ಕರ್ಮಚಾರಿಗಳಿಗೆ ಪಾದಪೂಜೆ ಸಾಕೆ ? 


- ೧ - 

ಪುಣ್ಯಸ್ನಾನ ಮಾಡಿದರು. ವಿಷಯ ಇಷ್ಟೇ ಆಗಿದ್ದರೆ; ಅದು ದೇಶದಾದ್ಯಂತ ವೈರಲ್ 
ನಾಗರಿಕ ಸಮಾಜದೊಳಗಿರುವ ಬಹುತೇಕರಿಗೆ ಪೌರಕಾರ್ಮಿಕರ ಬದುಕು ಆಗುತ್ತಿರಲಿಲ್ಲ. ಅವರು ಕರ್ಮಚಾರಿಗಳ ಪಾದಪೂಜೆ ಮಾಡಿದ್ದು ವೈರಲ್ ಆಯಿತು. 
ಮುಖ್ಯವಾಗುವುದೇ ಇಲ್ಲ. ಅವರಿಗೆ ಈ ಕಾರ್ಮಿಕರು ತಂತಮ್ಮ ಬೀದಿಗಳನ್ನು ಕುಂಭಮೇಳದಲ್ಲಿ ಭಾಗವಹಿಸಿದ ಜನರು, ಭಕ್ತರು ಮಾಡಿದ್ದ ಗಲೀಜನ್ನು ಬಾಚಿ, ಸ್ವಚ್ಛ 
ಗುಡಿಸಲು ಮತ್ತು ಚರಂಡಿಗಳಲ್ಲಿದ್ದ ಹೇಸಿಗೆಯನ್ನು ಎತ್ತಿಹಾಕಲು ಬಾರದೇ ಇದ್ದಾಗ ಕುಂಭಮೇಳಕ್ಕೆ ಕಾರಣೀಭೂತರಾದ ಸಫಾಯಿ ಕರ್ಮಚಾರಿಗಳಲ್ಲಿ ಐವರ 
ಹಾಗೂ ತಮ್ಮ ಮನೆಯ ಹೇಲುಗುಂಡಿಗಳು ತುಂಬಿದಾಗ ಮಾತ್ರ ನೆನಪಾಗುತ್ತಾರೆ! ಪಾದಗಳನ್ನು ಕೈಯಾರೆ ತೊಳೆದರು. ಬೆಳ್ಳನೆ ಬಟ್ಟೆಯಿಂದ ಒರೆಸಿ, ಸತ್ಕರಿಸಿದರು. 
ಇನ್ನು ಮಾಧ್ಯಮಗಳಿಗೆ, ಸ್ವಚ್ಛ ಭಾರತದ ಹೆಸರಿನಡಿ ಪೊರಕೆ ಹಿಡಿಯುವವರು ಅವರಿಗೆ ಶಾಲು ಹೊದೆಸಿ ಕೃತಜ್ಞತೆ ಸಲ್ಲಿಸಿದರು. ಈ ದೃಶ್ಯಗಳು ಎಲ್ಲರ 
ಕಾಣುತ್ತಾರೆ! ದಿನನಿತ್ಯ ಮುಂಜಾನೆಯೇ ಎದ್ದು ದುಡಿವ ಪೌರಕಾರ್ಮಿಕರು ಕ್ಯಾಮರಾ ಕಣ್ಣರಳಿಸಿದವು! ಅನಾಯಾಸವಾಗಿ ಭರಪೂರ ಮೆಚ್ಚುಗೆಯನ್ನೂ ತಂದುಕೊಟ್ಟವು. 
ಕಣ್ಣಿಗೆ ಬೀಳುವುದಿಲ್ಲ. ಬಿದ್ದರೂ ಇವರು ಪ್ರತಿಭಟಿಸಬೇಕು ಹಾಗೂ 

. ಇಂತಹ ಕೆಲಸವನ್ನು ಮಾಡಿದ ಪ್ರಧಾನಿ ಭಾರತದ 
ಮಲದ ಗುಂಡಿಗಳಲ್ಲಿ ವಿಷಾನಿಲ ಕುಡಿದು ಸಾಯಬೇಕು! ಇವು | ರವಿ ಎಂ . ಸಿದ್ದಿಪುರ | ಇತಿಹಾಸದಲ್ಲಿ ಮತ್ತೊಬ್ಬರಿಲ್ಲ ಎಂಬ ಖ್ಯಾತಿಗೂ ಪಾತ್ರರಾದರು. 
ಮಾಧ್ಯಮಗಳಿಗೆ ಬ್ರೇಕಿಂಗ್ ನ್ಯೂಸ್ ಆಗುವುದಿಲ್ಲ. ಇಂತಹ 

- ನಂತರ ಸ್ವಚ್ಛ ಕುಂಬ್ - ಸ್ವಚ್ಚ ಆಧಾರ್ ಕಾರ್ಯಕ್ರಮದಲ್ಲಿ 
ಕೆಲಸಕ್ಕಾಗಿಯೇ ಪೌರಕಾರ್ಮಿಕರು ಇರಲಿ ಎಂದು ನಿರ್ದಿಷ್ಟಗೊಳಿಸಿರುವ ಮಾತನಾಡಿದ ಪ್ರಧಾನಿಯವರು ಸಫಾಯಿ ಕರ್ಮಚಾರಿಗಳನ್ನು ಸ್ವಚ್ಛತಾ 
ಸಾಮಾಜಿಕ ವ್ಯವಸ್ಥೆಯ ಕೊಡುಗೆಯೂ ಅಪಾರವಾಗಿದೆ! ನಗರ ಪ್ರದೇಶಗಳಲ್ಲಿ ಯೋಧ ರೆಂದು ಕರೆದರು. ಹೀಗೆ ಕಾಲುತೊಳೆಯುವುದು ಹಿಂದೂ ಭಾರತೀಯರಿಗೆ 
ದಿನನಿತ್ಯ ದುಡಿಯುವ ಪೌರಕಾರ್ಮಿಕರನ್ನು ವರ್ತಮಾನದ ಆಡಳಿತ ಪ್ರಭುತ್ವಗಳು, ಧಾರ್ಮಿಕವಾಗಿ ಶ್ರೇಷ್ಠವಾದುದು. ಅದನ್ನೇ ಪ್ರಧಾನಿಗಳೂ ಮಾಡಿದರು. ಆದರೆ 
ಸಾಹಿತ್ಯ ಸಾಕ್ಷ ಚಿತ್ರ ಸಿನಿಮಾಗಳಂತಹ ಕಲಾಭಿವ್ಯಕ್ತಿ ಮಾಧ್ಯಮಗಳು, ವಿಜ್ಞಾನ - ಕುಂಭಮೇಳದಂತಹ ಆಚರಣೆಯಲ್ಲಿ 
ತಂತ್ರಜ್ಞಾನ - ಆಧುನಿಕತೆಗಳು ಪ್ರತಿನಿಧಿಸಿದ ಬಗೆಗಳನ್ನು ಗಂಭೀರವಾಗಿ ತೊಳೆಯುವುದರಲ್ಲಿ ದೇವರ ಕೆಲಸಕ್ಕೆ ನೆರವಾದವರು ಎಂಬ ಧೋರಣೆಯೇ 
ಚರ್ಚಿಸಬೇಕಾದ ಅಗತ್ಯತೆ ಇದೆ. ಪರಿಹಾರಗಳನ್ನು ಕಂಡುಕೊಳ್ಳಬೇಕಾದ ತುರ್ತಿದೆ. ಇಲ್ಲಿ ಕೆಲಸ ಮಾಡಿದಂತಿದೆ. ಹಾಗಾಗಿಯೇ ಕುಂಭಮೇಳದಲ್ಲಿಯೇ “ ಸ್ವಚ್ಛ ಕುಂಬ್ - 

ಸ್ವಚ್ಚ ಆಭಾರ್ ಕಾರ್ಯಕ್ರಮವನ್ನು ಆಯೋಜಿಸಲು ತೀರ್ಮಾನಿಸಿದಂತಿದೆ. 
ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕಳೆದ ಫೆಬ್ರವರಿ ೨೪ರಂದು ಜೊತೆಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಸ - ಹೇಸಿಗೆಯನ್ನು ಗುಡಿಸುವುದು ಪುಣ್ಯದ 
ಉತ್ತರಪ್ರದೇಶದ ಪ್ರಯಾಗರಾಜ್‌ನ ತ್ರಿವೇಣಿ ಸಂಗಮದಲ್ಲಿ ನಡೆದ ಕುಂಭಮೇಳದಲ್ಲಿ ಭಾಗವಾಗಿಸುವ ಹುನ್ನಾರದಂತೆಯೂ ತೋರುತ್ತದೆ. ಸೈನಿಕರ ಜೀವ ಹಾಗೂ 


- 


೨ 


- 


ZART ChowdhuryBáraron 


ಮೇ 


೨೦೧೯ 


- ಹೊಸತು ೪೧ 


ಹೆಣಗಳನ್ನಿಟ್ಟುಕೊಂಡು ರಾಜಕೀಯ ಮಾಡುವವರಿಗೆ ಆರೋಗ್ಯ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಿವಗಿತ್ತ ದಾನಗಳು ತೊಲಗೆ, ಉಳಿಯುವನು ಜಗದ 
ಸಫಾಯಿ ಕರ್ಮಚಾರಿಗಳೂ ಯೋಧರಾಗಿ ಮೀಸಲಿಡುವುದಿಲ್ಲ! 

ಜಲಗಾರ! ಊರ ತೋಟಿಯು ನೀನು; ಜಗದ 
ಕಾಣುವುದರಲ್ಲಿ ಆಶ್ಚಯ್ಯವಿಲ್ಲ. ಬಹುತೇಕ ಪ್ರಭುತ್ವಗಳು 

- ೩ - 

ತೋಟಿಯು ನಾನು! ಬಾ ಎನ್ನ ಸೋದರನೆ, ನೀನೆನ್ನ 
ದುಡಿಯುವ ಬಹುತೇಕ ವರ್ಗವನ್ನು ದಲಿತ - ಬಂಡಾಯ ಚಳವಳಿಗಳ ಪೂರ್ವದ ನಿಜಭಕ್ತ! ನಿನ್ನದೇ ಶಿವಭಕ್ತಿ ! ನೀನೇ ಶಿವಭಕ್ತ ! ನೀನೆ 
ಯೋಧ ರಂತೆಯೇ ಪರಿಗಣಿಸುತ್ತವೆ ಎನ್ನಬಹುದು. ಕನ್ನಡ ಸಾಹಿತ್ಯ ಪೌರಕಾರ್ಮಿಕರ ಕುರಿತು ನಾನಾಗಿಹೆನು! ನಾನೆ ನೀನಾಗಿರುವೆ?” ಎನ್ನುತ್ತಾನೆ. 
ಹೀಗೆ ಭಾವನಾತ್ಮಕವಾಗಿ ಸಫಾಯಿಗಳ ಮನಸ್ಸನ್ನು ಮಾತಾಡಿದ್ದು ತುಂಬ ಕಡಿಮೆ . ಕುವೆಂಪು ಅವರು ಈಗಿನ ನಮ್ಮ ದೇಶದ ಪ್ರಧಾನಿ ಪೌರಕಾರ್ಮಿಕರ 
ಗೆಲ್ಲುವ ಮೂಲಕ ಅವರ ವಾಸ್ತವ ಸಮಸ್ಯೆಗಳನ್ನು ಜಲಗಾರರ ಬದುಕನ್ನು , ಅವರ ಸಾಮಾಜಿಕ ಕಾಲು ತೊಳೆದು ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಾರೆ . 
ಉದ್ದೇಶಪೂರ್ವಕವಾಗಿಯೇ ಮರೆಮಾಚಲಾಗುತ್ತಿದೆ. ಸಂಕಷ್ಟಗಳನ್ನು ವಸ್ತುವನ್ನಾಗಿಸಿಕೊಂಡು ೧೯೨೮ರಲ್ಲಿ ಪ್ರಚಾರಪ್ರಿಯತೆಯನ್ನು ಬಿಟ್ಟು ಮಲ ಬಳಿಯುವವರ 
ವೈರುಧ್ಯವೆಂದರೆ, ಇದೇ ಕುಂಭಮೇಳ ಆರಂಭವಾದಾಗ, ಜಲಗಾರ ನಾಟಕವನ್ನು ರಚಿಸಿದರು. ಇಂಗ್ಲಿಷಿನಲ್ಲಿ ಮರುವಸತಿಗೆ ಹಣ ಬಿಡುಗಡೆ ಮಾಡುವುದಾಗಿ, 
ಅಲ್ಲಿ ದುಡಿಯುವ ಪೌರಕಾರ್ಮಿಕರ ವಿವಿಧ ಸ್ವೀಪರ್ ಎಂಬರ್ಥದ ಪೌರಕಾರ್ಮಿಕನನ್ನು , ಇವರಿಗಾಗಿ ಮೀಸಲಿಟ್ಟ ಹಣವನ್ನು ಪೂರ್ಣವಾಗಿ 
ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟಿಸಿದ್ದ ದಲಿತ್ ಕನ್ನಡದಲ್ಲಿ ಜಲಗಾರ, ಭಂಗಿ, ಝಾಡಮಾಲಿ ಎಂಬ ವಿನಿಯೋಗಿಸಿ, ಅವರ ಆರ್ಥಿಕ ಸ್ಥಿತಿಗತಿಗಳನ್ನು 
ಸಫಾಯಿ ಮಜೂರ್ ಸಂಘಟನೆಯ ಸದಸ್ಯರಾದ ಹಲವು ಹೆಸರುಗಳಿಂದಲೂ ಕರೆಯಲಾಗುತ್ತಿದೆ. ಕಿಂಚಿತ್ತಾದರೂ ಸುಧಾರಿಸುವುದಾಗಿ, ಇನ್ನು ಮುಂದೆ 
ದಿನೇಶ್‌ ಮತ್ತು ಮಾಳವೀಯ ಎಂಬುವವರನ್ನು ಇಂಥವರ ಬಗ್ಗೆ ಸಾಹಿತ್ಯ ಗಮನಹರಿಸಬೇಕಾಗಿದೆ ಮಲದ ಗುಂಡಿಗಳಲ್ಲಿ ಸಫಾಯಿ ಕರ್ಮಚಾರಿಗಳನ್ನು 
ಫೆಬ್ರವರಿ ೭ರಂದು ಬಂಧಿಸಲಾಗುತ್ತದೆ. ಕೇವಲ ಎನ್ನುವುದನ್ನು ಕುವೆಂಪು ಅವರು ಆ ಕಾಲದಲ್ಲಿಯೇ ಇಳಿಯಲು ಬಿಡುವುದಿಲ್ಲ - ಎಂಬಂತಹ ವಿಷಯಗಳ 
ಪೌರಕಾರ್ಮಿಕರ ಬೇಡಿಕೆಗಳಿಗಾಗಿ ಪ್ರತಿಭಟಿಸಿದವರಿಗೆ ಪ್ರತಿಪಾದಿಸಿದ ಮಾನವತಾವಾದಿ. ಅವರ ಈ ನಾಟಕ ಈ ಬಗ್ಗೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವ ಎಲ್ಲಾ 
ರಾಷ್ಟ್ರೀಯ ಭದ್ರತಾ ಕಾಯ್ದೆ ಯಡಿ ದೂರು ಸಾಮಾಜಿಕವಾಗಿ ಶೋಷಿತರಾದ ಜಲಗಾರರನ್ನು ಅಧಿಕಾರಗಳು ಅವರಲ್ಲಿಯೇ ಇದ್ದವು. ಆದರೂ 
ದಾಖಲಿಸುವುದಾಗಿ ಬೆದರಿಕೆ ಹಾಕಿದ್ದಾಗಿ ದಿನೇಶ್ ಭಾರತೀಯ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆ ಸಾಧ್ಯವಾಗಲಿಲ್ಲ. ಬದಲಾಗಿ ತಮ್ಮ ಅಧಿಕಾರಕ್ಕಾಗಿ 
ವಿವರಿಸಿದ್ದಾರೆ. ಪ್ರಧಾನಿಯವರ ಪಕ್ಷದ ಬಳಸಿಕೊಂಡಿದ್ದನ್ನು ಅನಾವರಣಗೊಳಿಸುತ್ತದೆ. ಅವರನ್ನು ಸಾಯಿಸಲು ತೀರ್ಮಾನಿಸಿದಂತೆ 
ರಾಜ್ಯಸರ್ಕಾರವೇ ಪ್ರತಿಭಟಿಸಿದವರನ್ನು ಬಂಧಿ ಈ ನಾಟಕದಲ್ಲಿ ಕುವೆಂಪು ಅವರು ಶಿವನೊಂದಿಗೆ ಯೋಧರಿಗೆ ಹೋಲಿಸಿದರು. ಇಂತಹ ಯೋಚನೆ 
ಆದರೂ ಮಾನ್ಯ ಪ್ರಧಾನಿಯವರು ಸಫಾಯಿ ಜಲಗಾರನನ್ನು ಸಮೀಕರಿಸಿದ್ದಾರೆ. ಈ ನಾಟಕದ ಹಾಗೂ ಕಾರ್ಯಗಳಲ್ಲಿಯೇ ಕವಿ ಹಾಗೂ ಪ್ರಭುಗಳು 
ಕರ್ಮಚಾರಿಗಳ ಪಾದಪೂಜೆ ಮಾಡುತ್ತಾರೆ! ಜಲಗಾರ ಪಾತ್ರವು: ಶಿವನಿಗೆ “ ಹೇ ದೇವ, ನೀನು ಜಲಗಾರರನ್ನು ಗುರುತಿಸುವ ನೆಲೆಗಳು ತಿಳಿಯುತ್ತವೆ . 

ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ತನ್ನ ಮತ್ತೆಲ್ಲಿರುವೆ ? ” ಎಂದು ಪ್ರಶ್ನಿಸಿದಾಗ ಶಿವ, “ಬೀದಿ ಪೌರಕಾರ್ಮಿಕರಂತಹ ಅಲಕ್ಷಿತ ವರ್ಗಗಳಿಗೆ 
೨೦೧೯ನೇ ಸಾಲಿನ ಬಜೆಟ್‌ನಲ್ಲಿ ರಾಜ್ಯದ ಬಹುತೇಕ ಗುಡಿಸುವ ಬಡವನೆದೆಯಲ್ಲಿ ನಾನಿರುವೆ! ...ನೀನೆನ್ನ ಕುವೆಂಪು ಪ್ರತಿಪಾದಿಸುವ ಶಿವನಂಥ ಮನುಷ್ಯ 
ಎಲ್ಲಾ ಜಿಲ್ಲೆಗಳ ಆಯ್ದ ಮಠ ಮಾನ್ಯಗಳಿಗೆ ಹಾಗೂ ನಿಜಭಕ್ತನಾಗಿರುವೆ. ಅದಕಾಗಿ ಕಲ್ಪನೆಯ ರೂಪವನು ಹೃದಯಿ ಪ್ರಜಾಸೇವಕಿನ ಅವಶ್ಯಕತೆಯಿದೆ. 
ಸಮಾಜಸೇವಾ ಸಂಘಟನೆಗಳಿಗೆ ಸುಮಾರು ೬೦ ತೆಗೆದೊಗೆದು ಬಂದಿಹೆನು ನೋಡಲ್ಲಿ! ಚಂದ್ರನಂ 
ಕೋಟಿ ರೂ . ಗಳ ಅನುದಾನ ಘೋಷಿಸಿದೆ. ಹಿಂದಿನ ಬಿಸುಟಿಹೆನು ಗಗನಕ್ಕೆ! ಗಂಗೆಯನ್ನೆಸೆದಿಹೆನು ಗಮನ ಸೆಳೆವ ಕನ್ನಡದ ಇನ್ನೆರಡು ಕೃತಿಗಳೆಂದರೆ : 
ಸರ್ಕಾರಗಳು ಮಠಮಾನ್ಯಗಳಿಗೆ ಉದಾರತೆ ಹಿಮಗಿರಿಗೆ! ಹಾವುಗಳ ಪಾತಾಳ ಕಟ್ಟಿಹೆನು ಹಣೆಗಣ್ಣ ಒಂದು - ದು . ಸರಸ್ವತಿಯವರ ಬಚ್ಚಿಸು . 
ತೋರಿದ್ದವು. ಈ ಬಾರಿಯ ಬಜೆಟ್‌ನಲ್ಲಿ ಹಿಂದೂ ಹಂಚಿಹೆನು ನೇಸರ್ ಅನಲ್ಗಳಿಗೆ! ಭಯಂಕರದ ಮತ್ತೊಂದು - ದಯಾನಂದ ಟಿ. ಕೆ. ಅವರ ರಸ್ತೆ 
ರುದ್ರಭೂಮಿಗಳನ್ನು ಅಭಿವೃದ್ಧಿಪಡಿಸಲು ೨೦ ಕೋಟಿ ಮಸಣದಲಿ ಬಿದ್ದಿಹುದು ಜೋಯಿಸರು ಹಚ್ಚಿದಾ ಎನ್ನ ನಕ್ಷತ್ರ , ಚಳವಳಿ , ಹೋರಾಟದ ಪ್ರೇರಣೆಯಿಂದ 
ರೂ . ಗಳನ್ನು ನೀಡಿದೆ. ಹೀಗೆ ಮಠಮಾನ್ಯ , ಸ್ಮಶಾನಗಳ ಮೈಬೂದಿ! ಚಟ್ಟಗಳ ಕಟ್ಟುತಿದೆ ಅವರೆನಗೆ ತೊಡಿಸಿದಾ ರೂಪುಗೊಂಡ ದು . ಸರಸ್ವತಿಯವರ ಬಕ್ಷೀಸು 
ಅಭಿವೃದ್ಧಿಗೆ ಒತ್ತು ನೀಡುವ ಸರ್ಕಾರಗಳು ಇಷ್ಟೇ ಯಜ್ಯೋಪವೀತ! ಅವರಿತ್ತ ಪೊರಕೆಯಂದದ ಶೂಲ ಕಥಾಸಂಕಲನದಲ್ಲಿ ಬಕ್ಷೀಸು , ಹೊನ್ನಹೇಲು 
ಪ್ರಮಾಣದ ಅನುದಾನವನ್ನು ಪೌರಕಾರ್ಮಿಕರ ಗುಡಿಸುತಿದೆ ಬ್ರಹಗಳ ಬೀದಿಯನು! ಶಾಸ್ತ್ರಿಗಳು ಕತೆಗಳು ನಗರ ಪ್ರದೇಶದ ಪೌರಕಾರ್ಮಿಕರ ಪಾಡನ್ನು 
ಹೊಸತು ೪೨ - 

- ಮೇ ೨೦೧೯ 


ತೆರೆದಿಡುತ್ತವೆ. ಆರಂಭದಲ್ಲಿ ದಯಾನಂದ ಟಿ. ಕೆ. ಎಚ್ಚರಗೊಳ್ಳಬೇಕೆಂಬುದನ್ನು ಪ್ರತಿಪಾದಿಸುತ್ತದೆ. ಮೇಸ್ತ್ರಿ ಅವಧಿಪೂರ್ವ ಲೈಫ್ ವ್ಯಾಲಿಡಿಟಿಯನ್ನು ನೊಂದ 
ವೈಚಾರಿಕ ತತ್ವಸಿದ್ಧಾಂತಗಳ ಪ್ರಭಾವಗಳಿಂದ ಕೆಲಸಗಾರರಿಗೆ ಆಯುಧ ಪೂಜೆಯ ಭಕ್ಷೀಸು ಕೊಡದೆ ಧ್ವನಿಯಲ್ಲಿ ಹೇಳಿಕೊಂಡಿದ್ದಾರೆ. ಆ ಧ್ವನಿಯಲ್ಲಿ 
ಪ್ರೇರಿತರಾದವರು. ಕ್ರಮೇಣ ಜನಸಾಮಾನ್ಯರ ನಾಯ್ತುಳು ಎಂದು ನಿಂದಿಸಿದ್ದಕ್ಕೆ, ಆಂಜಿನಮ್ಮ ಎಲ್ಲವನ್ನೂ ಸುಟ್ಟು ಹಾಕಬಲ್ಲ ಬೆಂಕಿಯ 
ಪ್ರಾಕ್ಟಿಕಲ್ ಬದುಕಿನೊಂದಿಗೆ ಅವುಗಳ ಅನುಸಂಧಾನ ಅವನಿಗೆ ಸ್ವೀಟಿನ ಪ್ಯಾಕೇಟ್‌ನ್ನು ಭಕ್ಷೀಸಾಗಿ ಕೊಟ್ಟು, ಕೆಂಡದುಂಡೆಗಳೇ ಅಡಗಿವೆ! ಮೇಲೆ ಉಲ್ಲೇಖಿಸಿದ 
ಕಷ್ಟವೆಂದು ಅರಿತವರು. ಹಾಗಾಗಿ ಸಿದ್ಧಾಂತಗಳು ತಣ್ಣಗೆ ಬೆವರಿಳಿಸುವಂತೆ ಆಡುವ ಮಾತುಗಳು ದುಷ್ಟ ಬರಹಗಳ ಭಾಷೆ ಅವರವರ ಒಡಲಾಳದಿಂದ 
ನಿರ್ಮಿಸಿರುವ ಕಂದಕವನ್ನು ಜಿಗಿದು ವ್ಯವಸ್ಥೆಯನ್ನು ವಿರೋಧಿಸುತ್ತವೆ. ಲಕ್ಷ್ಮಿ ಬಂದಿದ್ದಾಗಿದೆ. ಹಾಗಾಗಿ ಬರಹಗಳಲ್ಲಿ ಕೃತಕತೆ 
ಸಾಮಾನ್ಯರೊಂದಿಗೆ ಬೆರೆಯುತ್ತಾರೆ. ಅದರ ತಾಯಿಯಾಗುವ ಹೊತ್ತಿಗೆ ತಾನು ಬಾಲ್ಯದಲ್ಲಿ ಶಾಲೆಗೆ ಕಾಣಿಸುತ್ತಿಲ್ಲ. ಇವರೆಲ್ಲರಿಗೂ ಮೂಲಭೂತವಾಗಿ 
ಪರಿಣಾಮವಾಗಿ ಕನ್ನಡದಲ್ಲಿ ವಿಶಿಷ್ಟವಾದ ರಸ್ತೆ ನಕ್ಷತ್ರ ಹೋಗದೆ ಕಸಗುಡಿಸುವ ತನ್ನವ್ವ ಆಂಜಿನಮ್ಮನೊಂದಿಗೆ ಸಾಮಾಜಿಕ ಮಾನ್ಯತೆ, ಆರ್ಥಿಕ ಭದ್ರತೆ ಬೇಕಾಗಿದೆ. 
ಮಿನುಗಿದೆ. ಇದರಲ್ಲಿನ ಚಿತ್ರ ತೆಗೆಯುತ್ತಿದ್ದ ಕೈಗಳು ಹೋಗುತ್ತಿದ್ದರ ಬಗ್ಗೆ ಕೊರಗುತ್ತಾಳೆ. ಆದರೆ ತನಗೆ ಆದರೆ, ಇವರ ಸಮಸ್ಯೆಗಳು ನಗರಗಳು ಬೆಳೆದಂತೆ, 
ಸಾರೂ .. ಇವತ್ತು ನೋಡಿ..! ಮತ್ತು ಹುಟ್ಟಿದ ಮಗನ ಕೈಬೆರಳುಗಳು ಅಂಟಿಕೊಂಡಿದ್ದರೂ ದಿನೇದಿನೇ ಹೆಚ್ಚುತ್ತಲೇ ಇವೆ. ಅವುಗಳಿಗೆ 
“ ಲಿಂಗಾಯಿತನಾಗಿ ಟಾಯ್ಲೆಟ್ ತೊಳೆಯೋ ಕೆಲ್ಲ ಅದನ್ನು ದೇವರು ಕೊಟ್ಟ ಬತ್ತೀಸು ಎಂದೇ ಭಾವಿಸಿ: ಪರಿಹಾರಗಳನ್ನು ಕಂಡುಕೊಳ್ಳಬೇಕೆ ವಿನಾ 
ಮಾಡಿದ್ದೀಯ ಎಂಬ ಬರಹಗಳು ಸಫಾಯಿ “ ಈ ಮಗನ ಸ್ಕೂಲ್‌ಗೆ ಕಳೇ ತೀರೀನಿ, ಯಾಕೇಳು? ಪಾದಪೂಜೆ ಮಾಡುವುದರಿಂದ ಯಾವುದೇ 
ಕರ್ಮಚಾರಿಗಳ ಜೀವನ ಕತೆಯನ್ನು ಹೇಳುತ್ತವೆ . ಅದ್ಯರ ಎಲ್ಡ್ ಬೆಳ್ನಾಗ್ ಪನ್ನೆ ಇಡ್ಯಕಾಗಾದು; ಉಪಯೋಗವಿಲ್ಲ. ತನ್ನ ದೊಡ್ಡತನದ ಪ್ರದರ್ಶನಕ್ಕಾಗಿ 
- ಈ ಎರಡೂ ಕೃತಿಗಳಲ್ಲಿನ ನಾಲ್ಕು ಕತೆ | ಪರೈನಲ್ಲ ” ಅನ್ನುತ್ತಾಳೆ. ಹೀಗೆ ಕತೆ ಅಕ್ಷರದ ಕಡೆಗೆ ಕಾಲುಗಳನ್ನು ತೊಳೆಯಬೇಕಷ್ಟೆ! 
ಬರಹಗಳ ಕ್ರಿಯಾಭೂಮಿ ಬೆಂಗಳೂರು. ಈ ಲಕ್ಷ್ಮಿ ಅಂತವರನ್ನು ಕೈಹಿಡಿದು ನಡೆಸುತ್ತದೆ. 

- - ೪ - 
ಬೃಹತ್ ಮಾಯಾನಗರಿಯಲ್ಲಿನ ಕೊಳೆಗೇರಿಗಳಲ್ಲಿ ಹೀಗೆಯೇ ಚಿನ್ನ ತೆಗೆಯುತ್ತಿದ್ದ ಕೈಗಳು ಸಾರೂ .. ಪೌರಕಾರ್ಮಿಕರ ಬದುಕನ್ನು ದೃಶ್ಯಮಾಧ್ಯಮದಲ್ಲಿ 
ಬದುಕುತ್ತಿರುವ ನೂರಾರು ಜೀವಂತ ಪಾತ್ರಗಳ ಇವತ್ತು ನೋಡಿ...! ಮತ್ತು ಲಿಂಗಾಯಿತನಾಗಿ ಸಮಾಜದ ಮುಂದೆ ಗಂಭೀರವಾಗಿ ಮಂಡಿಸಿದವರು 
ಕತೆಯನ್ನು ಮನ ಕಲಕುವಂತೆ ಪರಿಚಯಿಸುತ್ತವೆ. ಟಾಯ್ಲೆಟ್ ತೊಳೆಯೋ ಕೆಲ್ಸ ಮಾಡ್ತಿದ್ದೀಯ - ಎಂಬ ತಮಿಳುನಾಡಿನ ಸಾಕ್ಷ್ಯಚಿತ್ರ ನಿರ್ದೇಶಕಿ ದಿವ್ಯಾ 
ಇವರ ಶೋಷಿತ ಪ್ರತಿನಿಧಿಗಳಾಗಿಯೇ ನದ್ವಿಮ್ಮ ಬರಹಗಳು ಒಂದು ಹೊತ್ತಿನ ತುತ್ತಿಗಾಗಿ ಭಾರತಿಯವರು. ಇವರ “ಕಕ್ಕೂಸ್ ನಮ್ಮ ಸುತ್ತಲಿನ 
(ನರಸಿಂಹ), ಆಂಜಿನಮ್ಮ , ಲಕ್ಷ್ಮಿ , ಕೆ. ಜಿ.ಎಫ್. ನಲ್ಲಿ ಕೆ. ಜಿ.ಎಫ್.ನಲ್ಲಿ ಮಲಹೊರುವ ಪ್ರಸಾದ್, ಮೆಜೆಸ್ಟಿಕ್ ಪೌರಕಾರ್ಮಿಕರ ಜಗತ್ತನ್ನು ಪರದೆಯ ಮೇಲೆ 
ಮಲಹೊರುವ ಪ್ರಸಾದ್, ಮೆಜೆಸ್ಟಿಕ್ ಟಾಯ್ಲೆಟ್ ಟಾಯ್ಲೆಟ್ ವರ್ಕರ್ ಮಂಜು - ಅವರ ಬದುಕಿನ ಪರಿಣಾಮಕಾರಿಯಾಗಿ ತೆರೆದಿಟ್ಟಿದೆ. ಇದು ಜನಪ್ರಿಯ 
ವರ್ಕರ್ ಮಂಜು - ಅಂಥವರು ಈ ಬರಹಗಳಲ್ಲಿ ಬಂಡಿ ಸಾಗುತ್ತಿರುವುದನ್ನು ಮಂಡಿಸುತ್ತವೆ . ಪ್ರಸಾದ್ ಸಿದ್ಧಮಾದರಿಯ ಕಲಾಪ್ರಕಾರ , ಮನರಂಜನೆ, 
ಉಸಿರಾಡುತ್ತಿದ್ದಾರೆ. ಬತ್ತೀಸು ಕತೆಯು ಕಕ್ಕಸ್ಸು ಗುಂಡಿ ಬಳಿಯುವವರು ಬಗ್ಗೆ: “ನಲವತ್ತರ ಉದ್ಯಮ , ಹಣ ಗಳಿಕೆಯಿಂದ ದೂರ ನಿಂತು 
ಪೌರಕಾರ್ಮಿಕರ ಪ್ರತಿಯನ್ನೇ ಮಾಡುತ್ತಾ, ಕೊಳಚೆ 

ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸಿದ 
ಪ್ರದೇಶದಲ್ಲಿ ವಾಸಿಸುವ ಕುಟುಂಬವೊಂದರ ನಮ್ ಜೊತೆ, ಉಹುಂ. ಏನಾಗ್ತದೆ.. ಆ ಗುಂಡಿಗಿಳಿದು ಸಾಕ್ಷ್ಯಚಿತ್ರ ಕಲಾವಿದರು ಪೌರಕಾರ್ಮಿಕರಾಗಿ 
ಬಡತನದ ಜೀವನವನ್ನು ಚಿತ್ರಿಸಿದೆ. ಅದರೊಂದಿಗೆ ಕೆಲಸ ಮಾಡಿ ಮಾಡಿ ಆ ಗಲೀಜು ಕೆಲಸಕ್ಕೆ ಅಭಿನಯಿಸಿದ ಸಿನಿಮಾವೊಂದು ಕನ್ನಡದಲ್ಲಿ 
ಪೌರಕಾರ್ಮಿಕರನ್ನು ಪರ್ಮನೆಂಟ್ ಆಗಿ ನೇಮಕ ಬರಬಾರದ ಕಾಯಿಲೆಗಳೆಲ್ಲ ಬತ್ತವೆ ಸಾರೂ .. ಇವಾಗ ತೆರೆಕಂಡಿತು. ಅದು ಬಿ . ಎಂ . ಗಿರಿರಾಜ್ ನಿರ್ದೇಶನ 
ಮಾಡಿಕೊಳ್ಳುವ ಆಸೆ ತೋರಿಸಿ, ದುಡಿಸಿಕೊಳ್ಳುತ್ತಿದ್ದ ಒಂದು ಕೆಲಸ ಮಾಡನ ಸಾರೂ .. ನಾಲಕ್ ಕಲ್ಲು ಮಾಡಿರುವ ಅಮರಾವತಿ ಸಿನಿಮಾ. ಈ ಎರಡೂ 
ಗುತ್ತಿಗೆದಾರರ ಕ್ರೌರ್ಯವನ್ನು ನಿರೂಪಿಸುತ್ತದೆ. ತಗಂಡು ಮ್ಯಾಕೆ ಚಿಮ್ಮನ.. ಆ ನಾಕು ಕಲ್ಲಲಿ ೩ ಕಲ್ಲು ಚಿತ್ರಗಳು ದೃಶ್ಯಮಾಧ್ಯಮದಲ್ಲಿ ಸಫಾಯಿ 
ಪೌರಕಾರ್ಮಿಕರು ಶಿಕ್ಷಿತರಾಗಬೇಕು, ಸಂಘಟಿತ ಯಾರಾದ್ರೂ ಗಂಡ ಇಲ್ಲದೋಳ ಮನೆ ಮೇಲೆ ಕರ್ಮಚಾರಿಗಳ ಬದುಕನ್ನು , ಸಮಸ್ಯೆ , ಸವಾಲುಗಳನ್ನು 
ರಾಗಬೇಕು, ಹೋರಾಟ ಮಾಡಬೇಕು - ಎಂಬ ಹೋಗಿಬೀಳ್ತವೆ ಇಲ್ಲಿ. ಯಾರೂ ಬದುಕಲ್ಲ ಸಾರೂ . ಯಥಾವತ್ತಾಗಿ ತೋರಿಸಿದವು. 
ಅಂಶಗಳನ್ನು ಕಾಮೇಡ್ ಉನ್ನಿಕೃಷ್ಣನ್ ಮೂಲಕ, ೪೦ ವಯಸ್ಸು ಆಗೋಕೆ ಮುಂಚೇನೇ ಎಲ್ಲಾರೂ ತಮಿಳುನಾಡಿನ ಚೆನ್ನೈ , ಮಧುರೆ, ಕೊಯಮತ್ತೂರ್, 
ಸಾಮಾಜಿಕ ಸಮಾನತೆಯ ಬದುಕಿಗಾಗಿ ಏನಾರಾ ಕಾಯಿಲೆ ಬಂದು ಮಣ್ಣು ಸೇರತರೆ” ಎಂದು ತಿರುನಲ್ವೇಲಿ, ತಿರುಮಂಗಲಮ್, ಪಡುಕೊಟ್ಟಾಯ್ 


ಮೇ 


೨೦೧೯ 


ಹೊಸತು ೪೩ 


ಆದರೆ 


ಇಂತಹ ಹಲವು ನಗರ ಪ್ರದೇಶಗಳಲ್ಲಿರುವ ಸಫಾಯಿ 

- ೫ - 
ಕರ್ಮಚಾರಿಗಳನ್ನೇ ನೇರವಾಗಿ ಮಾತನಾಡಿಸುವ 

ಆರಂಭದಿಂದಲೂ ಸಫಾಯಿ ಕರ್ಮಚಾರಿಗಳು 
“ಕಕ್ಕೂಸ್‌ ಅನ್ನು ೨೦೧೭ರಲ್ಲಿ ಚಿತ್ರೀಕರಿಸಲಾಗಿದೆ. 

ಸೀಮಿತ 

ಅಸ್ಪೃಶ್ಯ ವರ್ಗಕ್ಕೆ ಸೇರಿದವರೇ ಆಗಿದ್ದಾರೆ. ತಮ್ಮ 
ಇದು ೧೦೯ ನಿಮಿಷದ ಚಿತ್ರ. ಇದನ್ನು ತಮಿಳುನಾಡಿಗೆ 

ಬದುಕಿನ ಅಸ್ತಿತ್ವಕ್ಕಾಗಿ, ಹಸಿವು - ಅಭದ್ರತೆಗಳ 

ಸುತ್ತಮುತ್ತಲ 
ಸಂಬಂಧಿಸಿದ ಸಾಕ್ಷ್ಯಚಿತ್ರವೆನ್ನುವುದಕ್ಕಿಂತ; ಭಾರತದ 

ವಿರುದ್ಧ ದಿನನಿತ್ಯ ಹೋರಾಡುತ್ತಿದ್ದ ಅಸಂಖ್ಯಾತ 
ಎಲ್ಲಾ ನಗರಗಳಲ್ಲಿರುವ ಸಫಾಯಿ ಕರ್ಮಚಾರಿಗಳ 

ಕತ್ತಲನ್ನೆಲ್ಲ 

ಅಸ್ಪೃಶ್ಯರು ಝಾಡಮಾಲಿ ವೃತ್ತಿಯನ್ನು 
ಧಾರುಣ ಸ್ಥಿತಿಗತಿಯ ನೈಜ ಅನಾವರಣ ಎಂದರೂ 

ದ ಕಳಿಸಿತು ಆಚೆಗೆ 

ಅನಿವಾರ್ಯವಾಗಿ ಒಪ್ಪಿಕೊಂಡಿದ್ದಾರೆ. ಇಂದಿಗೂ 
ತಪ್ಪಾಗುವುದಿಲ್ಲ. ಈ ಚಿತ್ರವು “ಮಲದ ತೊಟ್ಟಿಯಲ್ಲಿನ 

ವ್ಯವಸ್ಥೆ ಅವರನ್ನು ಇದೇ ವೃತ್ತಿಯಲ್ಲಿಡಲು 
ಸಾವುಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಮೌನ ತನ್ನ ಬುಡದಲ್ಲಿ 

ಪ್ರಯತ್ನಿಸುತ್ತಿದೆ. ಇದರ ಬಗ್ಗೆಯೇ ಮೇಲಿನ ಸಾಹಿತ್ಯ 
ಪಿತೂರಿಗೆ ” ಎಂಬ ಅರ್ಪಣೆಯ ಬರಹದೊಂದಿಗೆ ಉಳಿದ 

ಬರಹಗಳು, ಸಿನಿಮಾ, ಸಾಕ್ಷ್ಯಚಿತ್ರಗಳು ಪ್ರಶ್ನೆ 
ಆರಂಭವಾಗುತ್ತದೆ. ಈ ಮಾತು ನಾಗರಿಕ ಸಮಾಜದ ಕತ್ತಲು ಕಾಣಲಿಲ್ಲ ಹಣತೆಗೆ 

ಎತ್ತಿರುವುದು. ಪ್ರತಿಯೊಬ್ಬರೂ ಅವರ ಪರವಾಗಿ ಧ್ವನಿ 
ಪ್ರತಿಯೊಬ್ಬರೂ ತಲೆತಗ್ಗಿಸುವಂತೆ ಮಾಡುತ್ತದೆ! 

ಎತ್ತುವಂತೆ ಮಾಡುತ್ತವೆ. ಸಮಾಜದಲ್ಲಿ 
- ಚಿತ್ರದಲ್ಲಿ ಇಳಿವಯಸ್ಸಿನ ತಾಯಿಯೊಬ್ಬಳು ಶಿವಮೊಗ್ಗ ಗೀತಾಶಾಸ್ತ್ರಿ 

ಗೌರವಯುತವಾಗಿ ಬಾಳುವುದಕ್ಕೆ ಅವಕಾಶ 
ತನ್ನೆಲ್ಲಾ ನೋವು, ಅವಮಾನಗಳನ್ನು ಒಟ್ಟುಮಾಡಿ ಬೆಂಗಳೂರು – ೫೬೦ ೦೨೮ 

ಮಾಡಿಕೊಡಬೇಕೆಂದು ಹೇಳುತ್ತವೆ. 
ಆವೇಶದಿಂದ “ ಯಾಕೆ ಬಡವರ ಮಕ್ಕಳೇ 

ಇವುಗಳನ್ನೆಲ್ಲಾ ಗಮನಿಸಿದ ನಂತರ ವಿಜ್ಞಾನ - 
ಚರಂಡಿಯಲ್ಲಿ ಇಳಿಬೇಕು? ನಿಮ್ಮ ಮಕ್ಕಳು ಓದಿ ನಾಗರಿಕ ಸಮಾಜ ಕೊಟ್ಟಿದ್ದಾದರೂ ಏನು ? ಅಂದರೆ ತಂತ್ರಜ್ಞಾನಗಳ ಆವಿಷ್ಕಾರಗಳ ಮೇಲೆ ಪ್ರಶ್ನೆಗಳು 
ಡಾಕ್ಟರ್ ಆಗ್ತಾರೆ, ವಕೀಲರಾಗ್ತಾರೆ, ಎಂಜಿನಿಯರ್‌ ಕೇವಲ ರೋಗ, ಸಾವು, ಅಸಮಾನ ಸಾಮಾಜಿಕ ಏಳುತ್ತವೆ. ಏಕೆಂದರೆ ಚಂದ್ರ, ಮಂಗಳ ಗ್ರಹಗಳ 
ಆಗ್ತಾರೆ . ನಮ್ಮ ಮಕ್ಕಳು ಮಾತ್ರ ಚರಂಡಿಯಲ್ಲಿ ಇಳಿದು ಅಸ್ತಿತ್ವ , ಬಡತನ, ಹಸಿವುಗಳಷ್ಟೆ ! ಇಂತಹ ಗಂಭೀರ ಮೇಲೆ ನೌಕೆ ಇಳಿಸುವ ತಂತ್ರಜ್ಞಾನವನ್ನು 
ಮಲ ಬಾಚುತ್ತಾರೆ. ನಿಮ್ಮಿಂದ ಕಟ್ಟಿಕೊಂಡಿರುವ ಸಮಸ್ಯೆಗಳನ್ನು ಇಟ್ಟುಕೊಂಡು “ ಪ್ರಪಂಚ ಭಾರತದತ್ತ ಕಂಡುಕೊಂಡಿದ್ದೇವೆ. ಆದರೆ ನಮ್ಮ ಮನೆ ಮುಂದಿನ 
ಚರಂಡಿಯನ್ನು ನಿಮ್ಮ ಮಕ್ಕಳೇ ಸ್ವಚ್ಛಗೊಳಿಸಲಿ. ಅದಕ್ಕೆ ನೋಡುತ್ತಿದೆ , ವಿಶ್ವಗುರು ಭಾರತ , ಡಿಜಿಟಲ್ ಚರಂಡಿಯನ್ನು ಸ್ವಚ್ಛಗೊಳಿಸಲು, ಹೇಲುಗುಂಡಿ 
ನನ್ನ ಮಕ್ಕಳನ್ನು ಯಾಕೆ ಕರೆಯುತ್ತೀರಿ?” ಎಂದು ಇಂಡಿಯಾ , ಸ್ವಚ್ಛ ಭಾರತ ಎಂದರೆ ಏನು ಬಂತು? ಗಳನ್ನು ಬಳಿಯುವ ಆಧುನಿಕ ಯಂತ್ರಗಳನ್ನು 
ಪ್ರಶ್ನಿಸುತ್ತಾಳೆ. ಅವರ ಈ ಮಾತುಗಳಿಗೆ ನಾಗರಿಕ ಪೌರಕಾರ್ಮಿಕರ ಸಮಸ್ಯೆಗಳನ್ನು ಚಿತ್ರಿಸಿ, ಬಿಡುಗಡೆ ಪರಿಪೂರ್ಣವಾಗಿ ಕಂಡುಕೊಳ್ಳಲಾಗಿಲ್ಲ . ಅಲ್ಲದೇ ಈ 
ಸಮಾಜದವರು ಎಂದಾದರೂ ಉತ್ತರಿಸುವುದಕ್ಕೆ ಮಾಡಿದ್ದಕ್ಕೆ ನಮ್ಮ ರಾಜಕೀಯ ವ್ಯವಸ್ಥೆ ದಿವ್ಯಾ ಕೆಲಸಗಳಿಗೆ ಮನುಷ್ಯರನ್ನು ಬಳಸಿಕೊಂಡರೂ 
ಸಾಧ್ಯವಾ ? ಚಿತ್ರ ಯಾವುದೇ ಸಲಕರಣೆಗಳಿಲ್ಲದೆ ಭಾರತಿಯವರನ್ನು ಬಂಧಿಸಲು ನೆರವಾಯಿತು! ಹೀಗೆ ಅವರಿಗೆ ಸೂಕ್ತವಾದ ಸಲಕರಣೆಗಳಿಲ್ಲ! ಇದ್ದಿದ್ದರೆ 
ಚರಂಡಿಗಳಿಗೆ ಇಳಿವ, ಮಲದ ಗುಂಡಿಗಳಿಗೆ ಇಳಿದು ನಮ್ಮ ಸಮಾಜದಲ್ಲಿ ಇಲ್ಲದವರ ಬಗ್ಗೆ; ವಾಸ್ತವ ಅಮಾಯಕರು ಕಕ್ಕಸು ಗುಂಡಿಗಳಲ್ಲಿ ಉಸಿರುಗಟ್ಟಿ 
ಸತ್ತವರ ಹಾಗೂ ಅವರ ಸಾವಿಗೆ ಸರ್ಕಾರ ನೀಡಿದ ಸ್ಥಿತಿಗತಿಗಳ ಕುರಿತು ಪ್ರಶ್ನಿಸುವ ಮತ್ತು ಸಾಯುತ್ತಿರಲಿಲ್ಲ. ಬರಿಗೈನಲ್ಲಿ ಚರಂಡಿಯ 
ಬಿಡಿಗಾಸಿನಲ್ಲಿ ಅಧಿಕಾರಿಗಳು ಕಿತ್ತುಕೊಳ್ಳುವ , ತನ್ನ ಮಾತಾಡುವವರನ್ನೇ ಮೆಟ್ಟುವಂತಹ ವಾತಾವರಣ ಹೇಸಿಗೆಯನ್ನು ಎತ್ತುತ್ತಿರಲಿಲ್ಲ. ಅನೇಕ ರೋಗಗಳಿಂದ 
ಮಕ್ಕಳಿಗೆ ಬಟ್ಟೆ ಕೊಡಿಸಬೇಕು ಹಣ ಕೊಡಿ ಎಂದು ನಿರ್ಮಾಣವಾಗಿದೆ! 

ಮಧ್ಯವಯಸ್ಸಿನಲ್ಲಿ ಜೀವ ಬಿಡುತ್ತಿರಲಿಲ್ಲ. ವಿಜ್ಞಾನ - 
ಕೇಳುವ ಟಾಯ್ಲೆಟ್ ಕ್ಲೀನರ್ ಒಬ್ಬರ ಕಣ್ಣೀರು, ಮಲದ ಪ್ರಸ್ತುತ ಸಮಾಜದಲ್ಲಿನ ಸಫಾಯಿ ಕರ್ಮಚಾರಿಗಳ ತಂತ್ರಜ್ಞಾನದ ಆವಿಷ್ಕಾರಗಳು ಮನುಷ್ಯ ಹೀನ 
ಗುಂಡಿಯಲ್ಲಿ ಜೀವ ಬಿಟ್ಟ ವ್ಯಕ್ತಿಯ ಹೆಂಡತಿ, ಮಕ್ಕಳು, ಬದುಕನ್ನು ನಿರೂಪಿಸುವ ಅಮರಾವತಿ ಚಿತ್ರ ಕೆಲಸ ಮಾಡುತ್ತಾ, ಅನುಭವಿಸುತ್ತಿರುವ ವೇದನೆ 
ಅವರ ಪರಿಸರ, ರಾಜಕಾರಣಿಗಳ ಒಣ ಭಾಷಣ , ಬೃಹತ್ ಬೆಂಗಳೂರನ್ನು ಕೇಂದ್ರವಾಗಿಟ್ಟುಕೊಂಡಿದೆ. ಗಳನ್ನು ಹೋಗಲಾಡಿಸಬೇಕಿತ್ತು. ಅದು ಇಂದಿಗೂ 
ಗುತ್ತಿಗೆದಾರರ ಕ್ರೌರ್ಯ - ಈ ಎಲ್ಲಾ ಸಂಗತಿಗಳನ್ನು “ ನಾವು ಕ್ರಾಂತಿ ಮಾಡಲಿಕ್ಕೆ ಹೊರಟಿಲ್ಲ. ಒಂದು ಸಾಧ್ಯವಾಗಿಲ್ಲ . 
ಎಳೆಎಳೆಯಾಗಿ ಬಿಚ್ಚಿಡುತ್ತದೆ. ಇವುಗಳನ್ನು ಡೀಸೆಂಟ್ ಬದುಕನ್ನು ಬದುಕಲಿಕ್ಕೆ ಅವಕಾಶ ಇವುಗಳ ಜೊತೆಗೆ ಸಫಾಯಿ ಕರ್ಮಚಾರಿಗಳ 
ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನೂ ಮಾಡಿಕೊಡಿ ಅಂತ ಕೇಳುತ್ತಾ ಇದ್ದೇವೆ” ಎನ್ನುವ ಜೀವನಾಭಿವೃದ್ಧಿಗೆ ಈಗ ಇರುವ ಎಲ್ಲಾ 
ಮಾಡುವವರ ಗತಿ? ಇವರಿಗೆ ಆಧುನಿಕ ನಗರ- ಪೌರಕಾರ್ಮಿಕರ ಮಾತು ಅಮರಾವತಿ ಚಿತ್ರದಲ್ಲಿ. ಸವಲತ್ತುಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ 

ಈ ಮಾತಿನಲ್ಲಿ ಸಾಮಾಜಿಕ ನ್ಯಾಯದ ಗೊಳಿಸುವ ಜವಾಬ್ದಾರಿಯನ್ನು ಸಮರ್ಥವಾಗಿ 
ಪ್ರಶ್ನೆಯೇ ಅಡಗಿದೆ. ಜೊತೆಗೆ, ನಿರ್ವಹಿಸುವ ಆಡಳಿತಾಂಗದ ಅಗತ್ಯತೆಯೂ ಇದೆ. 
ಸಂವಿಧಾನದ ಆಶಯವನ್ನು ಪ್ರಭುತ್ವ ಆ ಮೂಲಕ ಸಾಮಾಜಿಕವಾಗಿ ಘನತೆಯ ಬದುಕನ್ನು 
ಸರಿಯಾಗಿ ನಿರ್ವಹಿಸಿಲ್ಲ ಎಂಬುದನ್ನೂ ಬಾಳುವಂತೆ ಅವರಿಗೂ ಅವಕಾಶ ಕಲ್ಪಿಸಬೇಕಾಗಿದೆ. 
ಧ್ವನಿಸುತ್ತಿದೆ. ಇಷ್ಟೇ ಅಲ್ಲದೆ, ಅಭಿವೃದ್ಧಿ ಆರ್ಥಿಕವಾಗಿ ಬಲಗೊಳಿಸಬೇಕಿದೆ. ಶಿಕ್ಷಣವನ್ನು 
ಎಂಬ ಹುಸಿತನದ ಮುಖವಾಡಗಳನ್ನು ಒದಗಿಸಬೇಕಿದೆ. ಉದ್ಯೋಗಗಳಲ್ಲಿ ಸೈನಿಕರಿಗೆ 
ಕಳಚುತ್ತಲೇ ಅದರ ಪಾಲುದಾರರ ನೀಡುವ ಆದ್ಯತೆಯಂತೆ ಪೌರಕಾರ್ಮಿಕರಿಗೂ 
ಬಗ್ಗೆ ಪ್ರಶ್ನೆ ಎತ್ತುತ್ತದೆ. ಜೊತೆಗೆ ನೀಡಬೇಕಿದೆ. ಇವುಗಳು ಸಾಧ್ಯವಾಗಲಿಲ್ಲವೆಂದರೆ 
ನಗರೀಕರಣದ ಕೊಡುಗೆಗಳಾದ ಕಸದ ನಾವು ನಮ್ಮ ಸಂವಿಧಾನ ಪ್ರತಿಪಾದಿಸುವ ಭಾರತದ 
ರಾಶಿ , ಕೊಳಚೆ ನೀರು ಇವುಗಳಿಗೆ, ಪ್ರಜೆಗಳಂತೂ ಆಗುವುದೇ ಇಲ್ಲ! 
ನಗರ ಪ್ರದೇಶದ ಪ್ರತಿಯೊಬ್ಬರೂ 
ಕಾರಣ ಎನ್ನುವುದನ್ನು ಹೇಳುತ್ತದೆ. 

ರವಿ ಎಂ . ಸಿದ್ದಿಪುರ 
ಇವುಗಳೊಂದಿಗೆ ನಮ್ಮ ವ್ಯವಸ್ಥೆಯ 

ಸಂಶೋಧನಾ ವಿದ್ಯಾರ್ಥಿ 

ಕನ್ನಡ ಭಾರತಿ, ಕುವೆಂಪು ವಿಶ್ವವಿದ್ಯಾಲಯ 
ಕ್ರೂರ ಮುಖಗಳನ್ನು ಅನಾವರಣ 

ಶಿವಮೊಗ್ಗ - ೫೭೭ ೨೦೧ 

ಗೊಳಿಸುತ್ತದೆ. 
ಹೊಸತು೪೪ - 

- ಮೇ ೨೦೧೯ 


ಇದೊಂದು ಐತಿಹಾಸಿಕ ಬಾವಿ. 

ಗುಂಡಿನ ಮಳೆಗರೆದು ಹತ್ಯೆ ಮಾಡಲಾದ 
ರಾಜಸ್ಥಾನ, ಗುಜರಾತ್ ರಾಜ್ಯಗಳಲ್ಲಿ ಎಂ . ಅಬ್ದುಲ್ ರೆಹಮಾನ್ ಪಾಷ , 

ಈ ಘೋರ ಘಟನೆ ನಡೆದದ್ದು ೧೯೧೯ರ 
ಕಂಡುಬರುವ ತಮ್ಮ ಮನಮೋಹಕ ಶಿಲ್ಪ 

ಏಪ್ರಿಲ್ ೧೩ರಂದು; ಎಂದರೆ ೨೦೧೯ರ 
ಕಲೆಯಿಂದ ಕಂಗೊಳಿಸುವ ಮೆಟ್ಟಲು ಬಾವಿಯಂಥ ಬಾವಿಯಲ್ಲವಿದು. ಇದರ ಏಪ್ರಿಲ್ ೧೩ಕ್ಕೆ ಸರಿಯಾಗಿ ನೂರು ವರ್ಷಗಳ ಹಿಂದೆ. ಸ್ವತಂತ್ರ ಭಾರತದಲ್ಲಿ 
ಹತ್ತಿರಕ್ಕೆ ಹೋಗಿ ಒಳಗೆ ಇಣುಕಿಹಾಕಿದರೆ, ನಿಮಗೆ ಇತಿಹಾಸದಲ್ಲಿ ಅಳಿಸಿ ಬದುಕುತ್ತಿರುವ ನಾವು ಒಂದು ಕ್ಷಣ ಈ ಘಟನೆಯನ್ನು ಧ್ಯಾನಿಸುವುದು 
ಹೋಗಿರುವ ದೃಶ್ಯವನ್ನು ಕಾಣುವ, ಅಡಗಿಹೋಗಿರುವ ಧ್ವನಿಯನ್ನು ಆಲಿಸುವ ಒಳ್ಳೆಯದು. ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಮತ್ತು ಗಣತಂತ್ರ ನಮಗೆ 

ಆರ್ತನಾದ ಇಂದಿಗೂ ಈ ಪುಕ್ಕಟೆಯಾಗಿ ಸಿಗಲಿಲ್ಲ. ಇಂಥ ಸಾವಿರಾರು ಕಾಂಡಗಳಲ್ಲಿ ಜೀವತೆತ ಲಕಾಂತರ 
ಬಾವಿಯೊಳಗಿಂದ ಕೇಳಿಸುತ್ತದೆ. ಒಬ್ಬರಡಿ ಒಬ್ಬರು ಬಿದ್ದು ಮಂದಿಯ ಗೋರಿಗಳ ಮೇಲೆ ನಾವು ಸ್ವಾತಂತ್ರ್ಯವನ್ನು ಕಟ್ಟಿಕೊಂಡಿದ್ದೇವೆ ಎಂಬ 
ಕೊನೆಯುಸಿರಿರುವವರೆಗೂ ಸಹಾಯಕ್ಕಾಗಿ ಬೇಡಿದ ಅಳಲುಗಳು . ಆದರೆ ಅರಿವು ನಮ್ಮಲ್ಲಿರಬೇಕು. 
ದುರಂತವೆಂದರೆ ಇವರಾರಿಗೂ ಅಂಥ ನೆರವು ಸಿಗಲಿಲ್ಲ. ಮೂರು ದಿನಗಳ ಅಮಾನವೀಯ ಹತ್ಯಾಕಾಂಡ 
ನಂತರ ಇದರಿಂದ ಹೊರಗೆ ತೆಗೆಯಲಾದ ಶವಗಳ ಸಂಖ್ಯೆ ೧೨೦ . 

ಏಪ್ರಿಲ್ ೧೩. ಅಂದು ಸಿಕ್ಖರ ವರ್ಷದ ಆರಂಭದ ಶುಭ ದಿನ. ಇಡೀ 
ಈ ದುರಂತದ ಕಥೆ ಹೇಳುವ ಬಾವಿಯಿರುವುದು ಪಂಜಾಬದ ಪಂಜಾಬದಲ್ಲಿ ಬೈಸಾಖಿ ಹಬ್ಬವನ್ನು ಆಚರಿಸುವ ಸಡಗರ. ದೂರದೂರದಿಂದ ಈ 
ಅಮೃತಸರದ ಜಲಿಯನ್‌ವಾಲಾ ಬಾಗ್ ಎಂಬ ಪಾರ್ಕಿನಲ್ಲಿ. ಈ ಬಾವಿಯಷ್ಟೇ ಸಂಭ್ರಮವನ್ನು ಸವಿಯಲು ಅಮೃತಸರಕ್ಕೆ ಬಂದಿದ್ದ ಜನರಲ್ಲಿ ಜಲಿಯನ್ ವಾಲಾ 
ಅಲ್ಲ, ಅಲ್ಲಿನ ಗೋಡೆಗಳ ಮೇಲೆ ಚೌಕಗಳಿಂದ ತೋರಿಸಲಾಗಿರುವ ಬಾಗ್ ಎಂಬ ಸುಮಾರು ಏಳು ಎಕರೆಯಷ್ಟು ವಿಶಾಲವಾದ ಮೈದಾನದಲ್ಲಿ ೨೦ 
ಬಂದೂಕಿನ ಗುಂಡುಗಳು ತಾಗಿರುವ ಗುರುತುಗಳೂ ಕಥೆಯ ಇನ್ನೊಂದು ಸಾವಿರಕ್ಕೂ ಹೆಚ್ಚು ಜನ ಸೇರಿದ್ದರು. ಹಾಗೆ ಸೇರಿದ್ದವರಿಗೆ ಆ ಜಾಗವುಮೂರೂ 
ಮಗ್ಗುಲನ್ನು ಹೇಳುತ್ತವೆ. ಗೋಡೆಗೆ ತಾಗಿ ವ್ಯರ್ಥವಾದ ಗುಂಡುಗಳು ಕೇವಲ ಕಡೆಗಳಲ್ಲಿ ಹತ್ತು ಅಡಿಗಳಿಗೂ ಎತ್ತರವಾದ ಗೋಡೆಗಳಿಂದ ಆವೃತವಾಗಿದೆ, 
ಕೆಲವು. ಆದರೆ ಕೊಲೆಗಡುಕರ ಗುರಿಯನ್ನು ಸರಿಯಾಗಿ ಮುಟ್ಟಿ ಹೊರಗೆ ಹೋಗಲು ಇದ್ದ ಒಂದೇ ಒಂದು ಕಿರಿದಾದ ಮಾರ್ಗ ಬಿಟ್ಟರೆ ಉಳಿದೆಲ್ಲಾ 
ಜೀವವುಳಿಸಿಕೊಳ್ಳಲು ಓಡಿದ ಮನುಷ್ಯರನ್ನು ಹೊಡೆದು ಕೆಡವಿದ ಗುಂಡುಗಳು ಗೇಟುಗಳಿಗೆ ಸಾಮಾನ್ಯವಾಗಿ ಬೀಗ ಹಾಕಲಾಗಿರುತ್ತದೆ ಎಂಬುದು ಗಮನಕ್ಕೆ 
ನೂರಾರು. ಸೂರ್ಯ ನಡುನೆತ್ತಿಯ ಮೇಲಿದ್ದ ಹಾಡುಹಗಲಲ್ಲಿ ನೂರಾರು ಬಂದಿರಲಿಲ್ಲ, ಏಕೆ ಬರಬೇಕು, ಪ್ರತಿ ದಿನ, ಪ್ರತಿ ವರ್ಷ ಅಲ್ಲಿ ಸೇರುವುದಿಲ್ಲವೇ ? 
ಮುಗ್ಧ ಪುರುಷರು, ಮಹಿಳೆಯರು, ವೃದ್ಧರು, ಮಕ್ಕಳು ಇದ್ದ ಸಮೂಹದ ಮೇಲೆ ಆದರೆ ಆ ದಿನ ತಾವು ಮಾರಣಾಂತಿಕ ಇಕ್ಕಟ್ಟಿನಲ್ಲಿ ಇದ್ದೇವೆ ಎನ್ನುವುದು ಅವರ 


| ಸಮೂಹ ಹತ್ತೆಗೆ 
ಮೂಕ ಸಾಕ್ಷಿಯಾದ ಬಾವಿ! 


ನಿರಂತರವಾಗಿ ಬಂದೂಕುಗಳ ದಾಳಿಗೆ ಒಳಗಾದವರ ಚಿತ್ತಾರದಲ್ಲಿ 
ಅವುಗಳ ಸದ್ದೂ ಅಡಗಿಹೋಯಿತು. ತಪ್ಪಿಸಿಕೊಳ್ಳಲು ಗೋಡೆಗಳನ್ನು 
ಹತ್ತಲು ನೋಡಿದ ಜನ ಅಲ್ಲಿಯೇ ಗುಂಡಿಗೆ ಬಲಿಯಾಗಿ ನೆಲಕ್ಕುರುಳಿದರು. 
ಅಮ್ಮಂದಿರ ಹಿಂದೆ ಅಡಗಿಕೊಳ್ಳಲು ನೋಡಿದ ಮಕ್ಕಳೂ ಇನ್ನೆಲ್ಲಿಂದಲೋ 
ತೂಲಿಬಂದ ಗುಂಡಿಗೆ ಸಿಲುಕಿ ಸತ್ತರು. ಎಷ್ಟು ಜನ ಸತ್ತರು ಎಂದು 
ಈಗಲೂ ಸರಿಯಾದ ಅಂಕಿಅಂಶಗಳು ಸಿಗುವುದಿಲ್ಲ. ಬ್ರಿಟಿಷ್ ಸರಕಾರ 
ಹೇಳಿತು ೩೮೯ ಎಂದು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೇಳಿತು 
೧೦೦೦ ಎಂದು. ಸತ್ತವರಿಗೇ ಗೊತ್ತು ಖಚಿತವಾಗಿ ಎಷ್ಟು ಜನ ಎಂದು! 
ಗಾಯಗೊಂಡವರು ಇನ್ನೆರಡು ಸಾವಿರ ಜನ. ಎಲ್ಲೆಲ್ಲಿಂದಲೋ ಹಾಲಿ 
ಬರುತ್ತಿದ್ದ ಮಾರಕ ಗುಂಡುಗಳಿಂದ ತಪ್ಪಿಸಿಕೊಳ್ಳುವ ಕೊನೆಯ 
ಉಪಾಯವಾಗಿ ಒಬ್ಬರು ಈ ಬಾವಿಯಲ್ಲಿ ಜಿದರು. ಇದೇ ಉಪಾಯವನ್ನು 
ಹಲವರು ಮಾಡಿದ್ದೇ ತಪ್ಪಾಯಿತು. ಹೆಚ್ಚು ಅಗಲವಿಲ್ಲದ ಆಳವಾದ 
ಬಾವಿಯಲ್ಲಿ ಒಬ್ಬರ ಮೇಲೆ ಒಬ್ಬರು ಇದ್ದು ಉಸಿರುಕಟ್ಟಿ ಸತ್ತವರೇ ಹೆಚ್ಚು. 


ಮೇ 


೨೦೧೯ 


- ಹೊಸತು೪೫ 


ದೊರೆಯುತ್ತದೆ , ಜಲಿಯಾನ್‌ವಾಲಾ ಬಾಗ್‌ನಲ್ಲಿ ಒಂದು ದೊಡ್ಡ 
ಸಭೆ ಸೇರಿದೆ. ಇದರ ಪರಿಣಾಮವಾಗಿ ಪ್ರತಿಭಟನೆ, ಗಲಭೆಗಳು 
ಉಂಟಾಗುವ ಸಂಭವವಿದೆ ಎಂದು. 

ತಾನು ಹೇರಿದ್ದ ಕರ್ಪ್ಯೂ ಆಜ್ಞೆಯನ್ನು ಉಲ್ಲಂಘಿಸಿದ್ದಕ್ಕಾಗಿ 
ಕೋಪದಿಂದ ಕೆಂಡಾಮಂಡಲನಾದ ಕರ್ನಲ್ ರೆಜಿನಾಲ್ಡ್ ಡೈಯರ್ 
ಅಪರಾಹ್ನ ೪.೩೦ಕ್ಕೆ ಜಲಿಯನ್‌ವಾಲಾ ಬಾಗ್‌ಗೆ ಬರುತ್ತಾನೆ. ಆತ 
ಮತ್ತು ಮೊದಲು ಆತನ ಶಸ್ತ್ರಾಸ್ತ್ರ ದಳ ಇದ್ದ ಒಂದೇ ಒಂದು 
ಪ್ರವೇಶ ಮಾರ್ಗವನ್ನು ಅಡ್ಡಗಟ್ಟುತ್ತಾರೆ. ಪೊಲೀಸರು ತಮ್ಮ 
ಉದ್ದನೆಯ ಬಂದೂಕುಗಳನ್ನು ಜನರತ್ತ ಗುರಿಯಿಡುತ್ತಾರೆ. 
ಸೇರಿರುವ ಜನ ಜಾಸ್ತಿ ಇರುವ ಮದ್ದುಗುಂಡುಗಳು ಸುಮ್ಮನೇ 
ವ್ಯರ್ಥವಾಗಬಾರದು ಎಂಬ ದಕ್ಷತೆ , ಕರ್ನಲ್ ಡೈಯರ್‌ ಮೊದಲು 
ಹೆಚ್ಚು ದಟ್ಟಣೆ ಇದ್ದ ಭಾಗದಿಂದ ಫೈರಿಂಗ್ಅನ್ನು ಆರಂಭಿಸಲು 
ಹೇಳುತ್ತಾನೆ. ಭಾರತೀಯರೇ ಆಗಿದ್ದರೂ ಭಾರತ ಉಪ್ಪನ್ನೇ 
ಬ್ರಿಟಿಷರ ಬೊಕ್ಕಸದಿಂದ ತಿನ್ನುತ್ತಿದ್ದೇವೆ ಎಂಬ ಭ್ರಮೆಗೆ ಒಳಗಾದ 
ಶಸ್ತ್ರಾಸ್ತ ದಳ ಅಮಾಯಕ ಜನರ ಮೇಲೆ ಗುಂಡುಗಳ 
ಸುನಾಮಿಯನ್ನು ಸುರಿಸುತ್ತದೆ. ನಿಯಮದ ಪ್ರಕಾರ ಗೋಲೀಬಾರ್ 
ಕ್ರಮ ಇರುವುದು ಪ್ರತಿಭಟನಾಕಾರರನ್ನು ಹೆದರಿಸಿ ಚದುರಿಸಲು. 
ಆದರೆ ಇಲ್ಲಿ ಉದ್ದೇಶ ಸ್ಪಷ್ಟವಾಗಿತ್ತು, ತಪ್ಪಿಸಿಕೊಳ್ಳಲು ಇರುವ ಎಲ್ಲಾ 

ಮಾರ್ಗಗಳನ್ನು ಭದ್ರಗೊಳಿಸಿ ಜನರನ್ನು ಉಪದ್ರವಿ ಇಲಿಗಳನ್ನು 
ಜಲಿಯನ್‌ವಾಲಾ ಬಾಗ್‌ನಲ್ಲಿ ಗೋಡೆಗಳ ಮೇಲೆ ಚೌಕಗಳಿಂದ ತೋರಿಸಲಾಗಿರುವ 

ಕೊಂದಹಾಗೆ ಹತ್ಯೆಮಾಡುವುದಕ್ಕಾಗಿ ತಂತ್ರ ಹೂಡಲಾಗಿತ್ತು. ಭಾರತೀಯರಿಗೆ 
ಬಂದೂಕಿನ ಗುಂಡುಗಳು ತಾಗಿರುವ ಗುರುತುಗಳು 

ಬುದ್ದಿ ಕಲಿಸಬೇಕಾಗಿತ್ತು. ಹತ್ತು ನಿಮಿಷಗಳ ಅವ್ಯಾಹತ ದಾಳಿಯ ನಂತರ 
ಅರಿವಿನಲ್ಲಿದ್ದಿದ್ದರೆ ಚೆನ್ನಾಗಿತ್ತೇನೋ ಎಂದು ಈಗ ನಮಗೆ ಅನ್ನಿಸುತ್ತದೆ. ಗೋಲೀಬಾರ್ ನಿಂತಿತು. ಇಷ್ಟು ಸಾಕು ಎಂದಲ್ಲ, ಹೊತ್ತು ತಂದ 

೧೯೧೪ - ೧೮ರವರೆಗೆ ಇಡೀ ಜಗತ್ತನ್ನು ಜರ್ಜರಿತಗೊಳಿಸಿದ ಮೊದಲನೇ ಮದ್ದುಗುಂಡುಗಳೆಲ್ಲಾ ಮುಗಿದವೆಂದು. 
ಜಾಗತಿಕ ಯುದ್ಧ ಮೊದಲೇ ಬ್ರಿಟಿಷರ ಸುದೀರ್ಘ ದುರಾಡಳಿತದ ತುಳಿತಕ್ಕೆ ಸಿಕ್ಕು ಅಷ್ಟೂ ಹೊತ್ತು ನಿರಂತರವಾಗಿ ಬಂದೂಕುಗಳು ಮೊಳಗಿದವು; ಆದರೆ ಅವುಗಳ 
ನಲುಗಿದ್ದ ಭಾರತವನ್ನು ಇನ್ನಷ್ಟು ಕಂಗೆಡಿಸಿತ್ತು. ಹಣದುಬ್ಬರ, ದುಬಾರಿ ತೆರಿಗೆಗಳು, ದಾಳಿಗೆ ಒಳಗಾದವರ ಚೀತ್ಕಾರದಲ್ಲಿ ಅವುಗಳ ಸದ್ದೂ ಅಡಗಿಹೋಯಿತು. 
ಯುದ್ಧದಲ್ಲಿ ಮಡಿದ ಅಥವಾ ಗಾಯಗೊಂಡು ಮರಳಿದ ಸಾವಿರಾರು ಸೈನಿಕರು - ತಪ್ಪಿಸಿಕೊಳ್ಳಲು ಗೋಡೆಗಳನ್ನು ಹತ್ತಲು ನೋಡಿದ ಜನ ಅಲ್ಲಿಯೇ ಗುಂಡಿಗೆ 
ಇವೆಲ್ಲವುಗಳಿಂದಾಗಿ ಜನರು ಬ್ರಿಟಿಷ್ ಆಡಳಿತದ ವಿರುದ್ಧ ಮತ್ತಷ್ಟು ಬಲಿಯಾಗಿ ನೆಲಕ್ಕುರುಳಿದರು. ಅಮ್ಮಂದಿರ ಹಿಂದೆ ಅಡಗಿಕೊಳ್ಳಲು ನೋಡಿದ 
ರೋಸಿಹೋಗಿದ್ದರು. ಪಶ್ಚಿಮ ಬಂಗಾಳ ಮತ್ತು ಪಂಜಾಬಿನಲ್ಲಂತೂ ಪರಿಸ್ಥಿತಿ ಮಕ್ಕಳೂ ಇನ್ನೆಲ್ಲಿಂದಲೋ ತೂರಿಬಂದ ಗುಂಡಿಗೆ ಸಿಲುಕಿ ಸತ್ತರು. ಎಷ್ಟು ಜನ 
ತೀರಾ ಹದಗೆಟಿತು. ಜನ ಬಹಿರಂಗವಾಗಿ ಪ್ರತಿಭಟಿಸತೊಡಗಿದರು . ಇದನ್ನು ಸತ್ತರು ಎಂದು ಈಗಲೂ ಸರಿಯಾದ ಅಂಕಿಅಂಶಗಳು ಸಿಗುವುದಿಲ್ಲ. ಬ್ರಿಟಿಷ್ ಸರಕಾರ 
ಹತ್ತಿಕ್ಕಲು ಬ್ರಿಟಿಷ್ ಸರಕಾರ ರೌಲೆಟ್ ಕಾಯ್ದೆಯನ್ನು ಜಾರಿಗೆ ತಂದಿತು. 

ಹೇಳಿತು ೩೮೯ ಎಂದು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೇಳಿತು ೧೦೦೦ 
ಇದರಡಿಯಲ್ಲಿ ಕೆಲವು ರಾಜಕೀಯ ಪ್ರಕರಣಗಳನ್ನು ಯಾವುದೇ ವಿಚಾರಣೆ ಎಂದು. ಸತ್ತವರಿಗೇ ಗೊತ್ತು ಖಚಿತವಾಗಿ ಎಷ್ಟು ಜನ ಎಂದು! ಗಾಯಗೊಂಡವರು 
ಇಲ್ಲದೆಯೂ ನೇರವಾಗಿ ಶಿಕ್ಷೆಗೆ ಒಳಪಡಿಸಬಹುದಾಗಿತ್ತು. ಇದು ಜನರಲ್ಲಿದ್ದ ಇನ್ನೆರಡು ಸಾವಿರ ಜನ. ಆದರೆ ಒಂದು ಮಾತು ಮಾತ್ರ ಖಾತ್ರಿಯಾಗಿತ್ತು . ಎರಡು 
ಅಸಹನೆಯ ಬೆಂಕಿಗೆ ತುಪ್ಪ ಸುರಿದಂತಾಯಿತು. ಮಹಾತ್ಮಾ ಗಾಂಧಿ ರಾಷ್ಟ ಮಟದ ದಿನಗಳ ನಂತರ ನಾವು ಆರಂಭದಲ್ಲಿ ಒಂದು ಬಾವಿಯ ಬಗ್ಗೆ ಮಾತಾಡಿದೆವಲ್ಲ , 
ಹರತಾಳಕ್ಕೆ ಕರೆಕೊಟ್ಟರು. ಅಮೃತಸರದ ಲೆಫ್ಟಿನೆಂಟ್ ಗವರ್ನರ್ ಮೈಕೆಲ್ ಅದರಿಂದ ಹೊರಗೆ ತೆಗೆದ ಹೆಣಗಳ ಸಂಖ್ಯೆ ೧೨೦. ಎಲ್ಲೆಲ್ಲಿಂದಲೋ ಹಾರಿ 
ಒಡೈವರ್ ದಿಗಿಲುಗೊಂಡರು. 

ಬರುತ್ತಿದ್ದ ಮಾರಕ ಗುಂಡುಗಳಿಂದ ತಪ್ಪಿಸಿಕೊಳ್ಳುವ ಕೊನೆಯ ಉಪಾಯವಾಗಿ 
- ಅಮೃತಸರದ ಡೆಪ್ಯುಟಿ ಕಮಿಷನರ್ ಸದನದ ಎದುರು ಪ್ರತಿಭಟನೆ ನಡೆಯಿತು. ಒಬ್ಬಿಬ್ಬರು ಈ ಬಾವಿಯಲ್ಲಿ ಜಿಗಿದರು. ಇದೇ ಉಪಾಯವನ್ನು ಹಲವರು ಮಾಡಿದ್ದೇ 
ಬಂಧನಕ್ಕೆ ಒಳಗಾಗಿದ್ದ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಾದ ಡಾ|| ಸತ್ಯ ತಪ್ಪಾಯಿತು. ಹೆಚ್ಚು ಅಗಲವಿಲ್ಲದ ಆಳವಾದ ಬಾವಿಯಲ್ಲಿ ಒಬ್ಬರ ಮೇಲೆ ಒಬ್ಬರು 
ಪಾಲ್ ಮತ್ತು ಡಾ | ಸೈಫುದ್ದೀನ್ ಕಿಚ್ಚು ಅವರ ಬಿಡುಗಡೆಗಾಗಿ 

ಬಿದ್ದು ಉಸಿರುಕಟ್ಟಿ ಸತ್ತವರೇ ಹೆಚ್ಚು, ಅಳಿದುಳಿದವರನ್ನು ಬ್ರಿಟಿಷರ 
ಒತ್ತಾಯಿಸಲಾಯಿತು. ಪ್ರತಿಭಟನೆ ವಿಕೋಪಕ್ಕೆ ತಿರುಗಿ ಟೌನ್ | ಉಗುಳು 

ಬಂದೂಕುಗಳು ಮುಗಿಸಿದವು. 
ಹಾಲ್ ಮತ್ತು ರೇಲ್ವೇ ಸ್ಟೇಷನ್‌ನ್ನು ಸುಡಲಾಯಿತು 

ಘಟನೆಯ ಕುರಿತು ಪಂಜಾಬದ ಬ್ರಿಟಿಷ್ ಲೆಫ್ಟಿನೆಂಟ್ 
ಟೆಲಿಗ್ರಾಫ್ ಮತ್ತು ಇತರ ಸಂವಹನ ವ್ಯವಸ್ಥೆಯನ್ನು ನನ್ನ ದಾರಿಯಲ್ಲಿ 

ಗವರ್ನ‌್ರ ಸರಕಾರಕ್ಕೆ ಕಳಿಸಿದ ಟೆಲಿಗ್ರಾಮ್‌ನಲ್ಲಿ ಕರ್ನಲ್ 
ಭಂಗಪಡಿಸಲಾಯಿತು. ಇದೆಲ್ಲದರ ನಡುವೆ ಕೆಲವು ಬ್ರಿಟಿಷ್ ಯಾರಾರೋ 

ಡೈಯರ್‌ ತೆಗೆದುಕೊಂಡ ಕ್ರಮ ಸಿಂಧುವಾಗಿದೆ, ಇದು ನಡೆದದ್ದು 
ಅಧಿಕಾರಿಗಳೂ ಸೇರಿದ ಹಾಗೆ ಹಲವರು ಮೃತಪಟ್ಟರು. ಉಗುಳಿದರೂ 

ನನ್ನ ಸಹಮತಿಯಿಂದಲೇ ಎಂದು ಹೇಳಿದ್ದು , ಪಂಜಾಬದಲ್ಲಿ 
ಬಹಿರಂಗವಾಗಿ ಕೆಲವೇ ಜನ ಸೇರುವುದನ್ನೂ ನನಗೆ ತಾಗಲೇ ಇಲ್ಲ 

ಮಾರ್ಷಲ್ ಲಾವನ್ನು ಹೇರಬೇಕು ಎಂದೂ ಮನವಿ 
ನಿಷಿದ್ಧಗೊಳಿಸಲಾಯಿತು. 

ಉಗುಳಿದವರೇ 

ಮಾಡಲಾಗಿತ್ತು. ವೈಸ್‌ರಾಯ್ ಲಾರ್ಡ್ ಚೆಲ್ಸ್‌ಫರ್ಡ್ ಇದನ್ನು 
ಬೈಸಾಖಿಯ ದಿನ ಬೆಳಿಗ್ಗೆ ಕರ್ನಲ್ ರೆಜಿನಾಲ್ಡ್ ಡೈಯರ್‌ 

ಮಂಜೂರು ಮಾಡುತ್ತಾನೆ. ಆದರೆ ಈ ಘೋರ ಹತ್ಯಾಕಾಂಡಕ್ಕೆ 

ಮೆಟ್ಟಿಹೋದರಲ್ಲಾ! 
ಇಡೀ ಅಮೃತಸರದಲ್ಲಿ ಕರ್ಥ್ಯ ವನ್ನು ಹೇರಿದ, ಎಲ್ಲ 

ಭಾರತದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ವ್ಯಾಪಕ ಖಂಡನೆ 
ಮೆರವಣಿಗೆ, ನಾಲ್ಕು ಜನಕ್ಕಿಂತ ಹೆಚ್ಚಿನ ಸಂದಣಿಯನ್ನು 

ವ್ಯಕ್ತವಾಗಿತ್ತು. ರವೀಂದ್ರನಾಥ ಟಾಗೋರರು ಪ್ರತಿಭಟನೆಯ 

ಉಮೇಶ ಕಾರಂತ 
ನಿಷೇಧಿಸಿದ. ಇಂಥ ಪರಿಸ್ಥಿತಿಯಲ್ಲಿಯೂ ಡೈಯರ್‌ಗೆ ಮಧ್ಯಾಹ್ನ ಮಂಗಳೂರು - ೫೭೫೦೦೧ 

ರೂಪದಲ್ಲಿ ತಮ್ಮ ನೈಟ್‌ಹುಡ್ ಪದವಿಯನ್ನು ತ್ಯಜಿಸಿದರು. 
೧೨. ೪೦ರ ಹೊತ್ತಿಗೆ ಗುಪ್ತದಳದ ಮೂಲಕ ಮಾಹಿ 

ಬ್ರಿಟನ್ನಿನ ಜನ ಮತ್ತು ವಿರೋಧ ಪಕ್ಷಗಳೂ ಇದನ್ನು ಪ್ರಖರವಾಗಿ 
ಹೊಸತು೪೬ - 

- ಮೇ ೨೦೧೯ 


ಖಂಡಿಸುತ್ತಾರೆ. ಆಗ ಸೆಕ್ರಟರಿ ಆಫ್ ಸ್ಟೇಟ್ ಫಾರ್ 

ಪ್ರವೇಶವು ಅಗಲವಾಗಿದ್ದರೆ, ನೀವು ಮಷಿನ್‌ಗನ್ 
ವಾರ್ ಆಗಿದ್ದ ವಿನ್ಸ್ಟನ್ ಚರ್ಚಿಲ್ ಮತ್ತು ಮಾಜಿ 

ಗಳನ್ನು ಬಳಸಿ ಫೈರಿಂಗ್ ಮಾಡಿಸುತ್ತಿದ್ದಿರಾ? ” ಅದಕ್ಕೆ 
ಪ್ರಧಾನ ಮಂತ್ರಿ ಎಚ್. ಎಚ್. ಅಸ್ಮಿತ್, 

ಡೈಯರ್ “ಹೌದು, ನನಗನ್ನಿಸುತ್ತದೆ ನಾನು ಮಷಿನ್ 
ಬಹಿರಂಗವಾಗಿ ಇದನ್ನು ಖಂಡಿಸುತ್ತಾರೆ. ಇದನ್ನು 

ಗನ್ನುಗಳನ್ನು ಬಳಸುತ್ತಿದ್ದೆ ” “ಆಗ ಸಾವಿನ ಸಂಖ್ಯೆ 
ಚರ್ಚಿಲ್ “ ರಾಕ್ಷಸಿ ” ಕೃತ್ಯವೆನ್ನುತ್ತಾರೆ. ಅಸ್ಮಿತ್ 

ಇನ್ನೂ ಹೆಚ್ಚಾಗುತ್ತಿತ್ತು.” “ ಹೌದು, ನನ್ನ ಉದ್ದೇಶ 
ಇದನ್ನು “ಇಡೀ ಇತಿಹಾಸದಲ್ಲಿಯೇ ಇದೊಂದು 

ಇಡೀ ಪಂಜಾಬದಲ್ಲಿ ಭಯವನ್ನು ಹರಡುವುದಾಗಿತ್ತು. 
ಅತ್ಯಂತ ಕೆಟ್ಟ ಹಿಂಸಾಚಾರವಾಗಿದೆ ” ಎನ್ನುತ್ತಾರೆ. 

ದಂಗೆಕೋರರ ನೈತಿಕ ಬಲವನ್ನು ಕುಗ್ಗಿಸುವುದಾಗಿತ್ತು. 
ಹೌಸ್ ಆಫ್ ಕಾಮನ್ಸ್‌ನಲ್ಲಿ ೧೯೨೦ರ ಜುಲೈ 

ಗುಂಪು ಚದುರಲು ಆರಂಭಿಸಿದ ನಂತರವೂ ನಾನು 
೮ರಂದು ನಡೆದ ಚರ್ಚೆಯಲ್ಲಿ ವಿನ್ಸ್ಟನ್ ಚರ್ಚಿಲ್, 

ಫೈರಿಂಗ್ ನಿಲ್ಲಿಸಲಿಲ್ಲ, ಏಕೆಂದರೆ ಪೂರ್ತಿ ಚದುರುವ 
“ ಜನ ನಿರಾಯುಧರಾಗಿದ್ದರು. ಬಡಿಗೆಗಳ 

ವರೆಗೆ ಶೂಟಿಂಗ್ ಮಾಡುವುದು ನನ್ನ ಕರ್ತವ್ಯವಾಗಿತ್ತು. 
ಹೊರತಾಗಿ ಅವರು ನಿರಾಯುಧರಾಗಿದ್ದರು, 

ಅಲ್ಪ ಸ್ವಲ್ಪ ಫೈರಿಂಗ್‌ನಿಂದ ಏನೂ ಪ್ರಯೋಜನವಿಲ್ಲ 
ಅವರು ಯಾರ ಮೇಲೂ ಯಾವುದರ ಮೇಲೂ 

ಎಂದು ನನಗೆ ಗೊತ್ತಿತ್ತು.” “ಗಾಯಗೊಂಡವರ 
ಆಕ್ರಮಣ ಮಾಡುತ್ತಿರಲಿಲ್ಲ.... ಗುಂಪನ್ನು 

ಚಿಕಿತ್ಸೆಗೆ ನೀವು ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ.” 
ಚದುರಿಸಲು ಗುಂಡು ಹಾರಿಸಿದಾಗ , ಜನ ಬೆದರಿ 

“ ಖಂಡಿತ ಇಲ್ಲ. ಅದು ನನ್ನ ಕೆಲಸವಾಗಿರಲಿಲ್ಲ. 
ಓಡಿ ಹೋಗಲುನೋಡಿದರು. ಸ್ಥಳವು ಎಷ್ಟೊಂದು 

ಕರ್ನಲ್ ಡೈಯರ್ 

ಆಸ್ಪತ್ರೆಗಳು ತೆರೆದಿದ್ದವು. ಅವರು ಅಲ್ಲಿಗೆ 
ಇಕ್ಕಟ್ಟಾಗಿತ್ತು ಎಂದರೆ ಒಂದೊಂದು ಬುಲೆಟ್ 

ಹೋಗಬೇಕಾಗಿತ್ತು. ” ಇದು ವಿಚಾರಣೆಯ ಸಾರ . 
ಮೂರು ಅಥವಾ ನಾಲ್ಕು ದೇಹಗಳನ್ನು ತೂರಿಕೊಲ್ಲಬಹುದಾಗಿತ್ತು.” 

ವಿಚಾರಣೆಯ ವಿವರ ಬಹಿರಂಗಗೊಂಡ ನಂತರ ಬ್ರಿಟಿಷ್ ಮಾಧ್ಯಮ ಮತ್ತು 
ಹಂಟರ್ ಕಮಿಷನ್ 

ಹಲವಾರು ಎಂ .ಪಿ . ಗಳು ಡೈಯರ್‌ನ ರಾಕ್ಷಸೀ ಪ್ರವೃತ್ತಿಯ ಬಗ್ಗೆ ಅಸಹ್ಯ ಪಟ್ಟುಕೊಂಡರು, 
೧೯೧೯ ಅಕ್ಟೋಬರ್ ೧೪ರಂದು ಭಾರತ ಸರಕಾರವು ಪಂಜಾಬದ ಕಟುವಾಗಿ ಖಂಡಿಸಿದರು . ಕಮಿಷನ್ ತನ್ನ ಅಂತಿಮ ವರದಿಯನ್ನು 
ವಿದ್ಯಮಾನದ ಕುರಿತು ವಿಚಾರಣೆ ನಡೆಸಲು ಒಂದು ಆಯೋಗವನ್ನು ನೇಮಿಸಿತು. ತಯಾರಿಸುವುದರಲ್ಲಿತ್ತು. ಹಂಟರ್ ಆಯೋಗವು ಆತನಿಗೆ ಯಾವುದೇ ಶಿಕ್ಷೆಯನ್ನು 
ಲಾರ್ಡ್ ವಿಲಿಯಮ್ ಹಂಟರ್ ಅಧ್ಯಕ್ಷರು ಮತ್ತು ೯ ಜನರ ಸಮಿತಿ ಇದಾಗಿತ್ತು. ವಿಧಿಸಲಿಲ್ಲ , ಯಾವುದೇ ಶಿಸ್ತು ಕ್ರಮವನ್ನೂ ಹೇರಲಿಲ್ಲ. ಏಕೆಂದರೆ ಡೈಯರ್‌ ಕ್ರಮಕ್ಕೆ 
ಇದರಲ್ಲಿ ಸರ್ ಚಿಮನ್ಲಾಲ್ ಹರಿಲಾಲ್ ಸೆತಲ್ವಾದ್, ಪಂಡಿತ್ ಜಗತ್ ಹಲವು ಸ್ತರಗಳ ಮೇಲಧಿಕಾರಿಗಳ ಅನುಮೋದನೆ, ಕ್ಷಮೆ ಇತ್ತು. ಆರ್ಮಿ ಕೌನ್ಸಿಲ್ 
ನಾರಾಯಣ್, ಸರ್ದಾರ್ ಸಾಹಿಬ್ಜಾದಾ ಸುಲ್ತಾನ್ ಅಹಮದ್ ಖಾನ್ ಎಂಬ ಅದನ್ನು ಎತ್ತಿ ಹಿಡಿದಿತ್ತು. ರಾಜಕೀಯ ಕಾರಣಕ್ಕಾಗಿ ಮಿಲಿಟರಿ ಅಥವಾ ಕಾನೂನು 
ಭಾರತೀಯರೂ ಇದರಲ್ಲಿದ್ದರು. ಇದನ್ನು ಹಂಟರ್ ಕಮಿಷನ್ ಎಂದು ವಿಚಾರಣೆ ಸಾಧ್ಯವಾಗುವುದಿಲ್ಲ ಎಂಬ ನಿರ್ಣಯ ಮೂಡಿತ್ತು. ಕೊನೆಗೂ ಜನರಲ್ 
ಕರೆಯಲಾಯಿತು. 

ಡೈಯರ್‌ ತನ್ನ ಕರ್ತವ್ಯವನ್ನು ತಪ್ಪಾಗಿ ಭಾವಿಸಿ ನಡೆದಿದ್ದ ಅಪರಾಧದಲ್ಲಿ ತಪ್ಪಿತಸ್ಥ 
ನವೆಂಬರ್ ೧೯ರಂದು ಡೈಯರ್ ಕಮಿಷನ್ ಎದುರು ಹಾಜರಾದ. ಆತನ ಎಂದು ತೀರ್ಮಾನಿಸಿ, ೧೯೨೦ರ ಮಾರ್ಚ್ ೨೩ರಂದು ಆತನ ಕಮ್ಯಾಂಡ್‌ನಿಂದ 
ಮಿಲಿಟರಿ ಹಿರಿಯರು ಆತನಿಗೆ ವಕೀಲರ ನೆರವನ್ನು ಕೊಡುವುದಾಗಿ ಹೇಳಿದರೂ ಆತನನ್ನು ಬರಖಾಸ್ತು ಮಾಡಲಾಯಿತು. ಮುಂದೆ ಎಂದಿಗೂ ಭಾರತದಲ್ಲಿ 
ಡೈಯರ್ ಅದನ್ನು ನಿರಾಕರಿಸಿದ. ತನ್ನ ಪರವಾಗಿ ತಾನೇ ವಾದಿಸಿದ. ವಿಚಾರಣೆಯ ನೇಮಕವಾಗದಂತೆ ನಿರ್ಬಂಧ ಹೇರಲಾಯಿತು. ಮುಂದೆ ಜನರಲ್ ಡೈಯರ್‌ 
ವೇಳೆಯಲ್ಲಿ ಯಾವುದೇ ಎಗ್ಗಿಲ್ಲದೇ ಈತ ಹೇಳಿದ, “ಜನರನ್ನು ಫೈರಿಂಗ್ ಜಾಂಡಿಸ್ ಮತ್ತು ಆರ್ಟಿರಿಯೋಸೈರೋಸಿಸ್‌ನಿಂದ ಬಳಲಿದ ಹಾಗೂ ಆಸತ್ರೆಗೆ 
ಮಾಡದೆಯೂ ಚದುರಿಸಬಹುದಾಗಿತ್ತು ಎನ್ನಿಸುತ್ತದೆ. ಆದರೆ ನಾನು ಹಾಗೆ ಸೇರಿದ, ೧೯೨೭ರಲ್ಲಿ ಆತ ಸತ್ತ. 
ಮಾಡಿದ್ದರೆ, ಅವರು ಮತ್ತೆ ಹಿಂದಕ್ಕೆ ಬಂದು ನನ್ನ ಹೇಡಿತನಕ್ಕಾಗಿ ನಗುತ್ತಿದ್ದರು, ಇದರಲ್ಲಿ ಜನರಲ್ ಡೈಯರ್‌ನ ಕುಕಾರ್ಯಕ್ಕೆ ಕುಮ್ಮತ್ತು ಮತ್ತು ಅಧಿಕೃತ 
ನಾನು ಮೂರ್ಖನಾಗುತ್ತಿದ್ದೆ .” 

ಅನುಮೋದನೆಯನ್ನು ನೀಡಿ ಬೆಂಬಲಿಸಿದ್ದ ಲೆಫ್ಟಿನೆಂಟ್ ಜನರಲ್ ಆಗಿದ್ದ ಮೈಕೆಲ್ 
ಸರ್ ಚಿಮನ್‌ಲಾಲ್ ಕೇಳಿದರು, “ಶಸ್ತ್ರಾಸ್ತ್ರ ವಾಹನಗಳು ಒಳಗೆ ಬರುವಷ್ಟು ಒಡೋವರ್ ಇನ್ನೊಂದು ಬಗೆಯ ಅಂತ್ಯವನ್ನು ಕಂಡ. ಜಲಿಯನ್‌ವಾಲಾ ಬಾಗ್ 


ಮೇ 


೨೦೧೯ 


- ಹೊಸತು೪೭ 


ವಿನಾ ಕೈಮರನ್ ಅಧಿಕೃತವಾದ ಕ್ಷಮಾಯಾಚನೆ 
ಮಾಡಲಿಲ್ಲ. 

ಈ ನಿಲುವನ್ನು ಟೀಕಿಸಿದ ಲೇಖಕ , ಪತ್ರಕರ್ತ 
ಸಂಕರ್ಷನ್ ಠಾಕುರ್ ಟೆಲಿಗ್ರಾಫ್ ಪತ್ರಿಕೆಯಲ್ಲಿ 
ಬರೆದರು ಹೀಗೆ: “ಸುಮಾರು ನೂರು ಕಳೆದರೂ , ಈ 
ಬ್ರಿಟಿಷ್ ಮುಂದಾಳುಗಳು ೧೯೧೯ರ ಹತ್ಯಾಕಾಂಡವನ್ನು 
ಉಲ್ಲೇಖಿಸಲು ಸರಿಯಾದ ಪದಕ್ಕಾಗಿ ಪದಕೋಶವನ್ನು 
ಹುಡಿಕಿದ್ದೇ ಹುಡುಕಿದ್ದು . ಆದರೂ ಈವರೆಗೆ ಅವರಿಗೆ 
ಸಾರಿ (ಕ್ಷಮಿಸಿ) ಎಂಬ ಸರಳವಾದ ಪದ 
ದೊರಕಿಲ್ಲ.” ಬ್ರಿಟನ್ ಭಾರತದ ಕ್ಷಮೆಯಾಚಿಸಬೇಕು 
ಎಂಬ ಬೇಡಿಕೆ ೨೦೧೬ರಲ್ಲಿ ಮತ್ತೊಮ್ಮೆ ಮೇಲೆದ್ದಿತು. 
ಪ್ರಿನ್ಸ್ ವಿಲಿಯಮ್ ಮತ್ತು ಕೇಟ್ ಮಿಡ್ ಟನ್ ತಮ್ಮ 
ಪ್ರವಾಸದಲ್ಲಿ ಭೇಟಿ ನೀಡಬೇಕಾದ ಸ್ಥಳಗಳ 
ಪಟ್ಟಿಯಿಂದ ಜಲಿಯನ್ ಸ್ಮಾರಕವನ್ನು ಕೈಬಿಡುವುದಕ್ಕೆ 
ನಿರ್ಧರಿಸಿದರು. ೨೦೧೭ರಲ್ಲಿ ಲೇಖಕ ರಾಜಕಾರಣಿ 
ಶಶಿತರೂರ್ “ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಬ್ರಿಟನ್ 
ಗೈದ ಪ್ರಮಾದಕ್ಕಾಗಿ ಭಾರತದ ಜನತೆಯ ಕ್ಷಮೆ 
ಯಾಚಿಸಲು ೨೦೧೯ರ ವರ್ಷ (ಶತಾಬಿ ವರ್ಷ) 

ಸೂಕ್ತವಾದ ಸಮಯ ಎಂದರು. ೨೦೧೯ರ 
ಜಲಿಯನ್ ವಾಲಾ ಬಾಗ್ ಐತಿಹಾಸಿಕ ಸ್ಮಾರಕ 

ಫೆಬ್ರವರಿಯಲ್ಲಿ ಬ್ರಿಟಿಷ್ ಹೌಸ್ ಆಫ್ ಲಾರ್ಡ್‌ನಲ್ಲಿ 
ಹತ್ಯಾಕಾಂಡದಲ್ಲಿ ಗಾಯಗೊಂಡು ಪ್ರಾಣ ಕ್ಷಮೆಯನ್ನು ಯಾಚಿಸಬೇಕು ಎಂದು ಜಲಿಯನ್‌ವಾಲಾ ಬಾಗ್ ಹತ್ಯಾಕಾಂಡದ ಕುರಿತು 
ಉಳಿಸಿಕೊಂಡಿದ್ದ ಒಬ್ಬ ವ್ಯಕ್ತಿ, ಕ್ರಾಂತಿಕಾರಿ ಉಧಾಮ್ ಒತ್ತಾಯಿಸುತ್ತಲೇ ಬಂದಿದ್ದಾರೆ. ಆದರೆ ಅಂಥ ಸಂವಾದವನ್ನು ಆರಂಭಿಸಲಾಯಿತು. ಇದೇ ಏಪ್ರಿಲ್ 
ಸಿಂಗ್ ಈತನನ್ನು ಕೊಲ್ಲುವ ಪಣತೊಟ್ಟಿದ್ದ.ಕೊನೆಗೂ ಅಧಿಕೃತವಾದ ಬೇಷರತ್ತು ಕ್ಷಮಾಯಾಚನೆ ೧೩ಕ್ಕಿಂತ ಮುಂಚೆ ಬ್ರಿಟನ್ ಪ್ರಧಾನಿ ಮಿಸ್ ಥೆರೆಸಾ 
೧೯೪೦ರ ಮಾರ್ಚ್ ೧೩ರಂದು ಲಂಡನ್ನಿನ ಈವರೆಗೂ ಆ ದೇಶದಿಂದ ಬಂದಿಲ್ಲ. 

ಮೇಯವರು ಘಟನೆಯನ್ನು ಬ್ರಿಟಿಷ್ ಇತಿಹಾಸದ 
ಕ್ಯಾಕ್ಟನ್ ಹಾಲ್ ಎಂಬಲ್ಲಿ ಉಧಾಮ್ ಸಿಂಗ್ ರಾಣಿ ಎರಡನೇ ಎಲಿಜಬೆತ್ ೧೯೬೧ ಮತ್ತು ಮೇಲೆ ತಗುಲಿದ ನಾಚಿಕೆಗೇಡಿನ ಕಳಂಕ ಎಂದರೇ 
ಮೈಕೆಲ್ ಒಡೈವರನನ್ನು ಗುಂಡಿಕ್ಕಿ ಹತ್ಯೆ ಮಾಡಿದ. ೧೯೮೩ರಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಾಗ ಈ ವಿನಾ ಈಗಲೂ ಅಧಿಕೃತವಾಗಿ ಕ್ಷಮೆಯಾಚನೆ 
ಆಗ ಒಡೈವರನಿಗೆ ವಯಸ್ಸು ೭೫ ವರ್ಷ. ಘಟನೆಯ ಉಲ್ಲೇಖವನ್ನು ಮಾಡಿರಲಿಲ್ಲ. ಆದರೆ, ಮಾಡಲಿಲ್ಲ. 
ವಿಚಾರಣೆಯ ನಂತರ ಉಧಾಮ್ ಸಿಂಗ್‌ಗೆ ಅದೆ ೧೩ ಅಕ್ಟೋಬರ್, ೧೯೯೭ರ ಭೇಟಿಯಲ್ಲಿ ಸರಕಾರಿ ಐತಿಹಾಸಿಕ ಸ್ಮಾರಕ 
ವರ್ಷದ ಜುಲೈ ೩೧ರಂದು ಫಾಸಿ ಶಿಕ್ಷೆಗೆ ಔತಣ ಕೂಟದಲ್ಲಿ, “ ನಮ್ಮ ಭೂತಕಾಲದಲ್ಲಿ ಕೆಲವು ಅಮೃತಸರದಲ್ಲಿ ಸಿಕ್ಖರ ಪ್ರಸಿದ್ದ ಸ್ವರ್ಣ ಮಂದಿರ 
ಗುರಿಪಡಿಸಲಾಯಿತು. ಆ ಕಾಲದಲ್ಲಿ ಜವಾಹರಲಾಲ್ ಅಹಿತಕರ ಘಟನೆಗಳು ನಡೆದವು ಎನ್ನುವುದು ಬಳಿಯಲ್ಲಿಯೇ ಇದೆ ಜಲಿಯನ್‌ವಾಲಾ ಬಾಗ್. 
ನೆಹರು ಮತ್ತು ಮಹಾತ್ಮ ಗಾಂಧಿಯವರೂ ಸೇರಿದ ರಹಸ್ಯವಾದ ಮಾತೇನಲ್ಲ. ಜಲಿಯನ್‌ವಾಲಾ ಬಾಗ್ ಈಗ ಅದು ಒಂದು ಮನೋಹರ ಉದ್ಯಾನವಾಗಿದೆ. 
ಹಾಗೆ ಹಲವಾರು ರಾಷ್ಟ್ರೀಯ ಆಂದೋಲನದ ಒಂದು ದುರಂತದ ಘಟನೆ. ಆದರೆ ನಾವು ಕೆಲವೊಮ್ಮೆ ಅಮೆರಿಕದ ಆರ್ಕಿಟೆಕ್ಸ್ ಬೆಂಜಮಿನ್ ಪೋಲ್ 
ನಾಯಕರು ಉಧಾಮ್ ಸಿಂಗ್‌ನ ಹತ್ಯೆಯ ಎಷ್ಟೇ ಬಯಸಿದರೂ ಇತಿಹಾಸವನ್ನು ತಿದ್ದಿ ಅವರು ರೂಪಿಸಿದ ಒಂದು ಸಾರಕವಿದೆ. ಗೋಡೆಗಳ 
ಕಾರ್ಯವು ಧೈರ್ಯದ ಕೆಲಸವಾಗಿದ್ದರೂ ಅದು ಬರೆಯಲು ಸಾಧ್ಯವಿಲ್ಲ,” ಎಂದು ಅಡ್ಡಗೋಡೆಯ ಮೇಲೆ ಬಡಿದ ಗುಂಡುಗಳ ಗುರುತುಗಳಿವೆ, 
ನಿರರ್ಥಕ ಎಂದು ಖಂಡಿಸಿದ್ದರು. ೧೯೫೨ರಲ್ಲಿ ಮೇಲೆ ದೀಪವಿಟ್ಟಿದ್ದರು. 

ಯಾವ ಸಂದಿಯಿಂದ ಜನರಲ್ ಡೈಯರ್ ತನ್ನ 
ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ಉಧಾಮ್ ಕ್ಷಮೆಗಾಗಿ ಬಹಳ ಕಾಲದ ಬೇಡಿಕೆಯಿದೆ. ದಳದೊಂದಿಗೆ ನುಗ್ಗಿದ್ದ ಎಲ್ಲಿ ಅವರು ನಿಂತು 
ಸಿಂಗ್ ಅವರನ್ನು ನಾವು ಸ್ವತಂತ್ರರಾಗಲು ನೇಣಿಗೆ ವಿನ್ಸ್ಟನ್ ಚರ್ಚಿಲ್ ೮ ಜುಲೈ ೧೯೨೦, ಹೌಸ್ ಅಮಾಯಕರ ಮೇಲೆ ಗುಂಡಿನ ಮಳೆಗರೆದಿದ್ದರು, 
ಮುತ್ತಿಕ್ಕಿದ್ದ ಉಧಾಮ್ ಸಿಂಗ್‌ರನ್ನು ಗೌರವದಿಂದ ಆಫ್ ಕಾಮನ್‌ನಲ್ಲಿ ಕರ್ನಲ್ ಡೈಯರ್‌ನಿಗೆ ಶಿಕ್ಷೆ ಐತಿಹಾಸಿಕ ಬಾವಿ ಎಲ್ಲವನ್ನೂ ಗುರುತಿಸುವ 
ನಮಸ್ತರಿಸುತ್ತೇನೆ ಎಂದು ಹೇಳುತ್ತ, ಅವರಿಗೆ ಶಹೀದ್ ನೀಡಬೇಕು ಎಂದು ಒತ್ತಾಯಿಸಿದ್ದರು. ರಾಕ್ಷಸೀ ಫಲಕಗಳಿವೆ. ಆದರೆ ನಿಮಗೆ ಕಳೆದುಹೋದ 
ಎ ಆಜಮ್ ಎಂಬ ಬಿರುದನ್ನೂ ನೀಡಿದ್ದರು. ಕ್ರಮವೆಂದು ಬಣ್ಣಿಸಿದ ಅವರು ಕರ್ನಲ್ ಡೈಯರ್‌ ಇತಿಹಾಸವನ್ನು ಅರಿತು, ಅದರಿಂದ ಇಂದಿಗಾಗಿ 
ಕಡೆಗೂ ಕ್ಷಮೆ ಕೋರಲಿಲ್ಲ ಕಡ್ಡಾಯ ನಿವೃತ್ತಿಗೆ ಅರ್ಹ ಎಂದರು. 

ಪಾಠವನ್ನು ಕಲಿಯುವ ಮನಸ್ಸಿದ್ದರೆ ಇಲ್ಲಿ 
- ೧೯೧೯ರ ಏಪ್ರಿಲ್ ೧೩ರಂದು ನಡೆದ ಮೊದಲ ಅಧಿಕಾರದಲ್ಲಿದ್ದ ಬ್ರಿಟಿಷ್ ಪ್ರಧಾನಿ, ಬಹಳಷ್ಟು ಇದೆ, ಇಲ್ಲವಾದರೆ ಸ್ವರ್ಣ ಮಂದಿರದ 
ಸಾಮೂಹಿಕ ಪೈಶಾಚಿಕ ಹತ್ಯಾಕಾಂಡ ನಡೆದು ಈ ಡೇವಿಡ್ ಕ್ಯಮರನ್ ಫೆಬ್ರವರಿ ೨೦೧೩ , ತಾಣಕ್ಕೆ ತರಹ ಇದೂ ಒಂದು ಪ್ರವಾಸಿ ಆಕರ್ಷಣೆಯಾಗಿ 
ವರ್ಷದ ಏಪ್ರಿಲ್ ೧೩ಕ್ಕೆ ನೂರು ವರ್ಷಗಳು ಭೇಟಿ ನೀಡಿದರು. ಆಗ ಅವರೂ , “ ಬ್ರಿಟಿಷ್ ಉಳಿಯಬಹುದು. ಐತಿಹಾಸಿಕ ಸ್ಮಾರಕಗಳು 
ತುಂಬುತ್ತವೆ. ಇದು ಬ್ರಿಟಿಷರ ವಸಾಹತುಶಾಹಿ ಇತಿಹಾಸದಲ್ಲಿ ನಡೆದ, ವಿನ್ಸ್ಟನ್ ಚರ್ಚಿಲ್ ಅವರು ಇತಿಹಾಸದ ಮೂಕ ಸಾಕಿಗಳು , ಉತ್ತಷ 
ಆಳ್ವಿಕೆಯ ಅತ್ಯಂತ ಹೀನ ಮತ್ತು ನಾಚಿಕೆಗೇಡಿನ ಆ ಕಾಲದಲ್ಲಿ ರಾಕ್ಷಸೀಯ ಎಂದು ಬಣ್ಣಿಸಿದ್ದ ಅತ್ಯಂತ ಮಾಹಿತಿಯ ಹೊತ್ತಿಗೆಗಳು. 
ಘಟನೆ ಎಂದು ಇಡೀ ಜಗತ್ತು ಸಾರಿದೆ. ಬ್ರಿಟನ್ನಿನ ಲಜ್ಜಾಸ್ಪದವಾದ ಘಟನೆಯಾಗಿದೆ. ಇಲ್ಲಿ ನಡೆದದ್ದನ್ನು 
ಮಾಧ್ಯಮಗಳು , ವಿಚಾರವಂತರು, ಅಷ್ಟೇ ಏಕೆ ನಾವು ಎಂದಿಗೂ ಮರೆಯಬಾರದು, ಶಾಂತಿಯುತ 

ಎಂ . ಅಬ್ದುಲ್ ರೆಹಮಾನ್ ಪಾಷ 
ಹಲವು ರಾಜಕಾರಣಿಗಳೂ ಇದನ್ನು ಖಂಡಿಸಿ, ಪ್ರತಿಭಟನೆಯ ಹಕ್ಕಿನ ಪರವಾಗಿ ನಿಲ್ಲುತ್ತೇವೆ 

೮೧ /೩೭ - ೩ , ೧೨ನೇ ಡಿ ಮೇನ್ 

ಶಿವನಗರ, ಬೆಂಗಳೂರು – ೫೬೦ ೦೧೦ 
ಬ್ರಿಟನ್ ಇದಕ್ಕಾಗಿ ಸ್ವತಂತ್ರ ಭಾರತದೊಂದಿಗೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು” ಎಂದರೇ 
ಹೊಸತು ೪೮ 

- ಮೇ ೨೦೧೯ 


Ed ಮೇ ದಿನದ ಚಿಂತನೆ 

ಕಾರ್ಮಿಕ ವರ್ಗಕ್ಕೊಂದು 

ಹೊಸ ಸವಾಲು 
ಅಲೆಮಾರಿ ಕಾರ್ಮಿಕರು 


ಬಂಡವಾಳ ಅಂತರರಾಷ್ಟ್ರೀಯ ಗುಣ ಹೊಂದುವುದು ಅದರ ಮಾರುಕಟ್ಟೆಯ ಪಡೆಯುವ ಸಂಘಟಿತ ಕಾರ್ಮಿಕ ಸಂಘಗಳ ಸ್ವಾತಂತ್ರ್ಯವನ್ನು ಚ್ಯುತಿಗೊಳಿಸಲು 
ಅರಸುವಿಕೆಯಿಂದಾಗಿ, ನದಿ ಹೇಗೆ ತಗ್ಗಿನ ಪ್ರದೇಶಗಳತ್ತ ಹರಿಯುತ್ತದೆಯೋ ಹಾಗೆಯೇ ತಯಾರಿ ನಡೆಸಿದೆ. ಕೈಗಾರಿಕಾ ಬಾಂಧವ್ಯದ ಕೋಡ್, ವೇತನದ ಕೋಡ್, 
ಬಂಡವಾಳವೂ ಕೂಡ ಅತ್ಯಂತ ಕಡಿಮೆ ಬೆಲೆಗೆ ಕೂಲಿಕೆಲಸಗಾರರು ದೊರೆಯುವತ್ತ ಸುರಕ್ಷತೆಯ ಕೋಡ್ ಮತ್ತು ಕಲ್ಯಾಣ ಭದ್ರತೆಯ ಕೋಡ್ರಚಿಸಿ, ವಿದೇಶಿ ಹಾಗೂ 
ಹರಿಯುತ್ತದೆ. ಬಂಡವಾಳದ ಏಕೈಕ ಗುರಿ ಲಾಭ ಗಳಿಕೆ. ಕನಿಷ್ಠಕೂಲಿ- ಗರಿಷ್ಠ ಲಾಭ ದೇಶೀಯ ಬಂಡವಳಿಗರನ್ನು ಸಂಪ್ರೀತಗೊಳಿಸಿದರೂ , ಕೇಂದ್ರ ಕಾರ್ಮಿಕ 
ಎಂಬುದೇ ಬಂಡವಾಳದ ನಿತ್ಯ ಜಪ. ಆದ ಕಾರಣವೇ - 

- ಸಂಘಟನೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಿದ 
ಕನಿಷ್ಠ ಕೂಲಿಗೆ ಶ್ರಮಿಕರನ್ನು ಒದಗಿಸುವಂತಹ ಮುರಳಿಧರ ಚಿಕ್ಕಮಗಳೂರು ಸಾರ್ವತ್ರಿಕ ಮುಷ್ಕರಗಳು ಮತ್ತು ಪ್ರತಿಭಟನೆಗಳಿಂದಾಗಿ 
ಪ್ರಭುತ್ವಗಳನ್ನು ಸ್ಥಾಪಿಸುವುದೇ ಬಂಡವಾಳದ | 

- ಈ ಕೋಡ್‌ಗಳು ಇನ್ನೂ ಜಾರಿಗೊಂಡಿಲ್ಲ , 
ಅಂತರ್ಗತ ಕಾರ್ಯಸೂಚಿ. ಈ ಕಾರ್ಯಸೂಚಿಯ ಜಾರಿಗಾಗಿಯೇ ವಿಶ್ವಬ್ಯಾಂಕ್, ಪಾರ್ಲಿಮೆಂಟ್‌ನಲ್ಲಿ ಎಡಪಕ್ಷಗಳು ತಮ್ಮ ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸಿವೆ. 
ವಿಶ್ವ ವ್ಯಾಪಾರಿ ಸಂಸ್ಥೆ , ಅಂತರರಾಷ್ಟ್ರೀಯ ಹಣಕಾಸು ಸಂಸ್ಥೆ ಇತ್ಯಾದಿ ದಲ್ಲಾಳಿ ಕಾರ್ಮಿಕ ಕಾನೂನುಗಳ “ ಸುಧಾರಣೆ ಯ ಯೋಜನೆಯ ಜೊತೆ ಜೊತೆಗೆ 
ಸಂಸ್ಥೆಗಳು ಸ್ಥಾಪಿತಗೊಂಡಿರುವುದು. ಬಂಡವಾಳ ಅಧಿಕ ಲಾಭ ಗಳಿಸಬೇಕೆಂದರೆ ಮೋದಿ ಸರ್ಕಾರ ಸದಿಲ್ಲದೆ ಹಲವಾರು ಕ್ರಮಗಳ ಮೂಲಕ ಬಂಡವಳಿಗರ 
ಅದಕ್ಕೆ ಅವಶ್ಯಕವಾದದ್ದು ಸುಗಮವಾಗಿ ವ್ಯಾಪಾರ ವ್ಯವಹಾರ ನಡೆಸಲು 

ಪ್ರಮುಖ ಬೇಡಿಕೆಗಳಾದ ಅಗ್ಗದ ಶ್ರಮಶಕ್ತಿ ಮತ್ತು ಕಾರ್ಮಿಕರನ್ನು ಬೇಕಾದಾಗ 
ಬೇಕಾದಂತಹ ರಾಜಕೀಯ ವ್ಯವಸ್ಥೆ ಮತ್ತು ಆರ್ಥಿಕ ನೀತಿಗಳು. ಬಿತ್ತನೆಗೆ 

ನೇಮಕಾತಿ ಮಾಡಿಕೊಳ್ಳುವ ಮತ್ತು ಬೇಡವೆನಿಸಿದಾಗ ತೆಗೆದುಹಾಕುವ 
ಭೂಮಿಯನ್ನು ಹದಗೊಳಿಸುವಂತೆಯೆ ಬಂಡವಾಳ ಹೂಡಿಕೆಗೆ ಹೊಸತು - ೨೦ ಸ್ವಾತಂರ್ತವನ್ನು ಈಡೇರಿಸಿದೆ. ಮೋದಿ ಸರ್ಕಾರದ ಈ ಕೆಳಕಂಡ 
ಮಾರುಕಟ್ಟೆಯನ್ನು ಹದಗೊಳಿಸಿಕೊಡುವುದು ದಲ್ಲಾಳಿ ಸರ್ಕಾರದ ಕೆಲಸ. | 

ಕ್ರಮಗಳು ಮತ್ತು ಯೋಜನೆಗಳು ಕಾರ್ಮಿಕರು ಮತ್ತು ಕಾರ್ಮಿಕ 
ಬಂಡವಾಳಶಾಹಿ ವ್ಯವಸ್ಥೆ ಇಂತಹ ಸರ್ಕಾರವನ್ನು ಸೃಷ್ಟಿಸುತ್ತದೆ. ಹಾಗೆ ಐಶೇಷ ಲೇಖನ 

ಸಂಘಟನೆಗಳ ಮೇಲೆ ಬೀರುವ ದುಷ್ಪರಿಣಾಮಗಳ ಬಗ್ಗೆ 
ಸೃಷ್ಟಿಸಿದ ವ್ಯವಸ್ಥೆಯನ್ನೇ ಶ್ರೇಷ್ಠ ಪ್ರಜಾಪ್ರಭುತ್ವವೆಂದು ಬಿರುದು 

ವಿಮರ್ಶಿಸಬೇಕಾದದ್ದು ಅತ್ಯಂತ ಅಗತ್ಯ . 
ನೀಡಿ ಪ್ರಶಂಸಿಸುತ್ತದೆ. ಜೊತೆಗೆ ತನ್ನ ನೆಲೆಯನ್ನು ಖಾಯಂಗೊಳಿಸಿಕೊಳ್ಳುತ್ತದೆ. 

( ಅ) ಸಣ್ಣ ಕಾರ್ಖಾನೆಗಳ ಕಾಯ್ದೆ 
ಕಾರ್ಮಿಕ ಕಾನೂನುಗಳು - ಸುಧಾರಣೆಯ ಸೋಗು 

ಭಾರತದ ಎಲ್ಲ ಕಾರ್ಖಾನೆಗಳಿಗೂ ಅನ್ವಯವಾಗುವ ಏಕೈಕ ಕಾನೂನು 
ಬಂಡವಾಳಶಾಹಿ ಜಾಗತೀಕರಣಕ್ಕೆ ಶರಣಾದ ಭಾರತ ಸರ್ಕಾರ ನವ ಉದಾರ 

“ಕಾರ್ಖಾನೆಗಳ ಕಾಯ್ದೆ - ೧೯೪೮”. ಈ ಕಾಯ್ದೆಯಿಂದ ಸಣ್ಣ ಉದ್ದಿಮೆದಾರರಿಗೆ 
ಆರ್ಥಿಕ ನೀತಿಗಳನ್ನು ಜಾರಿಗೊಳಿಸಿದ ಕಾರಣವೇ ಈಗ ದೇಶದಲ್ಲಿ ಅಸಮಾನತೆ 

ವಿನಾಯ್ತಿ ನೀಡಬೇಕೆಂಬುದು ಸಣ್ಣ ಉದ್ದಿಮೆದಾರರ ಸಂಘದ ಬೇಡಿಕೆ. ಈ 
ಅಗಾಧ ಪ್ರಮಾಣದಲ್ಲಿ ಬೆಳೆದು ನಿಂತಿರುವುದು. ನವ ಉದಾರವಾದ ಭಾರತದ ಬೇಡಿಕೆಯನ್ನು ಈಡೇರಿಸಲು ಸಜಾದ ಮೋದಿ ಸರ್ಕಾರ ಕಾರ್ಖಾನೆಗಳ ಕಾಯೆ 
ಸಂವಿಧಾನದ ಪ್ರಸ್ತಾವನೆಯಲ್ಲಿರುವ ಆರ್ಥಿಕ, ರಾಜಕೀಯ ಮತ್ತು 
ಸಾಮಾಜಿಕ ಸಮಾನತೆಯ ಆಶಯಗಳ ಉಲ್ಲಂಘನೆ. 
ಸಂವಿಧಾನಾತ್ಮಕವಾಗಿ ಆಳ್ವಿಕೆ ನಡೆಸಬೇಕಾದ ಚುನಾಯಿತ ಸರ್ಕಾರವೇ 
ಸಂವಿಧಾನದ ಆಶಯಗಳನ್ನು ಉಲ್ಲಂಘಿಸುತ್ತಿರುವುದು ಈ ದೇಶದ 
ದುರಂತ. ಇದಕ್ಕೆ ಒಂದು ನಿದರ್ಶನವೆಂದರೆ ಪ್ರಧಾನ ಮಂತ್ರಿ ನರೇಂದ್ರ 
ಮೋದಿ೨೦೧೪ರ ಆಗಸ್ಟ್ ೧೫ರಂದು ದೆಹಲಿಯ ಕೆಂಪುಕೋಟೆಮೇಲೆ 
ನಿಂತು ಪ್ರಪಂಚದ ಎಲ್ಲ ಬಂಡವಳಿಗರನ್ನು “ಮೇಕ್ ಇನ್ ಇಂಡಿಯ ” 
ಹೆಸರಿನಲ್ಲಿ ಭಾರತದಲ್ಲಿ ಬಂಡವಾಳ ಹೂಡಲು ಕೈಬೀಸಿ ಕರೆದದ್ದು ಅಗ್ಗದ 
ಕೂಲಿಕಾರರನ್ನು ಅವರ ಸೇವೆಗೆ ದೊರಕಿಸಿಕೊಡುವ ಆಶ್ವಾಸನೆಯಾಗಿತ್ತು. 
ಈ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಮಿಕ ಕಾನೂನುಗಳನ್ನು ಸುಧಾರಣೆಯ 
ಸೋಗಿನಲ್ಲಿ ಬಂಡವಳಿಗರ ಬೇಡಿಕೆಗಳಿಗನುಗುಣವಾಗಿ ತಿದ್ದುಪಡಿ 
ಮಾಡಲು ಸಜ್ಜಾಯಿತು. ಪ್ರಸ್ತುತ ಚಾಲ್ತಿಯಲ್ಲಿರುವ ನಲವತ್ನಾಲ್ಕು 
ಕಾರ್ಮಿಕ ಕಾನೂನುಗಳನ್ನು ಕ್ರೋಢೀಕರಿಸಿ, ಮಾಲೀಕರ ಅವಶ್ಯಕತೆಗೆ 
ತಕ್ಕಂತೆ ರೂಪಿಸಿ ನಾಲ್ಕು ಕೋಡ್‌ಗಳನ್ನು ಕೇಂದ್ರ ಸರ್ಕಾರ ರಚಿಸಿದೆ, 
ಟ್ರೇಡ್ ಯೂನಿಯನ್ ಕಾಯ್ದೆ ೧೯೨೬ರಲ್ಲಿರುವ ಹೊರಗಿನ ನಾಯಕತ್ವ 


UIITUBE 11UDIDAIDsas19YMEDY 

Oly OUTUBE 


. 


ಮೇ 


೨೦೧೯ 


ಹೊಸತು ೪೯ 


Skill India 


कौशल भारत -कुशल भारत 


ರೂಪಿಸಿದ್ದಲ್ಲ. ಆಲ್ ಇಂಡಿಯ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ 
ಕಾಯ್ದೆಯ ಪರಿಚ್ಛೇದ ೧೦ ಮತ್ತು ೨೩ರಲ್ಲಿರುವ ಅಧಿಕಾರವನ್ನು 
ದುರುಪಯೋಗಪಡಿಸಿಕೊಂಡು ಜಾರಿಗೊಳಿಸಿದ ಯೋಜನೆ. ಈ ನೀಮ್ 
ಸೀಮ್‌ನ ಉದ್ದೇಶ ತಾಂತ್ರಿಕ ವಿದ್ಯಾಭ್ಯಾಸ ಪಡೆದ ಅಭ್ಯರ್ಥಿಗಳಿಗೆ ಕುಶಲತೆಯ 
ತರಬೇತಿ ನೀಡಿ ಉದ್ಯೋಗಾವಕಾಶವನ್ನು ಹೆಚ್ಚಿಸುವುದು ಎಂದು ಸಾರಲಾಗಿದೆ. 
ಆದರೆ ಈ ಯೋಜನೆಯ ವಿವರಗಳನ್ನು ಪರಿಶೀಲಿಸಿದಲ್ಲಿ ಇದರ ಒಳಗುಟ್ಟು 

ಬಹಿರಂಗಗೊಳ್ಳುತ್ತದೆ. ಶೋಷಣೆಯ ಮಾನದಂಡದಿಂದ ಅಳೆಯುವದಾದರೆ 
೧೯೪೮ನ್ನು ವಿಭಜಿಸಿ “ಸಣ್ಣ ಕಾರ್ಖಾನೆಗಳ ಕಾಯ್ದೆ ” ಎಂಬ ಹೊಸ ನೀಮ್ ಪ್ರೀಮ್ ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ಮೀರಿಸುತ್ತದೆ. 
ಮಸೂದೆಯನ್ನು ಸಿದ್ಧಪಡಿಸಿದೆ. ನಲವತ್ತು ಮತ್ತು ಅದಕ್ಕಿಂತ ಕಡಿಮೆ ಕಾರ್ಮಿಕರಿರುವ ಯೋಜನೆಯ ವಿವರಗಳು ಹೀಗಿವೆ: 
ಉತ್ಪಾದನೆಯಲ್ಲಿ ತೊಡಗಿರುವ ಕಾರ್ಖಾನೆಗಳನ್ನು “ಸಣ್ಣ ಕಾರ್ಖಾನೆಯ ವ್ಯಾಪ್ತಿಗೆ * ನೀಮ್ ಸೀಮ್ ಅಡಿಯಲ್ಲಿ ತಾಂತ್ರಿಕ ಶಿಕ್ಷಣ ಪಡೆದ ಅಭ್ಯರ್ಥಿಗಳನ್ನು 
ತರಲಾಗಿದೆ. ಈ ಕಾರ್ಮಿಕರೆಲ್ಲರೂ ಗುತ್ತಿಗೆ ಕಾರ್ಮಿಕರಾಗಬಹುದಾದ ಸಾಧ್ಯತೆಗಾಗಿ ಕಾರ್ಖಾನೆಗಳಿಗೆ ತರಬೇತಿಗೆ ಕಳುಹಿಸಬಹುದು. 
“ ಗುತ್ತಿಗೆ ಕಾರ್ಮಿಕ ಪದ್ಧತಿ (ನಿಯಂತ್ರಣ ಹಾಗೂ ರದ್ದತಿ)” ಕಾಯ್ದೆಯಲ್ಲಿ ಒಬ್ಬ + ಅಭ್ಯರ್ಥಿಗಳನ್ನು ಆರಿಸಿ ಕಾರ್ಖಾನೆಗಳಿಗೆ ಕಳುಹಿಸಲು ಫೆಸಿಲಿಟೇಟರ್ 
ಗುತ್ತಿಗೆದಾರ ಯಾವುದೇ ಪರವಾನಗಿಯಿಲ್ಲದೆ ೩೯ ಕಾರ್ಮಿಕರನ್ನು ತೆಗೆದುಕೊಳ್ಳಲು ( ಏಜೆಂಟ್ಸ್ ) ಗಳು ನೊಂದಾಯಿಸಿಕೊಳ್ಳಬೇಕು. 
ಸಾಧ್ಯವಾಗುವ ಹಾಗೆ ತಿದ್ದುಪಡಿ ಮಾಡಲು ತಯಾರಿ ನಡೆಸಿದೆ ಅಂದರೆ “ ಸಣ್ಣ * ಮಾನವ ಸಂಪನ್ಮೂಲ ತರಬೇತಿ ವ್ಯವಹಾರದಲ್ಲಿ ೨೫ ಕೋಟಿ 
ಕೈಗಾರಿಕೆಗಳಲ್ಲಿ ದುಡಿಯುವ ಕಾರ್ಮಿಕರೆಲ್ಲರೂ ಗುತ್ತಿಗೆ ಕಾರ್ಮಿಕರಾಗ ರೂಪಾಯಿಗಳಿಗೂ ಹೆಚ್ಚು ವಹಿವಾಟು ಹೊಂದಿರುವ ನೀಮ್ 
ಬಹುದು. ಈ ಕಾರ್ಮಿಕರೇನಾದರೂ ಸಂಘಟಿತರಾದಲ್ಲಿ ಕಾರ್ಖಾನೆ ಮಾಲೀಕರು ಏಜೆಂಟರುಗಳು ಪ್ರತಿವರ್ಷ ೫೦೦೦ ಅಭ್ಯರ್ಥಿಗಳನ್ನು ತರಬೇತಿಯ 
ಇವರನ್ನು ಕೆಲಸದಿಂದ ತೆಗೆಯಬೇಕೆಂದಲ್ಲಿ ಗುತ್ತಿಗೆದಾರನ ಗುತ್ತಿಗೆ ರದ್ದು ಹೆಸರಿನಲ್ಲಿ ಕಾರ್ಖಾನೆಗಳಿಗೆ ಕಳುಹಿಸಬಹುದು. 
ಪಡಿಸಿದರೆ ಸಾಕು. ಸಣ್ಣ ಕಾರ್ಖಾನೆಯ ವ್ಯಾಪ್ತಿಗೆ ಬರುವ ಕಾರ್ಖಾನೆಯಲ್ಲಿ * ೧೫ರಿಂದ ೨೫ ಕೋಟಿ ರೂಪಾಯಿಗಳ ವಹಿವಾಟು ಹೊಂದಿರುವ 
ಕೆಲಸ ಮಾಡುವ ಕಾರ್ಮಿಕರಿಗೆ ಹದಿನಾಲ್ಕು ಕಾರ್ಮಿಕ ಕಾನೂನುಗಳು ಅನ್ವಯ ಏಜೆಂಟರುಗಳು ೩೦೦೦ ಅಭ್ಯರ್ಥಿಗಳನ್ನು ಮತ್ತು ೧೫ ಕೋಟಿ 
ವಾಗುವುದಿಲ್ಲ. ಅವುಗಳಲ್ಲಿ ಕನಿಷ್ಠ ಕೂಲಿ ಕಾಯ್ದೆ ೧೯೪೮, ಹೆರಿಗೆ ರಜೆ ಸೌಲಭ್ಯ ರೂಪಾಯಿಗಳಿಗಿಂತ ಕಡಿಮೆ ವಹಿವಾಟು ಹೊಂದಿರುವ ಏಜೆಂಟರುಗಳು 
ಕಾಯ್ದೆ ೧೯೬೧ ಇತ್ಯಾದಿ ಪ್ರಮುಖ ಕಾನೂನುಗಳೂ ಸೇರಿವೆ. ಅಂದಾಗ ಸಣ್ಣ ೧೦೦೦ ಅಭ್ಯರ್ಥಿಗಳನ್ನು ಕಾರ್ಖಾನೆಗಳಿಗೆ ಕಳುಹಿಸಬಹುದು. 
ಕಾರ್ಖಾನೆಗಳಲ್ಲಿನ ಕಾರ್ಮಿಕರು ಅತ್ಯಂತ ಶೋಷಣೆಗೊಳಗಾಗುವುದು ಖಂಡಿತ. * ನೀಮ್ ಸ್ವೀಮ್‌ನ ತರಬೇತಿಯ ಅವಧಿ ಮೂರು ತಿಂಗಳುಗಳಿಂದ 
( ಆ) ಅಪ್ರೆಂಟೀಸ್ ಕಾಯ್ದೆ – ೧೯೬೧ 

ಮುವತ್ತಾರು ತಿಂಗಳುಗಳು. 
ಈ ಕಾಯ್ದೆಯ ಪ್ರಮುಖ ಉದ್ದೇಶವೆಂದರೆ ಅಪ್ರೆಂಟೀಸ್‌ಗಳ ತರಬೇತಿಯ ¥ ನೀಮ್ ಪ್ರೀಮ್‌ನ ತರಬೇತಿದಾರರು ಉತ್ಪಾದನೆಯಲ್ಲಿ ತೊಡಗಿದ್ದರೂ 
ನಿಯಂತ್ರಣ ಮತ್ತು ಹತೋಟಿ, ಕೆಲವೇ ಕೆಲವು ನಿಗದಿತ ವೃತ್ತಿಗಳಲ್ಲಿ ತರಬೇತಿ ಕೂಡ ಅವರು ಕೈಗಾರಿಕಾ ವಿವಾದಗಳ ಕಾಯ್ದೆ ೧೯೪೭ರ “ಕಾರ್ಮಿಕ 
ನೀಡಿ ತರಬೇತಿದಾರರ ಕೌಶಲ್ಯವನ್ನು ಹೆಚ್ಚಿಸುವ ಸರ್ಕಾರಗಳ ಪ್ರಯತ್ನ. ಒಂದು ಎಂಬ ಅರ್ಥವ್ಯಾಪ್ತಿಗೆ ಒಳಪಡುವುದಿಲ್ಲ. ಆದಕಾರಣ ಇವರಿಗೆ ಯಾವ 
ಕಾರ್ಖಾನೆಯಲ್ಲಿ ಎಷ್ಟು ಅಪ್ರೆಂಟೀಸ್‌ಗಳಿರಬೇಕೆಂಬುದು ಕಾಯ್ದೆಯಲ್ಲೇ ಕಾರ್ಮಿಕ ಕಾನೂನುಗಳೂ ಅನ್ವಯವಾಗುವುದಿಲ್ಲ .” 
ನಿರ್ಧರಿಸಲ್ಪಟ್ಟಿತ್ತು. ಸರ್ಕಾರ ಕಳುಹಿಸಿದ ಅಪ್ರೆಂಟೀಸ್‌ಗಳಿಗೆ ತರಬೇತಿ ನೀಡುವ ನೀಮ್ ಮ್ ತರಬೇತಿದಾರರು ಎಂಜಿನಿಯರಿಂಗ್ ಪದವೀಧರರಿರ 
ಜವಾಬ್ದಾರಿ ಕಾರ್ಖಾನೆಯ ಆಡಳಿತ ವರ್ಗದ್ದಾಗಿತ್ತು . ಕೇಂದ್ರದಲ್ಲಿ ಮೋದಿ ಬಹುದು. ಡಿಪ್ಲೊಮಾ ಅಥವಾ ಐಟಿಐ ಯೋಗ್ಯತಾ ಪತ್ರ 
ಸರ್ಕಾರ ಬಂದದ್ದೇ ತಡ ೨೦೧೪ರಲ್ಲಿ ಅಪ್ರೆಂಟೀಸ್ಕಾಯ್ದೆಗೆ ಹಲವಾರು ಹೊಂದಿರುವವರಿರಬಹುದು. ಆದರೆ ಅವರಿಗೆ ಕಾರ್ಖಾನೆಯ ಆಡಳಿತ 
ತಿದ್ದುಪಡಿಗಳನ್ನು ತಂದು ಅದಕ್ಕಿದ್ದ ನಿಯಂತ್ರಣ ಮತ್ತು ಹತೋಟಿಯನ್ನು ವರ್ಗ ಕೊಡುವ ಸಹಾಯ ಧನ ಕುಶಲರಲ್ಲದವರ ಕನಿಷ್ಠ ಕೂಲಿ ಮಾತ್ರ. 
ಕೈಬಿಟ್ಟಿದೆ. ಈಗ ಸರ್ಕಾರ ಮಾತ್ರವಲ್ಲದೆ “ಆಪ್ಪನಲ್ ಟ್ರೇಡ್” ಹೆಸರಿನಲ್ಲಿ ನೀಮ್ ಪ್ರೀಮ್ ಈ ಕಾರಣಗಳಿಂದಲೇ ಬಂಡವಳಿಗರಿಗೆ ಮೋದಿ 
ಮಾಲೀಕರೂ ಕೂಡ ಯಾವುದೇ ಮಿತಿಗೊಳಪಡದೆ ಅಪ್ರೆಂಟೀಸ್‌ಗಳನ್ನು ನೇರ ಸರ್ಕಾರ ನೀಡಿದ ವರದಾನವೆಂದು ಅವರ ಪ್ರಶಂಸೆಗೆ ಒಳಗಾಗಿದೆ. ಆದರೆ ಈ 
ನೇಮಕಾತಿ ಮಾಡಿಕೊಳ್ಳಬಹುದು. ಈ ರೀತಿ ಸರ್ಕಾರದಿಂದ ಹಾಗೂ ಯೋಜನೆಯಲ್ಲಿ ಕಾರ್ಮಿಕರ ಪಾಡು ಮಾತ್ರ ನಿಜಕ್ಕೂ ಶೋಚನೀಯ. ಈಗ 
ಮಾಲೀಕರಿಂದ ಈ ಕಾಯ್ದೆಯ ಹೆಸರಿನಲ್ಲಿ ನೇಮಕಾತಿಗೊಂಡ ಲಕ್ಷಾಂತರ ಕಾರ್ಮಿಕರು ತರಬೇತಿಯ ಹೆಸರಿನಲ್ಲಿ ಕನಿಷ್ಠ ಕೂಲಿಗೆ ದುಡಿಯುತ್ತಾ 
ಅಪ್ರೆಂಟೀಸ್‌ಗಳು ಕೈಗಾರಿಕಾ ವಿವಾದಗಳ ಕಾಯ್ದೆ ೧೯೪೭ರಲ್ಲಿನ “ಕಾರ್ಮಿಕ” ಭವಿಷ್ಯದ ಅಂಧಕಾರವನ್ನೆದುರಿಸುತ್ತಿದ್ದಾರೆ. ಜೀವನಪರ್ಯಂತ ನೀಮ್ 
ಅರ್ಥವ್ಯಾಪ್ತಿಗೆ ಒಳಪಡದ ಕಾರಣ ಅನೇಕ ಕಾರ್ಮಿಕ ಕಾನೂನುಗಳು ಇವರಿಗೆ ಯೋಜನೆಗೆ ಮೊರೆಹೋಗಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ. ಬಂಡವಳಿಗರು 
ಅನ್ವಯವಾಗುವುದಿಲ್ಲ. ಉದ್ದಿಮೆಗಳ ಮಾಲೀಕರು ಅಪ್ರೆಂಟೀಸ್‌ಗಳನ್ನು 
ನೇರವಾಗಿ ಕೆಲಸದಲ್ಲಿ ತೊಡಗಿಸಬಹುದು ಮತ್ತು ಅವರಿಗೆ ಕೊಡಬೇಕಾದ 
ವೇತನವನ್ನು ಸ್ಟೈಫಂಡ್ ಎಂದು ನಾಮಕರಣ ಮಾಡಿ ಅದನ್ನು ನಿರ್ಧರಿಸ 
ಬಹುದು. ೨೦೧೪ರ ತಿದ್ದುಪಡಿಯ ನಂತರ ಲಕ್ಷಾಂತರ ಕಾರ್ಮಿಕರು 
ಅಪ್ರೆಂಟೀಸ್ ಎಂದು ಕರೆಸಿಕೊಂಡು ಅಗ್ಗದ ಕೂಲಿಗೆ ತಮ್ಮ ಶ್ರಮ ಶಕ್ತಿ 
ಮಾರಿಕೊಳ್ಳುತ್ತಿದ್ದಾರೆ. ಮೋದಿ ಸರ್ಕಾರದ ಈ ಕೊಡುಗೆಯಿಂದಾಗಿ 
ಬಂಡವಳಿಗರಿಗೆ ಅಗ್ಗದ ಕೂಲಿಯ ಸುಗ್ಗಿ, ಹೆಚ್ಚಾಗಿ ಸಂಘಟನೆಯ ಭಯವಿಲ್ಲ. 
( ಇ) ನೀಮ್ಪ್ರೀಮ್ 
- ನ್ಯಾಷನಲ್ ಎಂಪ್ಲಾಯಬಿಲಿಟಿ ಎನ್‌ಹ್ಯಾನ್ಮೆಂಟ್ ಮಿಷನ್ ಎಂಬ 
ಯೋಜನೆ ಮೋದಿ ಸರ್ಕಾರ ಬಂಡವಳಿಗರಿಗೆ ನೀಡಿದ ಅತ್ಯುತ್ತಮ ಬಳುವಳಿ 
ಎಂದಾದಲ್ಲಿ ಕಾರ್ಮಿಕ ವರ್ಗಕ್ಕೆ ಮಾಡಿದ ಮಹಾ ಮೋಸ ಎಂದೇ 
ಕರೆಯಬಹುದು. ಈ ಯೋಜನೆ ಯಾವ ಕಾರ್ಮಿಕ ಕಾನೂನನ್ನು ಬಳಸಿ 


ಹೊಸತು೫೦ 


ಮೇ 


೨೦೧೯ 


- ಕಟ್ಟೋಣರಾಮನಿಗಾಗಿ 

ಮಂದಿರವನು....! 


OVAVAVAZ. 


VAVAZO 


M 


ಯಾವ ಬಾಧ್ಯತೆಯೂ ಇಲ್ಲದೆ ಪರಿಸ್ಥಿತಿಯ ಲಾಭವನ್ನು ದೋಚುತ್ತಿದ್ದಾರೆ. ಸಂಘಟನೆಗಳ ಮೇಲೆ ಬಿದ್ದಿದೆ. ಆದರೂ ಕೂಡ ಒಂದು ರೀತಿಯ 
( ಈ ) ಕಾಲ ಮಿತಿಉದ್ಯೋಗಅಥವಾ ನಿಯತಕಾಲಿಕಉದ್ಯೋಗ 

ಅಸಹಾಯಕತೆ ಎದ್ದು ಕಾಣುತ್ತಿದೆ. ಕಾರ್ಮಿಕ ಸಂಘಟನೆಗಳು ಈ ಬಗ್ಗೆ 
- ಬಂಡವಳಿಗರಿಗೆ ಮೋದಿ ಸರ್ಕಾರ ನೀಡಿರುವ ಇನ್ನೊಂದು ಮಹಾನ್ ತುರ್ತಾಗಿ ಗಮನಹರಿಸಿ ಅಲೆಮಾರಿ ಕಾರ್ಮಿಕ ಅವಸ್ಥೆಯನ್ನು ಕೊನೆಗೊಳಿಸ 
ಕೊಡುಗೆ ಎಂದರೆ ಕಾಲಮಿತಿ ಉದ್ಯೋಗವನ್ನು ಕಾನೂನು ಬದ್ದ ದಿದ್ದಲ್ಲಿ ಇದಕ್ಕೆ ಸಂಘಟಿತ ಕಾರ್ಮಿಕರು ತೆರಬೇಕಾದ ಬೆಲೆ ಅಪಾರ. ಇತಿಹಾಸ 
ವಾಗಿಸಿರುವುದು. ೨೦೧೮ರ ಮಾರ್ಚ್‌ನಲ್ಲಿ ಕೈಗಾರಿಕಾ ಸ್ಥಾಯಿ ಆದೇಶಗಳ ಅದನ್ನು ಕ್ಷಮಿಸುವುದೂ ಇಲ್ಲ. 
ಕಾಯ್ದೆ ೧೯೪೬ಕ್ಕೆ ತಂದ ಒಂದು ಸಣ್ಣ ತಿದ್ದುಪಡಿ ಮಾಲೀಕರಿಗೆ ದೊಡ್ಡ 
ಪ್ರಮಾಣದ ಲಾಭ ತಂದುಕೊಟ್ಟಿದೆ. ಕಾಲಮಿತಿ ಉದ್ಯೋಗ ಸ್ಥಾಯಿ 

ಮುರಳಿಧರ ಚಿಕ್ಕಮಗಳೂರು 
ಆದೇಶಗಳ ಕಾಯ್ದೆಯಲ್ಲಿ ಕೇವಲ ಸಿದ್ಧ ಉಡುಪುಗಳ ತಯಾರಿಕಾ ವಕೀಲರು, ನಂ . ೩, ಎರಡನೇ ಮಹಡಿ, ಕೆನರಾ ಬ್ಯಾಂಕ್ ಮೇಲೆ, ವಿ. ವಿ. ಪುರಂ, ಬೆಂಗಳೂರು 
ಉದ್ದಿಮೆಗಳಿಗೆ ಅನ್ವಯವಾಗಿತ್ತು. ಈಗ ಕೇಂದ್ರ 
ಸರ್ಕಾರ ತಿದ್ದುಪಡಿಯ ಮೂಲಕ ಎಲ್ಲ ಕೈಗಾರಿಕೆ 
ಗಳಿಗೂ ಅದನ್ನು ವಿಸ್ತರಿಸಿದೆ. ಹಾಗಾಗಿ ಉದ್ದಿಮೆ 
ದಾರರು ಈ ತಿದ್ದುಪಡಿಯನ್ವಯ ಕಾರ್ಮಿಕರ 
ನೇಮಕಾತಿಯನ್ನು ಕಾಲಮಿತಿಗೆ ಒಳಪಡಿಸ 
ಬಹುದು. ಕಾಲಮಿತಿ ಕಳೆಯುತ್ತಿದ್ದಂತೆ ಯಾವುದೇ 
ನೋಟೀಸ್ ಕೊಡದೆ ಕಾರ್ಮಿಕನಿಗೆ ಕೆಲಸ 
ನಿಲ್ಲಿಸಬಹುದು. ಕಾಲಮಿತಿ ಉದ್ಯೋಗ ಮಾಲೀಕ 

ಸದ್ಭಾವನೆ ಎಂಬ ನೀರು ಹುಯಿದು 
ಮತ್ತು ಕಾರ್ಮಿಕನ ನಡುವಿನ ಕರಾರು. ಈ 

ಕಟ್ಟೋಣ ಭಾರತವೆಂಬ ಸುವರ್ಣ ಸೌಧವನು 
ಕಾರಣದಿಂದಲೇ ಕಾರ್ಮಿಕ ನ್ಯಾಯಾಲಯದ 

ರಾಮನ ಕನಸಿನ ಕಲ್ಯಾಣ ರಾಜ್ಯವನು 
ಮೆಟ್ಟಿಲೂ ಹತ್ತುವಂತಿಲ್ಲ. 

ಸರ್ವರ ವಿಕಾಸದ ನಾಡನು ಸಮತೆಯ ಬೀಡನು 
ನಿಯತಕಾಲಿಕ ಉದ್ಯೋಗಿಗಳ ಬದುಕು 

ಜಾರಿಗೊಳಿಸೋಣ ಸಂವಿಧಾನದ ಆಶಯಗಳನು 
ಅನಿಶ್ಚಿತ, ಯಾವ ಉದ್ಯೋಗದಲ್ಲೂ ಸ್ಥಿರವಾಗಿ 

ಸಮಸಮಾಜದ ನಿರ್ದೆಶಕ ತತ್ವಗಳನು 
ನಿಂತು ಬದುಕನ್ನು ರೂಪಿಸಿಕೊಳ್ಳುವಂತಿಲ್ಲ. ಇದರ 
ಪರಿಣಾಮ ಕೇವಲ ಕಾರ್ಮಿಕನ ಮೇಲೆ 

ಕಟ್ಟೋಣ ಮಂದಿರದಂತೆ ಒಳ್ಳೆಯ ಆಸ್ಪತ್ರೆ, ರಸ್ತೆಗಳನು 
ಮಾತ್ರವಲ್ಲ ಅವನ ಕುಟುಂಬದ ಸದಸ್ಯರ ಮೇಲೆ 
ಅದರಲ್ಲೂ ಹೆಚ್ಚಾಗಿ ಮಕ್ಕಳ ಮೇಲೆ ಪರಿಣಾಮ 

ಮಕ್ಕಳಿಗಾಗಿ ಆನಂದದಾಯಕ ಶಾಲೆ ಉದ್ಯಾನಗಳನು 
ಬೀರುತ್ತದೆ. ಬಂಡವಳಿಗರಿಗೆ ಬೇಕಾದದ್ದು ಇದೇ . 

ಮಾತಾ, ಸೀತೆಯರ ಮಾನ ರಕ್ಷಿಸುವಕೋರ್ಟು 
ಸಂಘಟನಾಹೀನರಾದ ನಿಯತಕಾಲಿಕ ಕಾರ್ಮಿಕರು 

ಕಛೇರಿಗಳನು 

` ಕೈಮುಗಿದು ಕೇಳುವೆ ನನ್ನ ದೇಶವಾಸಿಗಳನು 
ಕಾರ್ಮಿಕತನವನ್ನೇ ಕಳೆದುಕೊಳ್ಳುವ ದುಃಸ್ಥಿತಿ! 
ಬೆಳೆಯುತ್ತಿರುವ ಅಲೆಮಾರಿ ಕಾರ್ಮಿಕರ ಸಂಖ್ಯೆ 

ಹೊರಹಾಕೋಣ ಕಪ್ಪು ಪೇಟೆ ವ್ಯಾಪಾರಿಗಳನು 

ಸಂವಿಧಾನ ವಿರೋಧಿಸುವ ಗೋಸುಂಬೆ 
- ಭಾರತದಲ್ಲಿ ಈಗ ಖಾಯಂ ಕೆಲಸಗಾರರ 

ನಾಯಕರನು 
ಸಂಖ್ಯೆ ಇಳಿಯುತ್ತಿದೆ, ಕ್ಯಾಶುವಲ್ ಮತ್ತು ಗುತ್ತಿಗೆ 
ಕಾರ್ಮಿಕರ ಸಂಖ್ಯೆ ತೀವ್ರವಾಗಿ ಏರುತ್ತಿದೆ. ಈಗ 

- - NDfhn - ಮಾಡಿರಿ ನೀವು ಅವರನ್ನು ಮಾಜಿ ಎಂಪಿ, 

ಎಂಎಲ್‌ಎಗಳನು 
ಅಪ್ರೆಂಟೀಸ್‌ಗಳು, ನೀಮ್ ಯೋಜನೆಯ 

ಕಟ್ಟೋಣ ನಾವೆಲ್ಲರೂ ಸೇರಿ ಮಂದಿರವನು ಮಗದೊಮ್ಮೆ ಬಾಗಿ ನಮಿಸುವೆ ನೀಡಿ ಬೆಂಬಲವನು 
ತರಬೇತಿದಾರರು, ಸಣ್ಣ ಕಾರ್ಖಾನೆಗಳಲ್ಲಿನ 

ದೇಶವಾಸಿಗಳೆಲ್ಲರ ಒಳಿತಿಗಾಗಿ 

ಬೆಳೆಸಿರಿ ದೇಶ ಉಳಿಸುವ ಧೀಶಕ್ತಿವಂತರನು 
ಕಾರ್ಮಿಕರು ಮತ್ತು ನಿಯತಕಾಲಿಕ ಕಾರ್ಮಿಕರು 

ಸರ್ವಜನ ಹಿತಕಾಗಿ, ಸರ್ವಜನ ಸುಖಕಾಗಿ 
ಸೇರಿ ಹಂಗಾಮಿ ಕಾರ್ಮಿಕರ ಒಂದು ಬೃಹತ್ 
ಸೈನ್ಯವೇ ರೂಪುಗೊಂಡಿದೆ. ಕನಿಷ್ಠ ಕೂಲಿಯನ್ನೂ 

ಕಟ್ಟೆ ಕಟ್ಟೋಣಒಡೆದ ಹೃದಯಗಳನು ಕಟ್ಟಿರಿ ನಿಮ್ಮೂರ ಮುರಿದ ಮನಸುಗಳನು 
ಪಡೆಯಲಾಗದ ಈ ಕಾರ್ಮಿಕರು ಸಂಘಟಿತರಾಗುವ 

ಒಡೆದು ಹೋದ, ಮುರಿದ ಮನಸುಗಳಲಿ ಬೆಂದು ಬಳಲಿರುವ ರೈತ, ದಲಿತ, ಕಾರ್ಮಿಕರನು 
ಅವಕಾಶದಿಂದ ವಂಚಿತರಾಗಿದ್ದಾರೆ. ಮೋದಿ 

ಬಡಿದೆಬ್ಬಿಸಿ, ಕನಸುಕಳಕೊಂಡ ಯುವಕರನು 
ಸರ್ಕಾರ ಈ ದೇಶದ ಸಂಪತ್ತನ್ನು ಸೃಷ್ಟಿಸುವ 

ಸೋತುಸೊರಗಿರುವ ನಿರ್ಲಕ್ಷ ಕೋಟಿದೇಹಗಳಲಿ ಪೊರೆಯಿರಿ ಅಶಕ್ತ ನಿರ್ಗತಿಕ ಬಾಲಬಾಲೆಯರನು 
ಶ್ರಮಿಕರನ್ನು ಸಾಮಾಜಿಕ ಮತ್ತು ಆರ್ಥಿಕ 

ರಕ್ತಸಿಕ್ತ ರಸ್ತೆಗಳ ಸಾರಿಸಿ, ಸ್ವಚ್ಛಗೊಳಿಸಿ 
ನ್ಯಾಯದಿಂದ ವಂಚಿಸಿದೆ. ಈ ಬೆಳವಣಿಗೆ ಕ್ರಮೇಣ ಧರ್ಮ ದ್ವೇಷ ಜ್ವಾಲೆಗಳ ಶಮನಗೊಳಿಸಿ, ಬೆಳೆಸಿ ಭವಿಷ್ಯದ ಮಾನವ ಸಂಪನ್ಮೂಲವನು 
ಇಡೀ ಶ್ರಮಶಕ್ತಿ ಮಾರುಕಟ್ಟೆಯನ್ನು ಆಕ್ರಮಿಸು ಕಟ್ಟೆ ಕಟ್ಟೋಣ ಮಂದಿರ ಜನರ ಹೃದಯಗಳಲಿ ಕಟ್ಟಲು ನೆರವಾಗಿ ಅರಿವು ಬೆಳೆಸುವ ಶಾಲಾ 
ವುದರಲ್ಲಿ ಸಂಶಯವಿಲ್ಲ. ಈಗಾಗಲೇ ಖಾಯಂ ಒಡೆದು ಹೋದ ಮುರಿದ ಮನಸುಗಳಲಿ 

ಕಾಲೇಜುಗಳನು 
ಕೆಲಸಗಾರರೂ ಕೂಡ ಕ್ರಮೇಣ ಗುತ್ತಿಗೆ 

ಕಟ್ಟೋಣ ಕನಸಿನ ಕಲ್ಯಾಣ ರಾಜ್ಯವನು 
ಕಾರ್ಮಿಕರಾಗಿ ರೂಪಾಂತರ ಹೊಂದಿದ ಅನೇಕ ಕೋಟಿಕಂತೆ ಹಣವಿಲ್ಲದಿರಬಹುದು ನಮ್ಮಲ್ಲಿ ಯಾರಿಗೂ ತಲೆಬಾಗದ ಪ್ರಬುದ್ಧ ಭಾರತವನು 
ನಿದರ್ಶನಗಳುಂಟು. ಒಂದು ಉದ್ಯೋಗ ಕಳೆದು ದೆಹಲಿ, ಬೆಂಗಳೂರುಗಳ ನೆರವಿಲ್ಲದಿರಬಹುದು 
ಕೊಂಡು ಇನ್ನೊಂದು ಉದ್ಯೋಗ ಅರಸುವ ಅಕ್ಷರವೆಂಬ ಗಟ್ಟಿ ಇಟ್ಟಿಗೆಗಳನ್ನು ಹಿಡಿದು 

ಡಾ || ಬಿ. ಕೆ. ಎಸ್ . ವರ್ಧನ 
ಅಲೆಮಾರಿ ಕಾರ್ಮಿಕರ ಸಂಖ್ಯೆ ದಿನೇ ದಿನೇ | ಜಾತಿ ಇಲದ ಕಬಿಣ ಸಲಾಖೆ ಜಡಿದು 

ಸಹನಿರ್ದೆಶಕರು ( ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಹೆಚ್ಚುತ್ತಿದೆ. ಇದರ ಪರಿಣಾಮ ಕಾರ್ಮಿಕ | ಬಾಂಧವ್ಯವೆಂಬ ಸಿಮೆಂಟು ಸುರಿದು 

ಅಪರ ಆಯುಕ್ತಾಲಯ , ಧಾರವಾಡ 
ಮೇ ೨೦೧೯ 

ಹೊಸತು ೫೧ 


0 


HAS 
/ 


2ot . 


ಅರ್ಧ ಚಂದ್ರ ( ಬಳಸಿ) ಪ್ರಯೋಗ 


معلم 


• 


18 


) 


ತಿಂಗಳ ಆಕಾಶದಲ್ಲಿ ಗ್ರಹಗಳ ಸುಳಿವೇ ಇಲ್ಲ. ಹಾಗೆಯೇ ಕೆಳಗಿಳಿಯುವ ಬುಧ ತಿಂಗಳ ಕೊನೆಗೆ ಸಂಜೆಯಲ್ಲಿ ಪಶ್ಚಿಮದಲ್ಲಿ 
ಎನ್ನಬಹುದು. ಏಕೆಂದರೆ ಪಶ್ಚಿಮದ ಅಂಚನ್ನು ಕಾಣುತ್ತದೆ. ೨೧ರಂದು ಬುಧ ಗ್ರಹದ ಯುತಿ; ಸೂರ್ಯನನ್ನು ಆಚೆ ಬದಿಯಿಂದ ಹಾದು 

ಸಮೀಪಿಸುತ್ತಿರುವ ಮಂಗಳ ಗ್ರಹದ ಬರುವ ಕಾರಣ ಇದಕ್ಕೆ ಉಚ್ಚಯುತಿ ಎಂದು ಹೆಸರು. ಈ ತಿಂಗಳಲ್ಲಿ ಅರ್ಧ 
ಬಹಳ ಕೀಣವಾಗಿದೆ. ಭೂಮಿಯಿಂದ ಗರಿಷ್ಠ ದೂರದಲ್ಲಿದೆ. 

ಚಂದ್ರ ಕಾಣುವ ಸಂದರ್ಭಗಳಲ್ಲಿ ವಿಶೇಷವೊಂದಿದೆ. ೧೨ರಂದು 
ಸಂಜೆಯ ಬೆಳಕಿನಲ್ಲಿ ಕರಗಿಯೇ ಹೋಗುತ್ತದೆ. ಆದರೆ 

ಚಾಂದ್ರಮಾಸದ ಮೊದಲ ಪಾದ, ಅಂದರೆ, ಚಂದ್ರ 
ನಕ್ಷತ್ರ ಲೋಕದ ಸೊಬಗು ಸವಿಯ 

ಸಂಜೆಯಲ್ಲಿ ನೆತ್ತಿಯ ಮೇಲಿದ್ದು ಮಧ್ಯರಾತ್ರಿಗೆ 
ಬಹುದಾಗಿದೆ. ಪಶ್ಚಿಮದ ಅಂಚಿನಲ್ಲಿ 

ಕಂತುವುದು. ಈ ಅರ್ಧ ಚಂದ್ರದ ಚಿತ್ರ ಕ್ಲಿಕ್ 
ಮಹಾವ್ಯಾಧ ( ಒರೈಯನ್), ಅದಕ್ಕೆ 

ಮಾಡಿಕೊಳ್ಳಿ, ಎಷ್ಟು ಝಮ್ 
ಸಪ್ತರ್ಷಿ ಮಂಡಲ 
ಸ್ವಲ್ಪ ದಕ್ಷಿಣಕ್ಕೆ ಲುಬ್ಬಕ ( ಸಿರಿಯಸ್) 

ಮಾಡಿದ್ದೀರಿ ಎಂದು ನೆನಪಿಟ್ಟುಕೊಳ್ಳಿ, 
ನಕ್ಷತ್ರ ಕಾಣುತ್ತವೆ. ಅಗಸ್ಯ 

೨೬ ರಂದು ಬೆಳಗಿನಲ್ಲಿ ಪುನಃ 
ದಿಗಂತದ ಅಂಚಿನಲ್ಲಿದ್ದು ಮಂಕಾಗಿ 

ಅರ್ಧ ಚಂದ್ರ ಕಾಣುತ್ತದೆ. ಪುನಃ 
ಕಾಣುತ್ತದೆ. ದಕ್ಷಿಣದಲ್ಲಿ ತ್ರಿಶಂಕು 

ಕ್ಲಿಕ್ ಮಾಡಿ ( ಅಷ್ಟೇ ಝಮ್ 
- ಸಹದೇವ 
( ದಕ್ಷಿಣ ಶಿಲುಬೆ) ಸಂಜೆಯಲ್ಲಿ 

ಇಟ್ಟುಕೊಳ್ಳಲು ಮರೆಯದಿರಿ) 
ಉದಯಿಸುತ್ತಿರುತ್ತದೆ. ಆಕಾಶ | 

ಮಿಥುನ, ಮಂಗಳ ಎರಡೂ ಚಿತ್ರಗಳನ್ನು ಹೋಲಿಸಿ 
ಶುಭ್ರವಾಗಿದ್ದಲ್ಲಿ ಅದರ ಆಸು ಪೂ | 

ಪ ದಾಗ ಗಾತ್ರದ ವ್ಯತ್ಯಾಸ ಎದ್ದು 
ಪಾಸಿನಲ್ಲಿ ಮತ್ತು ನೌಕಾಪಟ 

ಕಾಣುತ್ತದೆ . ಏಕೆಂದರೆ 12 
(ವೇಲಾ) ಪುಂಜದವರೆಗೂ 

ರಂದು ಚಂದ್ರ ಹತ್ತಿರದಲ್ಲಿ 
ತುಲಾ 
ಆಕಾಶಗಂಗೆಯ ಹರಿವನ್ನು 

ಅಂದರೆ ಪುರಭೂ ಬಿಂದುವಿ 
ಅಜಗರ 

- ಅಜಗರ 
ಕಾಣಬಹುದು. ಅಲ್ಲಿ ಅನೇಕ 

ಲುಬ್ಧಕ . | 

ನಲ್ಲಿತ್ತು. 26ರಂದು ಅಪಭೂ 
ನೆಬ್ಯುಲಾಗಳು ನಕ್ಷತ್ರಗುಚ್ಛಗಳೂ 

ಬಿಂದುವಿನಲ್ಲಿ ಗರಿಷ್ಠ ದೂರ 
ಇವೆ. ಪ್ರಕಾಶಮಾನವಾದ ಈಟಾ 

ದಲ್ಲಿತ್ತು. ಈ ತಿಂಗಳ ಮೊದಲ ವಾರ 
ಕರೀನಾ ಎಂಬುದು ಬರಿಗಣ್ಣಿಗೇ 

ಈಟಾ ಅಕ್ವಾರಿಡ್ಜ್ ಎಂಬ ಉಲ್ಕಾವೃಷ್ಟಿ 
ಕಾಣುವುದೂ ಸಾಧ್ಯವಿದೆ. ಪಶ್ಚಿಮದತ್ತ 

ಇದೆ. ೬ - ೭ರ ಬೆಳಗಿನ ಜಾವ ಗರಿಷ್ಠ 

/ ಅಗಸ 
ಸಾಗುತ್ತಿರುವ ಮಿಥುನ, ಅದಕ್ಕಿಂತ ಮೇಲೆ 

ಅಂದರೆ ಗಂಟೆಗೆ ೫೦ ಉಲ್ಕೆಗಳು ಬೀಳುವುವು. 
ಸಿಂಹ, ಸ್ವಲ್ಪ ಪೂರ್ವದತ್ತ ಕನ್ಯಾ ಇವುಗಳನ್ನು ಕಾಣ 

- ಕುಂಭರಾಶಿಯಿಂದ ಹೊರಟಂತೆ ಕಾಣುವುದರಿಂದ 
ಬಹುದು. ಸಂಜೆಗೆ ಉದಯಿಸುವ ತುಲಾ ರಾಶಿಯಲ್ಲಿ 

- ಈ ಹೆಸರಿದೆ. ಹ್ಯಾಲೀ ಧೂಮಕೇತು ಬಿಟ್ಟು ಹೋದ 
ಅಷ್ಟೇನೂ ಪ್ರಕಾಶಮಾನವಾದ ನಕತಗಳಿಲ್ಲ. ಆದರೆ ಪೂರ್ವದಲ್ಲಿ ಸ್ವಾತಿ, ಚಿತ್ರಾ, ದ 

ಧೂಳಿನ ತುಣುಕುಗಳು ಇವು. 
ಹಸ್ತಾ ಇವು ಪ್ರಮುಖವಾಗಿ ಕಾಣುತ್ತವೆ. ಉತ್ತರದಲ್ಲಿ ಸಪ್ತರ್ಷಿ ಮಂಡಲ ಕಾಣುತ್ತದೆ. ಖಗೋಳ ದಿನಚರಿ 

ಈ ವರ್ಷದುದ್ದಕ್ಕೂ ಪ್ರತಿ ತಿಂಗಳೂ ಚಂದ್ರ ಶನಿಗ್ರಹವನ್ನು ಮರೆ ಮಾಡುವ ಮೇ ೨ ಚಂದ್ರ - ಶುಕ್ರ ಜೋಡಿ * 
ಆಚ್ಛಾದನೆಗಳು ನಡೆಯಲಿವೆ. ಆದರೆ ಅವೆಲ್ಲವೂ ನಮಗೆ ಅನುಕೂಲಕರವಾಗಿಲ್ಲ. 

೩ ಚಂದ್ರ - ಶುಕ್ರ - ಬುಧ ಪುಟ್ಟಗುಂಪು * 
ಈಗ ಶನಿಗ್ರಹ ಬೆಳಗಿನ ಜಾವ ಕಾಣುತ್ತದೆ. ಅಂದರೆ ನಡು ರಾತ್ರಿಯ ಹೊತ್ತಿಗೆ - ೫ ೦೪: ೧೫ಕ್ಕೆ ಅಮಾವಾಸ್ಯೆ 
ಉದಯಿಸಿರುತ್ತದೆ. ಗುರು ಗ್ರಹ ಸುಮಾರು ರಾತ್ರಿ ಎಂಟು ಗಂಟೆಗೇ ಪೂರ್ವದಲ್ಲಿ ೬ - ೭ ಉಲ್ಕಾವೃಷ್ಟಿ 

ಕಾಣುತ್ತದೆ . ತಿಂಗಳ ಕೊನೆಗೆ - ೭ ಮಂಗಳ - ಚಂದ್ರಜೋಡಿ * 
ಸಂಜೆಗೇ ಕಾಣುತ್ತದೆ. ಹಾಗಾಗಿ ೧೨ ಚಾಂದ್ರಮಾಸದ ಮೊದಲ ಪಾದ 
ತಿಂಗಳ ಕೊನೆಯ ದಿನದಲ್ಲಿ ೧೩ ಚಂದ್ರ ಪುರಭೂ ಬಿಂದುವಿನಲ್ಲಿ 
ಪೂರ್ವದ ಅಂಚಿನಲ್ಲಿ ಗುರು ೧೯ ೦೨ :೨೧ಕ್ಕೆ ಹುಣ್ಣಿಮೆ 
ಕಾಣಿಸಿಕೊಳ್ಳುತ್ತದೆ. ಪಶ್ಚಿಮದ ೨೦ ಗುರು- ಚಂದ್ರ ಜೋಡಿ * 
ಈ ಅಂಚಿನಲ್ಲಿ ಕ್ಷೀಣವಾದ ೨೧ ಬುಧ ಗ್ರಹದ ಉಚ್ಚಯುತಿ 
ಮಂಗಳ ಮತ್ತು ಬುಧ ೨೨ ಚಂದ್ರ - ಶನಿ ಜೋಡಿ * 
ಕಾಣುತ್ತವೆ. ಬೆಳಗಿನ ಜಾವ ೨೬ ಚಂದ್ರ ಅಪಭೂ ಬಿಂದುವಿನಲ್ಲಿ 
ಕಾಣುವ ಶುಕ್ರ ಗ್ರಹವನ್ನು ಜೂನ್ ೧ ಚಂದ್ರ - ಶುಕ್ರ ಜೋಡಿ * 
ಗುರುತಿಸುವುದು ಕಷ್ಟವೇನಿಲ್ಲ . 

( *ಛಾಯಾಗ್ರಹಣಕ್ಕೆ ಸದವಕಾಶ) 
ತಿಂಗಳ ಮೊದಲ ಎರಡು 
ಮೂರು ದಿನಗಳಲ್ಲಿ ಶುಕ್ರ 

ಡಾ || ಬಿ . ಎಸ್ . ಶೈಲಜಾ 
ಚಂದ್ರ - ಶುಕ್ರ - ಬುಧ ಪುಟ್ಟ ಗುಂಪು ದಿಂದ ಕೆಳಗೆ ದಿಗಂತದ 

ಜವಾಹರಲಾಲ್ ನೆಹರು ತಾರಾಲಯ 
ಮೇ ೨ ಬೆಳಗಿನ ಜಾವ ಅಂಚಿನಲ್ಲಿ ಬುಧ ಕಾಣುತ್ತದೆ. 

ಹೈಗೌಂಡ್ಸ್ , ಬೆಂಗಳೂರು - ೧ 
ಹೊಸತು೫೨ 

ಮೇ ೨೦೧೯ 


ಅಂಬೇಡ್ಕರ್ 
ಮತ್ತು ಮಾರ್ಕ್ಸ್ 


s 


ಭಾಗ - ೨ 


ಲೇಖನದ ಮೊದಲ ಭಾಗದಲ್ಲಿ ಅಂಬೇಡ್ಕರ್ ಮತ್ತು ೩ . ವಿಮಾ ವ್ಯವಹಾರವೂ ಸಹ ಸರ್ಕಾರದ ಸ್ವಾಮ್ಯದಲ್ಲಿರಬೇಕು ಹಾಗೂ 
ಮಾರ್ಕ್ಸ್‌ರವರ ತತ್ವಶಾಸ್ತ್ರೀಯ ನೆಲೆಗಟ್ಟುಗಳನ್ನು , “ ಧರ್ಮದ ಕುರಿತು ಪ್ರತಿಯೊಬ್ಬ ಪ್ರಜೆಯೂ ಅವನ ಗಳಿಕೆಗೆ ತಕ್ಕಂತೆ ಜೀವ ವಿಮೆಯನ್ನು 
ಅವರುಗಳಿಗಿದ್ದ ಅಭಿಪ್ರಾಯಗಳನ್ನೂ ಮತ್ತು “ಸಮಾಜವಾದದ ಬಗ್ಗೆ ಮಾಡಿಸುವ ವ್ಯವಸ್ಥೆಯಿರಬೇಕು. 
ಅವರುಗಳ ವಿಶ್ಲೇಷಣಾತ್ಮಕ ನಿಲುವುಗಳನ್ನೂ ಚರ್ಚೆ ಮಾಡಲಾಗಿದ್ದು ೪, `ಕೃಷಿ ಯೂ ಸಹ ಸರ್ಕಾರದ ಕೈಯಲಿರುವ ( ಸರ್ಕಾರಿ ಸ್ವಾಮ್ಯದ) 
ಲೇಖನದ ಈ ಅಂತಿಮ ಭಾಗದಲ್ಲಿ ನಾವು ಅಂಬೇಡ್ಕರ್‌ ಹಾಗೂ ಉದ್ದಿಮೆಯಾಗಿರಬೇಕು. 
ಮಾರ್ಕ್ಸ್ರವರ “ಆರ್ಥಿಕ ನೀತಿಗಳ ಕುರಿತು ಚರ್ಚಿಸಲಿದ್ದೇವೆ. ೫. ಕೃಷಿ ಯನ್ನು ಸರ್ಕಾರವು ಈ ಕೆಳಗೆ ವಿವರಿಸಿದ ರೀತಿಯಲ್ಲಿ ನಡೆಸಬೇಕು: 
ಅಂಬೇಡ್ಕರ್ ಮತ್ತು ಮಾರ್ಕ್ಸ್‌ರವರ ಚಿಂತನೆಗಳ ನಡುವಿನ ಸಾಮ್ಯತೆ ( ಅ ) ಖಾಸಗೀ ಜಮೀನುಗಳನ್ನು ವಶಪಡಿಸಿಕೊಂಡ ನಂತರ 
ಹಾಗೂ ಅವುಗಳು ಎಲ್ಲಿ “ ಪರಸ್ಪರ ಸಂಧಿಸುತ್ತವೆ ಎಂಬುದನ್ನೂ ಸಹ ಸರ್ಕಾರವು ಅವುಗಳನ್ನು ಏಕರೀತಿಯ ಅಳತೆಗೆ ವಿಭಾಗಿಸಿ 
ಗುರುತಿಸುವ ಪ್ರಯತ್ನವನ್ನು ಕೈಗೊಳ್ಳಲಾಗಿದೆ. 

ಅವುಗಳನ್ನು ಸ್ಥಳೀಯರಿಗೆ ಈ ಕೆಲವು ನಿಬಂಧನೆಗಳೊಂದಿಗೆ 
ಆರ್ಥಿಕ ನೀತಿ ಹಾಗೂ ಕಾರ್ಮಿಕ ವರ್ಗ 

ಬಾಡಿಗೆಗೆ ನೀಡಬೇಕು. 
೧೯೪೭ರಲ್ಲಿ ಅಖಿಲ ಭಾರತ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ( All ( ೧) ಕೃಷಿಯನ್ನು ಎಲ್ಲರೂ ಸಾಮೂಹಿಕವಾಗಿ ನಡೆಸಬೇಕು. 
India Sheduled Castes Federation ) ಪರವಾಗಿ ಅಂಬೇಡ್ಕರ್‌ ( ೨) ಸರ್ಕಾರವು ನಿಗದಿಪಡಿಸುವ ಕಾನೂನು ಹಾಗೂ ನಿರ್ಬಂಧನೆಗಳಿಗೆ 
ಅವರು ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ಪರಿಶಿಷ್ಟ ಜಾತಿಗಳ ಅನುಗುಣವಾಗಿ ಕೃಷಿಯನ್ನು ನಡೆಸಬೇಕು. 
ಸುರಕ್ಷತೆಯನ್ನು ಕುರಿತು ಸಂವಿಧಾನ ರಚನಾ ಸಭೆಗೆ ( Constituent ( ೩ ) ಯಾವುದೇ ಜಾತಿ ಅಥವಾ ಪಂಗಡದ ಹೆಸರಲ್ಲಿ ಭೇದಭಾವ 
Assembly ) ಒಂದು ಮನವಿಯನ್ನು ತಯಾರಿಸಿ ಸಲ್ಲಿಸುತ್ತಾರೆ. ಈ 

ಇರಕೂಡದು. ಅಲ್ಲದೇ ಜಮೀನುದಾರ , ಗೇಣೀದಾರ ಅಥವಾ 
ಮನವಿಯಲ್ಲಿರುವ ಅಂಶಗಳ ತಿರುಳೇ ನಂತರದಲ್ಲಿ ಭಾರತದ ಸಂವಿಧಾನ 

ಭೂಹೀನ ಕಾರ್ಮಿಕನೆಂಬ ಭೇದಭಾವವಿರಕೂಡದು. 
ರಚನೆಯ ಸಂದರ್ಭದಲ್ಲಿ ಪಕ್ವಗೊಂಡು ಫಲಿತಗೊಳ್ಳುತ್ತವೆ . ೧೯೪೭ರ ಈ - ೧೯೪೭ರ ತಮ್ಮ ಮನವಿಯಲ್ಲಿ ಅಂಬೇಡ್ಕರ್ ಅವರು ಇನ್ನೂ ಒಂದು 
ಮನವಿಯು ಅನೇಕ ಕುತೂಹಲಕಾರಿ ಅಂಶಗಳಿಂದ ಕೂಡಿದೆ. ಪರಿಶಿಷ್ಟ ಹೆಜ್ಜೆ ಮುಂದೆ ಹೋಗಿ ಹೇಳುತ್ತಾರೆ, “ ಭಾರತದ ಶೀಘ್ರ ಔದ್ಯೋಗೀಕರಣಕ್ಕೆ 
ಜಾತಿಗಳ ರಕ್ಷಣೆಗೆ ವಿಶಿಷ್ಟ ಆರ್ಥಿಕ ನೀತಿಗಳು ಬಹಳ ಅತ್ಯಗತ್ಯವೆಂದು ಪ್ರಭುತ್ವದ ಸಮಾಜವಾದ ( State Socialism) ” ಅತೀ ಅಗತ್ಯವಾಗಿದೆ. 
ಅಂಬೇಡ್ಕರ್ ಅವರು ಭಾವಿಸಿರುವುದು ಅತ್ಯಂತ ಆಸಕ್ತಿಜನಕ ಖಾಸಗೀ ಉದ್ಯಮಗಳಿಂದ ಇದು ಅಸಾಧ್ಯ. ಖಾಸಗಿಯವರಿಗೆ ಇದನ್ನು 
ಅಂಶವಾಗಿದೆ. ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ಆರ್ಥಿಕ ವಹಿಸಿದರೂ ಕೂಡ ಅದರಿಂದ ಸಂಪತ್ತಿನ ಹಂಚುವಿಕೆಯಲ್ಲಿ ತಾರತಮ್ಯ 
ಶೋಷಣೆಯಿಂದ ಪರಿಶಿಷ್ಟ ಜಾತಿಯ ಜನರನ್ನು ರಕ್ಷಿಸಲು ಈ ಕೆಲವು ಉಂಟಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಾದಂತೆ ಆರ್ಥಿಕ ಅಸಮಾನತೆಗೆ 
ಪ್ರಮುಖ ಆರ್ಥಿಕ ನೀತಿಗಳ ಅನುಷ್ಠಾನವನ್ನು ಅಂಬೇಡ್ಕರ್ ಅವರು ಒತ್ತಿ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಇದು ಭಾರತೀಯರಿಗೊಂದು 
ಹೇಳುತ್ತಾರೆ. 

ಎಚ್ಚರಿಕೆಯ ಪಾಠ.” ಅಂಬೇಡ್ಕರ್ ಅವರು ಪ್ರಭುತ್ವದ ಸಮಾಜವಾದದ 
೧ . ಅತಿ ಪ್ರಮುಖ ಉದ್ದಿಮೆಗಳನ್ನು ( Key Industries) ಸರ್ಕಾರೀ ( State Socialism) ಅಗತ್ಯತೆ ಕುರಿತು ಬಹಳ ದೃಢವಾದ 
- ಸ್ವಾಮ್ಯದಲ್ಲಿದ್ದು, ಸರ್ಕಾರವೇ ಅವುಗಳನ್ನು ನಡೆಸಬೇಕು. 

ಅಭಿಪ್ರಾಯವನ್ನು ಹೊಂದಿದ್ದರು ಹಾಗೂ ಯಾವುದೇ ಶಾಸನಗಳಿಂದ 
೨ . ಅಷ್ಟು ಪ್ರಮುಖವಲ್ಲದ ಆದರೆ ಮೂಲಭೂತ ಉದ್ದಿಮೆಗಳನ್ನೂ ಅಥವಾ ಕಾರ್ಯಾಂಗದ ಮೂಲಕ ಈ ಅಂಶವನ್ನು ಬದಲಾಯಿಸದೇ 
ಕೂಡ ಸರ್ಕಾರವೇ ತನ್ನ ಕೈಯಲ್ಲಿರಿಸಿ 

ಇರುವ ಹಾಗೆ ಮಾಡಬೇಕೆಂದು ಅವರ ದೃಢ 
ಕೊಂಡಿರಬೇಕು. ಅಥವಾ ಸರ್ಕಾರೀ | ಮೂಲ: ಎಂ . ಸತಾನಂದ | ನಿಲುವಾಗಿತ್ತು. ಅಂಬೇಡ್ಕರ್‌ ಅವರ ರಾಜ್ಯಗಳು 
ಕಾರ್ಪೊರೇಷನ್ನುಗಳಾಗಿ ನಿಯಂತ್ರಣದಲ್ಲಿಟ್ಟು 

ಹಾಗೂ ಅಲ್ಪಸಂಖ್ಯಾತರು ( States and 
ಕೊಳ್ಳಬೇಕು. 

ಅನುವಾದ : ಎಂ . ಸಿ. ಡೋಂಗ್ರ | Minorities) ಎಂಬ ಲೇಖನದ ಅಂಶಗಳನ್ನು 
ಮೇ ೨೦೧೯ 

– ಹೊಸತು೫೩ 


KING 


<!\\ 


1 


LOYA 


. 


LARISA 
\ \ \ 


LOYAL 


LAND 


LAND 


KNIGHTS 


PEASANTS 


MALLI 


A1 


FEUDAL 
ಮಾರ್ಕ್ಸ್ರವರ ಕಮ್ಯುನಿಸ್ಟ್ ಪ್ರಣಾಳಿಕೆ ಯೊಂದಿಗೆ SYSTEM 

“ಶ್ರಮಜೀವಿಗಳೂ ಮತ್ತು ಪಾರ್ಲಿಮೆಂಟರಿ 
ಹೋಲಿಸಿದ್ದಲ್ಲಿ ಈ ಇಬ್ಬರು ಚಿಂತಕರ 

ಪ್ರಜಾಪ್ರಭುತ್ವ ” ಎಂಬ ತಮ್ಮ ಲೇಖನದಲ್ಲಿ 
ಆಲೋಚನೆಗಳ ನಡುವಿರುವ ಸಾಮ್ಯತೆ ಎದ್ದು 

ಅಂಬೇಡ್ಕರ್ ಅವರು “ ಭಾರತದ ಶ್ರಮ ಜೀವಿ 
ಕಾಣುತ್ತದೆ. ಅಂಬೇಡ್ಕರ್ ಅವರು ಪ್ರತಿ 

ವರ್ಗವು ತನ್ನ ಮೂರು ಮುಖ್ಯ ತಪ್ಪುಗಳನ್ನು 
ಪಾದಿಸಿರುವ ಆರ್ಥಿಕ ಕಾರ್ಯಾಚರಣೆಗಳು 

ಸರಿಪಡಿಸಿಕೊಂಡಲ್ಲಿ ಉತ್ತಮ ಜೀವನವನ್ನು 
( Economic Program) ” ಮಾರ್ಕ್ಸ್‌ವಾದದಲ್ಲಿ 

ನಡೆಸಬಹುದೆಂದು ಹೇಳುತ್ತಾರೆ. ಅವುಗಳೆಂದರೆ: 
ಹೇಳಿರುವ “ಉತ್ತಾದನಾ ಮೂಲಗಳು ಸರ್ಕಾರದ 

೧ . ಶ್ರಮಜೀವಿ ವರ್ಗವು ಮಾನವ 
( ಪ್ರಭುತ್ವದ) ಕ್ರೋಢೀಕೃತವಾಗಬೇಕೆಂಬ 

ಸಮಾಜವನ್ನು ಆಳುವ ಶಕ್ತಿಯಿರುವ ಸಾಹಿತ್ಯ 
ಯೋಚನೆಗೆ ಸರಿಸಮವಾಗಿದೆ. ವಿಮಾಕ್ಷೇತ್ರ 

ಹಾಗೂ ಚಿಂತನೆಗಳನ್ನು ತಿಳಿದುಕೊಳ್ಳದೇ 
ಹಾಗೂ ಬ್ಯಾಂಕಿಂಗ್ ವಲಯಗಳು ರಾಷ್ಟ್ರೀಕರಣ 

ಇರುವುದು ಮೊದಲನೇ ದೊಡ್ಡ ತಪ್ಪು . 
ಗೊಳ್ಳಬೇಕೆಂಬ ಅಂಬೇಡ್ಕರ್‌ ಅವರ ನಿಲುವು 

ಅಂಬೇಡ್ಕರ್ ಅವರ ಪ್ರಕಾರ ಶೋಷಣೆಗೊಳ 
“ಬೂರ್ಷ್ಟಾಗಳ ಕೈಯಿಂದ ಶ್ರಮಜೀವಿ 

ಗಾದವರೆಲ್ಲರೂ ಮಾರ್ಕ್ಸ್‌ವಾದವನ್ನು ಓದಲೇ 
ವರ್ಗವು ಅಧಿಕಾರವನ್ನು ತನ್ನ ಕೈಯಲ್ಲಿ 

ಬೇಕು. ಮಾರ್ಕ್ಸ್‌ವಾದವು ಆರ್ಥಿಕ 
ವಶಪಡಿಸಿಕೊಳ್ಳಬೇಕೆಂಬ ಮಾರ್ಕ್ಸ್ ವಾದೀ 

ಸಂಬಂಧಗಳ ಕುರಿತು ವಿಶ್ಲೇಷಿಸುವುದರಿಂದ 
ನಿಲುವಿಗೆ ಸರಿಸಮನಾಗಿದೆ. ಉತ್ಪಾದನಾ 

ಇದನ್ನು ತಿಳಿದುಕೊಂಡಿರಲೇಬೇಕು. ಅಂಬೇಡ್ಕರ್ 
ವಿಧಾನದಲ್ಲಿ ಅಥವಾ ಉತ್ಪಾದನಾ ಸ್ವಾಮ್ಯದಲ್ಲಿ 

ಅವರು ಹೇಳುತ್ತಾರೆ , “ ದುಡಿವ ವರ್ಗಕ್ಕೆ 
ಬದಲಾವಣೆಯಾದಾಗ ಉತ್ಪಾದನಾ ಸಂಬಂಧ 

ಸೇರಿದ ಪ್ರತಿಯೊಬ್ಬರೂ ರುಸೋವಿನ 
( ಆರ್ಥಿಕ ಸಂಬಂಧಗಳಲ್ಲೂ ಕ್ರಾಂತಿಕಾರೀ 

ಸಾಮಾಜಿಕ ಒಪ್ಪಂದ , ಮಾರ್ಕ್ಸ್‌ನ 
ಆಮೂಲಾಗ್ರ ಬದಲಾವಣೆಗಳಾಗುತ್ತವೆ ಎಂದು 

ಕಮ್ಯುನಿಸ್ಟ್ ಪ್ರಣಾಳಿಕೆ... ಇವುಗಳನ್ನು 
ಮಾರ್ಕ್ಸ್ ಗುರುತಿಸಿರುವುದನ್ನು ಇಲ್ಲಿ ನೆನಪು 

ನ್ಯೂಡಲ್ ವ್ಯವಸ್ಥೆ 

ತಿಳಿದಿರಲೇಬೇಕು. ಆದರೆ ಇವುಗಳ ಬದಲಾಗಿ 
ಮಾಡಿಕೊಳ್ಳಬೇಕು. ಈ ಹಿನ್ನೆಲೆಯಲ್ಲೇ ಕಮ್ಯುನಿಸ್ಟ್ ಪ್ರಣಾಳಿಕೆಯಲ್ಲಿ ರಾಜ ಮಹಾರಾಜರುಗಳ ಕುರಿತಿರುವ ಸುಳ್ಳು ಹಾಗೂ ವೈಭವೀಕೃತ 
“ ಮಾನವನ ಇತಿಹಾಸವೆಂದರೆ ಅದು ವರ್ಗ ಸಮರದ ಇತಿಹಾಸ ” ಎಂದು ಕಥೆಗಳನ್ನು ಕೇಳುತ್ತ ಬಂದಿರುತ್ತಾರೆ ”. 
ಹೇಳಿರುವುದು. ಪ್ರೋಡಲ್ ವ್ಯವಸ್ಥೆಯ ಒಳಗಿನಿಂದಲೇ ಪ್ರೋಡಲ್ ವ್ಯವಸ್ಥೆಯ ೨. ಅಂಬೇಡ್ಕರ್ ಅವರ ಪ್ರಕಾರ ಶ್ರಮಜೀವಿ ವರ್ಗದ ಎರಡನೇ ದೊಡ್ಡ 
ನಾಶದೊಂದಿಗೆ ಬಂಡವಾಳಶಾಹೀ ವ್ಯವಸ್ಥೆ ತಲೆಯೆತ್ತುತ್ತದೆ ಎನ್ನುವುದಕ್ಕೆ ತಪ್ಪೆಂದರೆ “ ಪ್ರಭುತ್ವವನ್ನು ( ಸರ್ಕಾರವನ್ನು ) ವಶಪಡಿಸಿಕೊಳ್ಳುವತ್ತ 
ಇದೊಂದು ಉತ್ತಮ ಉದಾಹರಣೆ. ಗ್ರಾಮೀಣ ಬದುಕಿನ ಕುರಿತು ಇರುವ ಅವರಿಗಿರುವ ನಿರಾಸಕ್ತಿ ” ಶ್ರಮಜೀವಿ ವರ್ಗವು ತನ್ನ ಹಿತಾಸಕ್ತಿಯನ್ನು 
“ರಮ್ಯ ಕಲ್ಪನೆಗಳನ್ನು ಛೇಡಿಸುತ್ತ “ಒಂದು ಗ್ರಾಮವೆಂದರೆ ಸಂಕುಚಿತ ಕಾಪಾಡಿಕೊಳ್ಳುವ ಉದ್ದೇಶದಿಂದಾದರೂ ಸರ್ಕಾರವನ್ನು ನಿಯಂತ್ರಿಸುವುದರ 
ಸ್ಥಿಳೀಯತೆಯ ಉಗ್ರಾಣ, ಅಜ್ಞಾನದ, ಸಂಕುಚಿತ ಮನೋಭಾವನೆಯ ಹಾಗೂ ಅಗತ್ಯತೆಯನ್ನು ಕೂಡ ಮನಗಂಡಿಲ್ಲ ಎಂದು ಖೇದವನ್ನು ವ್ಯಕ್ತಪಡಿಸಿರು 
ಜಾತೀಯತೆಯ ಕೇಂದ್ರ ” ಎಂದು ಅಂಬೇಡ್ಕರ್ ಅವರು ಹೇಳುತ್ತಾರೆ. ತ್ತಾರೆ. ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರ ಪ್ರಜ್ಞೆಯನ್ನು ಸಂಕುಚಿತ 
ನ್ಯೂಡಲ್ ವ್ಯವಸ್ಥೆಯು ಒಳಗೊಂಡಿರುವ ಅಸಮಾನತೆ ಮತ್ತು ಅನ್ಯಾಯಗಳ ಗೊಳಿಸಿದ್ದು ಸರ್ಕಾರವನ್ನು ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಮಿಕ 
ವಿರುದ್ದ ಅಂಬೇಡ್ಕರ್‌ ಅವರು ತಮ್ಮ ಜೀವಿತದ ಉದ್ದಕ್ಕೂ ಸಂಘಟನೆಗಳು ಕೆಲಸ ಮಾಡಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿರುತ್ತಾರೆ. 
ಹೋರಾಡಿರುವುದನ್ನು ನೋಡಬಹುದು. ಪ್ರೋಡಲ್ ವ್ಯವಸ್ಥೆಯ ಕ್ರೂರ ೩. ಶ್ರಮಜೀವಿ ವರ್ಗದ ಮೂರನೇ ಪ್ರಮುಖ ತಪ್ಪೆಂದರೆ “ ಹುಸಿ 
ವಿಧಾನಗಳ ಅವಿರತ ಹೋರಾಟವೇ ಅಂಬೇಡ್ಕರ್ ಅವರ ಜೀವನವಾಗಿತ್ತು. ರಾಷ್ಟ್ರೀಯತೆಗೆ ” ಮರುಳಾಗುವುದು. ಅಂಬೇಡ್ಕರ್ ಅವರು ಹೇಳುತ್ತಾರೆ, 
ನಗರ ಕೇಂದ್ರಗಳು ಹಾಗೂ ನಗರಾಧಾರಿತ ಉದ್ದಿಮೆಗಳು ಪ್ರೋಡಲ್ “ಎಲ್ಲ ರೀತಿಯಿಂದಲೂ ಶೋಷಣೆಗೆ, ಬಡತನಕ್ಕೆ ತಳ್ಳಲ್ಪಟ್ಟ ಶ್ರಮಜೀವಿ 
ಶೋಷಣೆಗೊಳಗಾದವರಿಗೆ ಉತ್ತಮ ಅವಕಾಶಗಳನ್ನು ಒದಗಿಸಬಲ್ಲವು ಎಂದು ವರ್ಗವು ದೇಶಭಕ್ತಿ, ರಾಷ್ಟ್ರೀಯತೆಯಂತಹ ಭಾವನೆಗಳಿಗೆ ಬಲಿಯಾಗಿ 
ಅಂಬೇಡ್ಕರ್‌ ಅರಿತಿದ್ದರು. ಔದ್ಯೋಗೀಕರಣಗೊಂಡ ಸಮಾಜದಲ್ಲಿ ಏನನ್ನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧರಾಗುತ್ತಾರೆ. ಇವರುಗಳ ತ್ಯಾಗ , 
ತಾರತಮ್ಯವು ಕಮ್ಮಿಯಿರುತ್ತದೆ ಹಾಗೂ ಬಂಡವಾಳಶಾಹೀ ವ್ಯವಸ್ಥೆಯಲ್ಲಿ ಬಲಿದಾನಗಳಿಂದ ಬಂದ ರಾಷ್ಟ್ರೀಯ ಸರ್ಕಾರ ವು ಶ್ರಮಜೀವಿಗಳನ್ನು 
ಶೋಷಣೆಗೊಳಗಾದ ಜಾತಿಗಳು ಹೆಚ್ಚು ಸುರಕ್ಷತೆಯನ್ನು ಹೊಂದಿರುತ್ತವೆ ತುಳಿದು ಹಾಕಿ ಅವರುಗಳ ವಿರೋಧಿಯಾಗಿ ಕೆಲಸ ಮಾಡುವುದನ್ನು 
ಎಂಬುದನ್ನು ಅಂಬೇಡ್ಕರ್‌ ಅರಿತಿದ್ದರು. ಅಂಬೇಡ್ಕರ್ ಅವರ ಈ ನೋಡಬಹುದು ”. ಅಂತಾರಾಷ್ಟ್ರೀಯತೆ ಎಂಬುದೇ ಶ್ರಮಜೀವಿ ವರ್ಗದ 
ತಿಳುವಳಿಕೆಯು ಇತಿಹಾಸದ ಕುರಿತು ಇರುವ ಮಾರ್ಕ್ಸ್‌ವಾದೀಯ ನೈಜ ಗುಣ ಎಂಬುದು ಅಂಬೇಡ್ಕರ್ ಅವರ ಖಚಿತ ಅಭಿಪ್ರಾಯವಾಗಿತ್ತು. 
ತಿಳುವಳಿಕೆಗೆ ಸರಿಸಮನಾಗಿದೆ. ೧೭೮೯ರ ಫ್ರಾನ್ಸಿನ ಕ್ರಾಂತಿಯನ್ನು “ಪ್ಯೂಡಲ್ ಹಳೆಯ ಗತವೈಭವಗಳನ್ನು ಆರಾಧಿಸುವ ರಾಷ್ಟ್ರೀಯತೆಯನ್ನು ಶ್ರಮಜೀವಿ 
ಆಸ್ತಿ ಬದಲು ಬಂಡವಾಳಶಾಹೀ ಆಸ್ತಿಯನ್ನು ತಂದಂತಹ ಕ್ರಾಂತಿ ಎಂದು ವರ್ಗವು ತಿರಸ್ಕರಿಸಬೇಕೆಂಬುದೇ ಅಂಬೇಡ್ಕರ್ ಅವರ ಆಶಯವಾಗಿತ್ತು. 
ಮಾರ್ಕ್ಸ್ ಬಣ್ಣಿಸಿದ್ದು ಕಮ್ಯುನಿಸ್ಟ್ ಪ್ರಣಾಳಿಕೆಯಲ್ಲಿ ಮಾರ್ಕ್ಸ್ ಹೇಳುತ್ತಾರೆ, ಮಾರ್ಕ್ಸ್ ಹೇಳುವ ಶ್ರಮಜೀವಿಗಳ ಅಂತಾರಾಷ್ಟ್ರೀಯತೆಯು 
“ಬಂಡವಾಳಶಾಹೀ ವ್ಯವಸ್ಥೆಯು ದೊಡ್ಡ ದೊಡ್ಡ ನಗರಗಳನ್ನು ಸೃಷ್ಟಿಸಿದೆ, ಕಮ್ಯುನಿಸಮ್ಮಿನ ಪ್ರಮುಖ ನಿಲುವಾಗಿದ್ದು ಅಂಬೇಡ್ಕರ್ ಅವರೂ ಸಹ 
ನಗರದ ಜನಸಂಖ್ಯೆಯನ್ನೂ ಅಪಾರವಾಗಿ ಹೆಚ್ಚಿಸಿದೆ ಹಾಗೂ ತನ್ಮೂಲಕ ಗ್ರಾಮೀಣ ಇದನ್ನು ಸಮ್ಮತಿಸುವುದನ್ನು ನೋಡಬಹುದು. ತಮ್ಮ ಸ್ವಂತ ಹಿತಾಸಕ್ತಿಗಳನ್ನು 
ಜೀವನದಿಂದ ಅಪಾರ ಸಂಖ್ಯೆಯಲ್ಲಿ ಜನರನ್ನು ಕಾಪಾಡಿದೆ.” ಲಾಭವನ್ನು ಕಾಪಾಡಲಾದರೂ ಶ್ರಮಜೀವಿ ವರ್ಗವು ಪ್ರಭುತ್ವವನ್ನು ತನ್ನದಾಗಿಸಿ 
ತನ್ನದಾಗಿಸುವ ಭರದಲ್ಲಿ ಬಂಡವಾಳಶಾಹೀ ಪದ್ಧತಿಯು ಕ್ರೂರವಾಗಿದ್ದರೂ , ಕೊಳ್ಳಬೇಕೆಂದು ಅಂಬೇಡ್ಕರ್‌ ವಾದಿಸುತ್ತಾರೆ. ಈ ಎಲ್ಲ ಅಂಶಗಳನ್ನು 
ಫ್ಯಡಲ್ ವ್ಯವಸ್ಥೆಗಿಂತ ಎಷ್ಟೋ ಪಾಲು ಉತ್ತಮವಾದದ್ದಾಗಿದೆ. ಮಾರ್ಕ್ಸ್ ಹಿನ್ನೆಲೆಯಲ್ಲಿಟ್ಟುಕೊಂಡು ವರ್ತಮಾನದ ಕುರಿತು ಹಾಗೂ ಭವಿಷ್ಯತ್ತಿನಲ್ಲಿ 
ಪ್ರಕಾರ ಸಮಾಜದ ಸ್ವಾಭಾವಿಕ ವಿಕಾಸ ಅಥವಾ ಅಭಿವೃದ್ಧಿಯ ರೀತಿ ಈ ಮಾಡಬೇಕಾದ ಕೆಲಸಗಳ ಕುರಿತು ಗಮನ ಹರಿಸೋಣ. 
ರೀತಿಯಲ್ಲೇ ಇರುವುದು. ಹೀಗಾಗಿ ಅಂಬೇಡ್ಕರ್‌ ಹಾಗೂ ಮಾರ್ಕ್ಸ್ರವರ ವರ್ತಮಾನದ ದಿನಗಳು ಹಾಗೂ ಮುಂಬರುವ ದಿನಗಳು 
ತಿಳುವಳಿಕೆಗಳಿಗೂ ಅಪಾರ ಸಾಮ್ಯತೆಗಳನ್ನು ನೋಡಬಹುದು. 

ಎರಡು ಪ್ರಮುಖ ಕಾರಣಗಳಿಗೋಸ್ಕರ ನಮ್ಮ ದೇಶದ ಸದ್ಯದ ಸ್ಥಿತಿ 
ಹೊಸತು೫೪ 

ಮೇ ೨೦೧೯ 


ಅವರನ್ನು 


ಬಹಳ ಗಂಭೀರವಾಗಿದೆ. ನ್ಯೂಡಲ್ ಹಾಗೂ ಸನಾತನವಾದಿಗಳು ೧೧೦ಕ್ಕೂ ಹೆಚ್ಚು ಮಂದಿ ಬಿಲಿಯಾಧಿಪತಿಗಳನ್ನು ನೋಡಬಹುದಾಗಿದೆ. 
ಧರ್ಮಾಭಿಮಾನ ದ ಹೆಸರಿನಲ್ಲಿ ಮೆರೆಯಲು ಆರಂಭಿಸಿದ್ದಾರೆ. ಇವರುಗಳು ಶೇಕಡಾ ೧೨ಕ್ಕಿಂತಲೂ ಹೆಚ್ಚಿನ GDPಯನ್ನು ತಮ್ಮ 
ಎರಡನೆಯದಾಗಿ ೧೯೯೦ರ ನಂತರದ ಹೊಸ ಆರ್ಥಿಕ ನೀತಿಯ ನಿಯಂತ್ರಣದಲ್ಲಿ ಇರಿಸಿಕೊಂಡಿದ್ದಾರೆ. ೧೯೯೬ರಿಂದ ಮೂರು ಲಕ್ಷಕ್ಕೂ 
ಪರಿಣಾಮವಾಗಿ ದೇಶದ ಆರ್ಥಿಕತೆಯು ಸಂಪೂರ್ಣವಾಗಿ ಬದಲಾವಣೆಗೆ ಹೆಚ್ಚು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ೪೫ ವರ್ಷಗಳಲ್ಲಿ 
ಒಳಪಟ್ಟಿದೆ. ೧೯೯೦ಕ್ಕೂ ಪೂರ್ವದಲ್ಲಿ ( ೧ ) ಮಿಶ್ರ ಆರ್ಥಿಕ ನೀತಿಯಡಿಯಲ್ಲಿ ನೋಡಿರದ ಪ್ರಮಾಣದಲ್ಲಿ ಈಗ ನಿರುದ್ಯೋಗ ತಾಂಡವವಾಡುತ್ತಿದೆ. 
ಸರ್ಕಾರವೇ ಮುಂದೆ ನಿಂತು ದೇಶದ ಆರ್ಥಿಕತೆಯನ್ನು ನಿರೂಪಿಸುತ್ತಿತ್ತು ಆರ್ಥಿಕತೆ ಹಾಗೂ ಉತ್ಪಾದನಾ ಸಂಬಂಧಗಳು ಸಂಪೂರ್ಣವಾಗಿ 
ಹಾಗೂ ( ೨) ಜಾತ್ಯತೀತತೆ ಮತ್ತು ವೈಜ್ಞಾನಿಕ ಮನೋಭಾವವು ಪ್ರಭುತ್ವದ ಬದಲಾಗಿವೆ. GDPಯಲ್ಲಾಗುವ ಹೆಚ್ಚಳವು ದೊಡ್ಡ ದೊಡ್ಡ ಉದ್ದಿಮೆದಾರರ 
ನಿರ್ದೆಶನಾತ್ಮಕ ನೀತಿಗಳಾಗಿದ್ದವು. ಇವೆರಡೂ ಈಗ ನಾಶಗೊಳಿಸಲ್ಪಡುತ್ತಿವೆ ಹಾಗೂ ಏಕಸ್ವಾಮ್ಯ ಬಂಡವಾಳದ ಕೈ ಸೇರುತ್ತಿದೆ. ಸರ್ಕಾರದ ಎಲ್ಲ 
ಹಾಗೂ ಕಣ್ಮರೆಯಾಗುತ್ತಿವೆ. 

ನೀತಿಗಳೂ ಬಂಡವಾಳಗಾರರ ಪರ ವಾಲಿವೆ. ಜಮೀನುನೀಡುವಲ್ಲಿ, ಪರಿಸರ 
- ದೇಶದ ಆರ್ಥಿಕತೆಗೆ ಅತೀ ಅಗತ್ಯವಾದ ಉದ್ದಿಮೆಗಳಲ್ಲಿ, ಬೃಹತ್ ಸಂರಕ್ಷಣೆಯ ವಿಚಾರಗಳಲ್ಲಿ, ಕಾರ್ಮಿಕ ಕಾಯ್ದೆಗಳ ವಿಚಾರಗಳಲ್ಲಿ 
ಉದ್ದಿಮೆಗಳಲ್ಲಿ ಸರ್ಕಾರವೇ ಬಂಡವಾಳವನ್ನು ಹೂಡಿ ಅವುಗಳನ್ನು ನಡೆಸುವ ಎಲ್ಲದರಲ್ಲೂ ಸರ್ಕಾರದ ನೀತಿಗಳು ಬಂಡವಾಳಗಾರರ ಪರವಾಗಿ 
ಕಾಲವೊಂದಿತ್ತು. ಆದರೆ ಈಗ ಸರ್ಕಾರಿ ಸ್ವಾಮ್ಯದ ಉದ್ದಿಮೆಗಳಿಂದ ಮಾರ್ಪಾಡಾಗುತ್ತಿವೆ. ಉದಾಹರಣೆಗೆ, ಗುಜರಾತ್ ಸರ್ಕಾರವು ಟಾಟಾದವರ 
“ ಬಂಡವಾಳದ ಹಿಂದೆಗೆತ ” ವೇ ಪ್ರಭುತ್ವದ ಮಂತ್ರವಾಗಿದೆ . ಪ್ರಭುತ್ವದ ಈಗಿನ ಒಂದು ನ್ಯಾನೋ ಕಾರಿನ ಮೇಲೆ ರೂ . ೬೦೦೦೦ / - ದಷ್ಟು ಸಬ್ಸಿಡಿ ನೀಡುತ್ತಿತ್ತು. 
ಕ್ರಮಗಳು IMF, WTO, ವಿಶ್ವಬ್ಯಾಂಕುಗಳು ಉಪದೇಶಿಸುವ ನವ ಇದು ಆ ಕಾರಿನ ಬೆಲೆಯ ಮೂರನೇ ಒಂದು ಭಾಗವಾಗಿದ್ದು ಸರ್ಕಾರವೇ 
ಉದಾರೀಕರಣದ ನೀತಿಗಳಿಗೆ ಅನುಗುಣವಾಗಿವೆ. ಉದಾಹರಣೆಯಾಗಿ ನಾವು ಈ ಕಾರಿನ ಉತ್ಪಾದನೆಗೆ ಕೈ ಹಾಕದೇ ಒಂದು ಖಾಸಗಿ ಕಂಪೆನಿಗೆ ಇಷ್ಟೆಲ್ಲ 
BHEL, BEL , HMT, ITI, NGEF, HAL, ವಿದ್ಯುತ್ ಪ್ರಾಜೆಕುಗಳು , ಸೀಲ್ ಸಬಿಡಿ ಕೊಡುತ್ತಿರುವುದು ಯಾಕೆಂಬುದು ಯಕ್ಷಪ್ರಶ್ನೆಯಾಗಿದೆ. 
ಉದ್ದಿಮೆಗಳು, ಗಣಿ ಕಂಪೆನಿಗಳು ಹೀಗೆ ಎಷ್ಟೋ ಸರ್ಕಾರಿ ಸ್ವಾಮ್ಯದ ದೇಶದ ಯುವಜನತೆಯನ್ನು ದಾರಿದ್ರಕ್ಕೆ ತಳ್ಳಿದ ನೀತಿಗಳ ಪರಿಣಾಮವಾಗಿ 
ಸಂಸ್ಥೆಗಳ ಹೆಸರುಗಳನ್ನು ಹೇಳಬಹುದು. ೧೯೫೦ - ೮೦ರಲ್ಲಿ ಸರ್ಕಾರದ ಸಾಮಾಜಿಕ ಪ್ರಕೋಭೆ ಹೆಚ್ಚಾಗುತ್ತಿದೆ. ಭಾರತೀಯ ಸಮಾಜದ ಮೇಲ್ಲಾತಿಯ 
ಭಾಗವಾಗಿ ಸಾರ್ವಜನಿಕ ಸೊತ್ತಾಗಿ ಇವುಗಳೆಲ್ಲ ಬೆಳೆಸಲ್ಪಟ್ಟವು. ಜನರಿಗೂ ಮೀಸಲಾತಿಬೇಕು ಎನ್ನುವ ಚಳುವಳಿಗಳು , ಕಾಯ್ದೆಗಳು ನಮ್ಮ 
ಆಶ್ಚರ್ಯವೆಂದರೆ ೧೯೯೦ರ ನಂತರದಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲಿ ಯಾವ ನಡುವೆ ತಲೆಯೆತ್ತುತ್ತಿರುವ ಅಪಾಯಕಾರೀ ಮನೋವೃತ್ತಿಗಳನ್ನು 
ಹೊಸ ಉದ್ದಿಮೆ ಅಥವಾ ಕಂಪೆನಿ ಆರಂಭಗೊಂಡಿದೆ ಎಂಬುದನ್ನು ಪ್ರತಿಫಲಿಸುತ್ತವೆ. ಆರ್ಥಿಕ ಹಾಗೂ ಸಾಮಾಜಿಕ ಹತಾಶೆಗಳು ಫ್ಯಾಸಿಸಂನ 
ಹೇಳಲಿಕ್ಕೂ ಆಗದ ಸ್ಥಿತಿ ಬಂದೊದಗಿದೆ. ೧೯೯೦ರ ನಂತರ ಭಾರತದ ಉದ್ಭವಕ್ಕೆ ಕಾರಣವಾಗಿ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಫ್ಯಾಸಿಸ್ಟ್ 
ಆರ್ಥಿಕತೆಯನ್ನು ದೇಶೀಯ ಹಾಗೂ ವಿದೇಶೀ ಬಂಡವಾಳಗಾರರ ಪರವಾಗಿ ಪ್ರಭುತ್ವವು ಮುಸ್ಲಿಮರನ್ನು ಗುರಿಯಾಗಿಸಿದ್ದು ಅವರುಗಳು ಸದಾ ತಮ್ಮ 
ಸಂಪೂರ್ಣ ಖಾಸಗೀಕರಣದತ್ತ ಒಯ್ಯಲಾಗಿದೆ. ಹೀಗಾಗಿ ಜನಪರ ಹಾಗೂ ರಾಷ್ಟ್ರಭಕ್ತಿಯನ್ನು , ರಾಷ್ಟ್ರೀಯತೆಯನ್ನು ಪ್ರದರ್ಶಿಸಬೇಕಾದ ಪರಿಸ್ಥಿತಿ 
ಎಡ ಚಳುವಳಿಗಳು ಸಾರ್ವಜನಿಕ ಉದ್ದಿಮೆಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಹಾಗೂ ಒಡ್ಡಲಾಗಿದೆ. ಮುಸ್ಲಿಮರ ವ್ಯಾಪಾರ - ವ್ಯವಹಾರಗಳನ್ನು ಗುರಿಯಾಗಿಸಿ 
ಖಾಸಗೀಕರಣದ ದಾಳಿಯ ವಿರುದ್ದ ಹೆಣಗಾಡುವ ಪರಿಸ್ಥಿತಿ ಕೊಂಡು ಅವರುಗಳನ್ನು ನಮ್ಮ ಸಮಾಜದಿಂದ “ ಬೇರೆಯವರು” ಎಂಬಂತೆ 
ನಿರ್ಮಾಣವಾಗಿದೆ. ಈ ಹಿಂದೆ ಕೃಷಿ ಹಾಗೂ ಗ್ರಾಮೀಣ ಕ್ಷೇತ್ರಗಳಿಗೆ ಬಿಂಬಿಸಲಾಗುತ್ತಿದೆ. Mob Lynching (ಒಬ್ಬನನ್ನು ಅನೇಕರು ಸೇರಿ ಹೊಡೆದು 
ಬಂಡವಾಳದ ಹರಿವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಬ್ಯಾಂಕುಗಳ ಕೊಲ್ಲುವುದು), ಸಾಮೂಹಿಕ ಹಿಂಸೆ ಇವುಗಳಿಗೆ ಫ್ಯಾಸಿಸ್ಟ್ ಸರ್ಕಾರವು ಮೌನ 
ರಾಷ್ಟ್ರೀಕರಣವನ್ನು ನಡೆಸಲಾಯಿತು. ಆದರೆ ಈಗ ಬ್ಯಾಂಕುಗಳು ದೇಶೀ ಸಮ್ಮತಿಯನ್ನು ನೀಡುತ್ತಿದೆ. ದೇಶವನ್ನಾಳುವವರು ನಿರುದ್ಯೋಗ ಸಮಸ್ಯೆ, 
ಹಾಗೂ ವಿದೇಶೀ ಬಂಡವಾಳದ ದಾಳಿಗೆ ಒಳಗಾಗಿವೆ. ಕೃಷಿ, ಸಾಮಾಜಿಕ ಆರ್ಥಿಕ ಅಸಮಾನತೆ, ಬಡತನ ಇವುಗಳ ಕುರಿತು ಮಾತನಾಡುವ ಬದಲು 
ಸುರಕ್ಷತಾ ಕಾರ್ಯಕ್ರಮಗಳಿಗೆ ಸಿಗುತ್ತಿದ್ದ ಸಬ್ಸಿಡಿಗಳಲ್ಲಿ ಕಡಿತ ಅಥವಾ ಜನರನ್ನು ವಿಭಜಿಸುವ ಧಾರ್ಮಿಕ ವಿಚಾರಗಳ ಕುರಿತು, ಕೋಮುವಾದೀ 
ಹಿಂದೆಗೆತ ಈಗಿನ ಮಂತ್ರವಾಗಿದೆ. ಉದಾಹರಣೆಗೆ “ ಸಾರ್ವಜನಿಕ ಪಡಿತರ ವಿಚಾರಗಳ ಕುರಿತು ಮಾತನಾಡುತ್ತಿದ್ದಾರೆ. ದೊಡ್ಡ ಬಂಡವಾಳದ ಹಿತವನ್ನು 
ವ್ಯವಸ್ಥೆ ( PDS) " ಯನ್ನು ಸಂಪೂರ್ಣವಾಗಿ ಉಪೇಕ್ಷಿಸಲಾಗಿದೆ. ಇದು ನವ ಕಾಪಾಡುವ ಭರದಲ್ಲಿ ಸಾಮಾನ್ಯರನ್ನು ಆರ್ಥಿಕ ಕ್ಲೋಭೆಗೆ 
ಉದಾರೀಕರಣದ ಪರ ಇರುವ ಆರ್ಥಿಕ ತಜ್ಞರ ಸಲಹೆಗಳಿಗನುಸಾರವಾಗಿ ಒಳಪಡಿಸಲಾಗುತ್ತಿದೆ. ಇದೆಲ್ಲವುಗಳ ಪರಿಣಾಮವಾಗಿ ನಮ್ಮ ದೇಶದ ಯುವ 
ಕೈಗೊಂಡಿರುವ ಕ್ರಮಗಳಾಗಿವೆ. 

ಜನತೆ HALಅನ್ನು ಯಾಕೆ ವಿನಾಶದ ಅಂಚಿಗೆ ತರಲಾಗುತ್ತಿದೆ, ಯಾಕೆ ಒಬ್ಬ 
* ಫ್ರಾನ್ಸಿನ ಆರ್ಥಿಕ ತಜ್ಞ ಥಾಮಸ್ ಪಿಕೆಟಿಯವರು ಭಾರತದ ಬಂಡವಾಳಗಾರನ ಪರವಾಗಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಕೇಳುತ್ತಿಲ್ಲ. 
ಆರ್ಥಿಕತೆಯನ್ನು ಅಭ್ಯಾಸ ಮಾಡಿ ನಂತರ “ ಬ್ರಿಟಿಷ್ ರಾಜರಿಂದ 
ಬಿಲಿಯಾಧಿಪತಿಗಳ ಕಡೆಗೆ (From British Raj to Billionaire Raj) ” 
ಎಂಬ ತಮ್ಮ ಲೇಖನದಲ್ಲಿ ಭಾರತದ ಈಗಿನ ಆರ್ಥಿಕ ಪರಿಸ್ಥಿತಿಯನ್ನು 
ವಿಶ್ಲೇಷಿಸಿದ್ದಾರೆ. ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ರಾಷ್ಟ್ರೀಯ ಆದಾಯದ 
ಶೇಕಡಾ ೨೦ರಷ್ಟು ಭಾಗವು ದೇಶದ ಶೇಕಡಾ ೧ರಷ್ಟು ಜನರು ಬಾಚಿದ್ದರು. 
ಸ್ವಾತಂತ್ರ್ಯಾನಂತರ ಭಾರತವು ತನ್ನ ಸಮಾಜವಾದೀ ನೀತಿಗಳಿಗನುಸಾರವಾಗಿ 
ಅನೇಕ ನಿರ್ಬಂಧನೆಗಳ ಮೂಲಕ ರಾಷ್ಟ್ರೀಯ ಆದಾಯವು ಹೆಚ್ಚು ಕಮ್ಮಿ 
ಸಮನಾಗಿ ಹಂಚಿಕೆಯಾಗುವಂತೆ ನೋಡಿಕೊಂಡಿತ್ತು. ೧೯೫೧ - ೮೦ರ 
ಅವಧಿಯಲ್ಲಿ ರಾಷ್ಟ್ರೀಯ ಆದಾಯದ ಹೆಚ್ಚಳದಲ್ಲಿ ಶೇಕಡಾ ೨೮ರಷ್ಟನ್ನು 
ಆರ್ಥಿಕವಾಗಿ ಹಿಂದುಳಿದವರಲ್ಲಿ ಶೇಕಡಾ ೫೦ರಷ್ಟು ಮಂದಿ 
ತಮ್ಮದಾಗಿಸಿಕೊಂಡರೆ, ೧೯೮೦ - ೨೦೧೫ರ ಅವಧಿಯಲ್ಲಿ ಒಟ್ಟಾರೆ 
ಅಭಿವೃದ್ದಿಯ ಶೇಕಡಾ ೨೯ರಷ್ಟನ್ನು ಅರ್ಥಿಕವಾಗಿ ಸದೃಢರಾದ ಶೇಕಡಾ 
೧ರಷ್ಟು ಮಂದಿ ಬಾಚಿಕೊಂಡಿರುವುದನ್ನು ಕಾಣಬಹುದು. ೧೯೯೬ರಲ್ಲಿ 
ಭಾರತದಲ್ಲಿ ೩ ಮಂದಿ ಬಿಲಿಯಾಧಿಪತಿಗಳಿದ್ದರೆ ೨೦೧೮ರ ವೇಳೆಗೆ Mob Lynching( ಒಬ್ಬನನ್ನು ಅನೇಕರು ಸೇರಿ ಹೊಡೆದುಕೊಲ್ಲುವುದು) 
ಮೇ ೨೦೧೯ - 

ಹೊಸತು೫೫ 


M 


ಬೋನಪಾರ್ಟೆಯ ಹದಿನೆಂಟನೇ ಬೂಮೇರ್ ( 18th Brumaire of 
Louis Banaparte) ” ಎಂಬ ಲೇಖನದಲ್ಲಿ ಅವಕಾಶವಾದೀ 
ರಾಜಕಾರಣಿಯೊಬ್ಬ ಬೂರ್ಷ್ಟಾ ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು 
ದುರ್ಬಲಗೊಳಿಸಿ ಪ್ರತಿಗಾಮೀ ಸ್ಕೂಡಲ್ ಹಿತಾಸಕ್ತಿಗಳಿಗೆ ನೆರವಾಗುವ 
ಸಾಧ್ಯತೆ ಬಗ್ಗೆ ಎಚ್ಚರಿಸಿರುತ್ತಾರೆ. 
- ಫ್ಯಾಸಿಸಂನ್ನು ಎದುರಿಸಲು ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಕ್ರಮ 
ಗಳನ್ನು ಮೇಲೈಸಬೇಕಾಗುತ್ತದೆ. ಸಾಮಾಜಿಕ ನ್ಯಾಯ ವೆಂದರೆ ಕೇವಲ 
“ಮೀಸಲಾತಿ ಸೌಲಭ್ಯವನ್ನು ವಿಸ್ತರಿಸುವುದು ಅಥವಾ ದಯಪಾಲಿಸುವುದು 
ಎಂಬ ಸಂಕುಚಿತತೆಗೆ ಎಲ್ಲರನ್ನೂ ಸೀಮಿತಗೊಳಿಸಲಾಗಿದೆ. ಆರ್ಥಿಕ 
ವ್ಯವಹಾರಗಳೆಲ್ಲವೂ ಖಾಸಗೀಕರಣಗೊಂಡಿರುವ ಹಿನ್ನೆಲೆಯಲ್ಲಿ 
“ಮೀಸಲಾತಿಯು” ತನ್ನ ಅರ್ಥವನ್ನು ಕಳೆದುಕೊಂಡಿದೆ. ಹೀಗಾಗಿ ಸಾಮಾಜಿಕ 
ನ್ಯಾಯವನ್ನು ಪಡೆಯಲು ಆರ್ಥಿಕವಾಗಿ ಬಲಗೊಳ್ಳುವುದು ಕೂಡ 
ಅತ್ಯಗತ್ಯವಾಗಿದೆ. ಮಾರ್ಕ್ಸ್‌ವಾದಿಗಳು ಹಾಗೂ ಅಂಬೇಡ್ಕರ್‌ವಾದಿಗಳು ವರ್ಗ 
ಮತ್ತು ಜಾತಿಗಳ ಕುರಿತು ಸೈದ್ಧಾಂತಿಕ ಚರ್ಚೆಗಳಲ್ಲಿ ಭಾಗಿಯಾಗಿದ್ದು 
ಸಾಮಾಜಿಕ ಪ್ರಸ್ತುತತೆಯಲ್ಲಿ ಯಾವುದು “ಮೂಲ” ಎಂಬುದನ್ನು 
ವ್ಯಾಖ್ಯಾನಿಸಿರುತ್ತಾರೆ. ಅಂಬೇಡ್ಕರ್ ಅವರ ಆರ್ಥಿಕ ಯೋಜನೆ 

ಕಾರ್ಯಕ್ರಮಗಳು ಮಾರ್ಕ್ಸ್ನ ಆರ್ಥಿಕ ಯೋಜನೆಗಳಿಗಿಂತ ಹೆಚ್ಚು 
ಲೂಯಿ ಬೋನಪಾರ್ಟೆಯ ಹದಿನೆಂಟನೇ ಬೂಮೇರ್ 

ಭಿನ್ನವಾಗಿಲ್ಲದಿರುವುದನ್ನು ಈಗಾಗಲೇ ವಿಶ್ಲೇಷಿಸಿ ಆಗಿದೆ. ಅಂಬೇಡ್ಕರ್ ಅವರು 
ಅದರ ಬದಲು ಮಸೀದಿಯಿರುವ ಜಾಗದಲ್ಲಿ ದೇವಸ್ಥಾನದ ನಿರ್ಮಾಣವನ್ನು “ ಪ್ರಭುತ್ವ ಸಮಾಜವಾದ ದ ಪ್ರಬಲ ಪ್ರತಿಪಾದಕರು. ಶ್ರಮಜೀವಿ ವರ್ಗವು 
ಆಗ್ರಹಿಸುವಂತೆ ಅವರುಗಳನ್ನು ಪ್ರಚೋದಿಸಿ ದಾರಿ ತಪ್ಪಿಸಲಾಗುತ್ತಿದೆ. ಪ್ರಭುತ್ವವನ್ನು ತನ್ನ ಕೈಗೆ ಬರುವಂತೆ ಹೋರಾಡಬೇಕೆಂಬುದೇ ಅವರ ಪ್ರಬಲ 

ಹುಸಿ ರಾಷ್ಟ್ರೀಯತೆ, ಧರ್ಮದ ಆಧಾರದಲ್ಲಿ ಜನಾಂಗೀಯ ದ್ವೇಷ, ಆಶಯವಾಗಿತ್ತು. ಮಾರ್ಕ್ಸ್‌ನ ಅಭಿಪ್ರಾಯವೂ ಸಹ ಇದೇ ಆಗಿರುತ್ತದೆ. 
ದೇಶದ ಸಮಸ್ಯೆಗಳನ್ನು ಒಬ್ಬನೇ ಒಬ್ಬ ಏಕಾಂಗಿಯಾಗಿ ಪರಿಹರಿಸಬಲ್ಲನೆಂದು ಮಾರ್ಕ್ಸ್ ಮತ್ತು ಅಂಬೇಡ್ಕರ್ ಅವರ ಮೂಲ ಆಶಯಗಳನ್ನು ಜಾರಿಗೆ ತರುವ 
ಹೇಳಿ ಸರ್ವಾಧಿಕಾರತ್ವದ ಸ್ಥಾಪನೆ - ಇವು ಫ್ಯಾಸಿಸ್ಟ್ ಚಳುವಳಿಯ ಉದ್ದೇಶಿತ ಪ್ರಯತ್ನ / ಹಾದಿಯಲ್ಲಿ “ ವರ್ಗ ಮುಖ್ಯವೋ ಅಥವಾ ಜಾತಿ ಮುಖ್ಯವೋ ” 
ಗುರಿಗಳಾಗಿವೆ. ಮುಸ್ಲಿಮರನ್ನು ಹೊಡೆದು ಕೊಲ್ಲುವುದನ್ನು ಕೆಲವರು ಕೇಕೆ ಎಂಬುದು ಅನವಶ್ಯಕವಾದ 
ಹಾಕಿ ಸಂಭ್ರಮಿಸುವುದನ್ನು ಈಗೀಗ ಕಾಣಬಹುದಾಗಿದೆ . ಫ್ಯಾಸಿಸ್ಟರ ಈ ತಾನೇ ತಾನಾಗಿ ಸಾಮಾಜಿಕ ಅಸಮಾನತೆ, ಜಾತಿ ಅಸಮಾನತೆಗಳನ್ನು 
ರೀತಿಯ ನಡವಳಿಕೆಗೆ ಈಗಿರುವ ಸಂವಿಧಾನದಲ್ಲಿ ಅವಕಾಶವಿಲ್ಲ. ತೊಡೆದುಹಾಕುತ್ತವೆ ಎಂಬ ತಪ್ಪು ಗ್ರಹಿಕೆಗೆ ಕಮ್ಯುನಿಸ್ಟರು ಸಿಲುಕಿದ್ದರೆ 
ಜಾತ್ಯತೀತತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ , ಧಾರ್ಮಿಕ ಸ್ವಾತಂತ್ರ್ಯ , ಜೀವಿಸುವ ಅಂಬೇಡ್ಕರ್‌ವಾದಿಗಳೂ ಕೂಡ ಅಂಬೇಡ್ಕರ್‌ ಅವರ ಆರ್ಥಿಕ ಯೋಜನೆ/ 
ಸ್ವಾತಂತ್ರ್ಯ - ಇವೆಲ್ಲವೂ ಫ್ಯಾಸಿಸ್ಟರ ಉದ್ದೇಶಗಳಿಗಿರುವ ಅಡೆ ತಡೆಗಳಾಗಿವೆ. ಕಾರ್ಯಕ್ರಮಗಳನ್ನು ಉಪೇಕ್ಷಿಸಿ ತಪ್ಪು ಮಾಡಿರುತ್ತಾರೆ. ಹೀಗಾಗಿ ಅಂಬೇಡ್ಕರ್ 
ಹೀಗಾಗಿ ಸ್ವಾತಂತ್ರ್ಯ ಪ್ರೇಮಿಗಳೂ , ಅಂಬೇಡ್ಕರ್‌ವಾದಿಗಳೂ , ಮಾರ್ಕ್ಸ್ ಹಾಗೂ ಮಾರ್ಕ್ಸ್ರವರ ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಕ್ರಮಗಳನ್ನು 
ವಾದಿಗಳೂ ಈಗ ಒಟ್ಟಾಗಿ, ಸಂವಿಧಾನದ ಆಶಯ ಹಾಗೂ ಮೌಲ್ಯಗಳನ್ನು ಜಾರಿಗೆ ತರಲು ಐಕ್ಯ ಹೋರಾಟಗಳನ್ನು ನಡೆಸುವುದೇ ಪ್ರಸ್ತುತ ಕಾಲದ 
ರಕ್ಷಿಸಲು ಒಂದಾಗಬೇಕಾಗಿದೆ. 

ಕರೆಯಾಗಿರುತ್ತದೆ. ದೇಶದ ಕೋಟ್ಯಂತರ ಬಡವರ ಮನದಲ್ಲಿ ಹೊಸ 
ಈ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವವಾದೀ ಕ್ರಾಂತಿಯ ಹಾದಿಯಲ್ಲಿ ಎರಡು ಭರವಸೆಯನ್ನು ತರುವ ತೀವ್ರಗಾಮೀ ಆಂದೋಳನಗಳನ್ನು ನಡೆಸುವುದು 
ವಿಚಾರಗಳನ್ನು ಎದುರಿಸಬೇಕಾಗಿದೆ. ( ೧) ಸಾಮಾಜಿಕ ನೆಲೆಯಲ್ಲಿ ಫ್ಯಾಸಿಸ್ಟ್ ಅನಿವಾರ್ಯವಾಗಿದೆ. ಈ 

ಹಾಗೂ ಮಾರ್ಕ್ಸ್ 
ಶಕ್ತಿಗಳನ್ನು ಎದುರಿಸುವುದು, ( ೨) ಏಕಸ್ವಾಮ್ಯ ಬಂಡವಾಳವನ್ನು ಅವರುಗಳು ನೀಡಿರುವ ಕಾರ್ಯಕ್ರಮಗಳನ್ನು ಅರ್ಥೈಸಿಕೊಂಡು 
ಹಿಮ್ಮೆಟ್ಟಿಸುವುದು. ಸಾಮಾಜಿಕ ಹಾಗೂ ಆರ್ಥಿಕ ಅಪಾಯಗಳನ್ನು ಹಿಮ್ಮೆಟ್ಟಿಸಿ ಮುನ್ನಡೆಯಬೇಕಷ್ಟೆ. 
ಪ್ರಜಾಪ್ರಭುತ್ವವಾದೀ ಕ್ರಾಂತಿಯನ್ನು ತರುವಲ್ಲಿ ನಮ್ಮ ಈಗಿನ ಸಂವಿಧಾನವು ಅಂಬೇಡ್ಕರ್‌ ಅವರ ಭಾಷಣದ ತುಣುಕೊಂದನ್ನು ನೋಡೋಣ. 
ಸಹಕಾರಿಯಾಗಿದೆ. ಜಾತ್ಯತೀತತೆ, ವೈಜ್ಞಾನಿಕ ಮನೋಭಾವ ಹಾಗೂ “ ೨೬ .೦೧ . ೧೯೫೦ರಂದು ನಾವು ಅನೇಕ ವೈರುಧ್ಯಗಳಿಂದ ಕೂಡಿದ 
ಸಮಾಜವಾದ - ಇವುಗಳನ್ನು ದೇಶದ ಸಂವಿಧಾನವು ಉಪದೇಶಿಸಿದೆ. ಈ 

ಉಪದೇಶಿಸಿದೆ. ಈ ಜೀವನವನ್ನು ಪ್ರವೇಶಿಸಲಿದ್ದೇವೆ. ರಾಜಕೀಯದಲ್ಲಿ ನಮಗೆಲ್ಲರಿಗೂ 
ಮೌಲ್ಯಗಳನ್ನು ರಕ್ಷಿಸಿ ಎತ್ತಿ ಹಿಡಿಯುವುದರ ಮೂಲಕ ಫ್ಯಾಸಿಸಂನ್ನು ಸಮಾನತೆಯಿರುತ್ತದೆ. ಆದರೆ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ 
ಸೋಲಿಸಲು ಸಾಧ್ಯ . ಪ್ರಸ್ತುತದಲ್ಲಿ ನಮ್ಮ ದೇಶವು ಫ್ಯಾಸಿಸ್ಟ್ ಸರ್ವಾಧಿಕಾರದತ್ತ ಅಸಮಾನತೆಯನ್ನು ಪಡೆದಿರುತ್ತೇವೆ.... ಸಾಮಾಜಿಕ ಹಾಗೂ ಆರ್ಥಿಕ 
ಹೊರಳುತ್ತಿರುವುದು ಆತಂಕಕಾರಿಯಾದ ವಿಚಾರವಾಗಿದೆ. 

ಅಸಮಾನತೆಯನ್ನು ಎಲ್ಲಿಯವರೆಗೆ ಮುಂದುವರೆಸಬೇಕು? ಈ ಎರಡೂ 
- ಸಂವಿಧಾನ ರಚನಾ ಸಭೆಯಲ್ಲಿ ( Constituent Assembly ) ಅಸಮಾನತೆಗಳನ್ನು ದೀರ್ಘಕಾಲ ಮುಂದುವರೆಸಿದ್ದಲ್ಲಿ ರಾಜಕೀಯ 
ಮಾತನಾಡುತ್ತ ಅಂಬೇಡ್ಕರ್ ಅವರು , ಏಕವ್ಯಕ್ತಿ ಪೂಜೆಯ ಅಪಾಯದ ಪ್ರಜಾಪ್ರಭುತ್ವವನ್ನು ಅಪಾಯಕ್ಕೆ ತಳ್ಳುವುದು ಖಂಡಿತ ” | 
ಕುರಿತು ಮಾತನಾಡುತ್ತ, “ ಭಕ್ತಿ ಅಥವಾ ಏಕವ್ಯಕ್ತಿಯ ಪೂಜೆ ಅಥವಾ ಹೀಗಾಗಿ ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಯನ್ನು ತರುವುದರ 
ಸಂಪೂರ್ಣ ಶರಣಾಗುವಿಕೆಯು ನಮ್ಮ ಸಮಾಜದಲ್ಲಿ ಅದು ವಹಿಸುವ ಮೂಲಕ ಪ್ರಜಾಪ್ರಭುತ್ವವಾದೀ ಕ್ರಾಂತಿ ಸಾಧ್ಯ ಎಂಬುದನ್ನು ಅಂಬೇಡ್ಕರ್ 
ಪಾತ್ರವು ಬೇರೆ ದೇಶಗಳ ರಾಜಕೀಯದಲ್ಲಿ ಅದು ವಹಿಸುವ ಪಾತ್ರಕ್ಕಿಂತ ಅವರು ಬಹಳ ಸ್ಪಷ್ಟವಾಗಿ ನಮೂದಿಸಿರುತ್ತಾರೆ . 
ಬಹಳ ದೊಡ್ಡದಾಗಿದೆ. ಧಾರ್ಮಿಕ ಜಗತ್ತಿನಲ್ಲಿ ಭಕ್ತಿಯಿಂದ ಆತ್ಮವೊಂದು 
ಮೋಕ್ಷವನ್ನು ಪಡೆಯಬಹುದು ಆದರೆ ರಾಜಕೀಯದಲ್ಲಿ ಭಕ್ತಿ ಅಥವಾ 

ಮೂಲ: ಎಂ . ಸತ್ಯಾನಂದ ಅನುವಾದ : ಎಂ . ಸಿ. ಡೋಂಗ್ರೆ 
ವ್ಯಕ್ತಿಪೂಜೆಯು ಸರ್ವಾಧಿಕಾರಕ್ಕೆ ಹಾಗೂ ಅವನತಿಗೆ ಕಾರಣವಾಗುತ್ತದೆ ” 

“ ಆಶೀರ್ವಾದ ೩ನೇ ತಿರುವು, ಎರಡನೇ ಮುಖ್ಯರಸ್ತೆ 

ಆದರ್ಶನಗರ , ಹಾಸನ - ೫೬೦ ೦೬೧ 
ಎಂದು ಹೇಳಿರುವುದನ್ನು ಗಮನಿಸಬೇಕು. ಮಾರ್ಕ್ಸ್ ಸಹ ತನ್ನ “ಲೂಯಿ 
ಹೊಸತು೫೬ 

. ಮೇ ೨೦೧೯ 


ಒಂಟಿದನಿ ಪ್ರಕಾಶನ 


ಲೇಖಕರು : ಪ್ರಸನ್ನ 
ಪುಟಗಳು : ೧೮೪ 
ಬೆಲೆ : ೧೪೦ 
ಪ್ರಕಾಶಕರು : ಒಂಟಿದನಿ ಪ್ರಕಾಶನ 


ನಾನು 
ಓದಿದ 
ಪುಸ್ತಕ 


ಶೂದ್ರರಾಗೋಣ 


ಶೂದ್ರರಾಗೋಣ 


ಬನ್ನಿ 


ಶ್ರಮಸಹಿತ ಸರಳ 
ಬದುಕಿಗೊಂದು ಪ್ರಣಾಳಿಕೆ 


ಬನ್ನಿ 


ಪ್ರಸನ್ನ 


ಜಾಗತೀಕರಣ , ಪಾಶ್ಚಾತೀಕರಣಗಳ ನಾಗಾಲೋಟದಲ್ಲಿ ಸಾಗುತ್ತಿರುವ ಹೊತ್ತಿನಲ್ಲಿ ಕೊಳ್ಳುಬಾಕತನದ ಅಪಾಯವನ್ನರಿಯದೆ ಯಂತ್ರೋಪಕರಣದ 
ನಮ್ಮ ಪಯಣಕ್ಕೆ ಒಮ್ಮೆ ಬ್ರೇಕ್ ಹಾಕಿ ಸರಿಯಾದ ಗಮ್ಯ ತಲುಪುತ್ತೇವೆಯೇ ? ದಾಸರಾಗಿ ವೈಟ್‌ಕಾಲರ್ ಏರಿಸಿ “ ಛೇರ್ ಪರ್ಸನ್ ” ಎಂದು ಬೀಗುತ್ತಿದ್ದೇವೆ. 
ಎಂಬ ಆತ್ಮವಿಮರ್ಶೆಗೆ ನಮ್ಮನ್ನು ಈ ಕೃತಿ ಒಡ್ಡುತ್ತದೆ. ನಿಮ್ಮ ದಾರಿ ಯಂತ್ರ ನಾಗರಿಕತೆಯನ್ನು ಅಪ್ಪಿಕೊಂಡಿದ್ದರ ಪ್ರಯುಕ್ತ ಆಗುವ ಪರಿಣಾಮಗಳ 
ಬ್ರಾಹ್ಮಣೀಕರಣದ ದಿಕ್ಕಿನ ವಿರುದ್ದವಾಗಿ ಚಲಿಸಬೇಕು. ಶ್ರಮಸಹಿತ ಸರಳ ಬಗ್ಗೆ ಕುರುಡರಾಗಿದ್ದೇವೆ. ನಮ್ಮ ಅಜ್ಞಾನದ ದುಷ್ಪರಿಣಾಮಗಳೇನು 
ಬದುಕು, ಸಭ್ಯ ಬದುಕು ಶೂದ್ರ ಬದುಕಾಗಬೇಕು ಎನ್ನುವ ಅವರ ಈ ಎಂಬುದಕ್ಕೆ ಉತ್ತರವಾಗಿ ಈ ಪುಸ್ತಕ ವಿಚಾರದ ಮಡುವಿನಲ್ಲಿ ಮೂಡುತ್ತದೆ. 
ದೃಷ್ಟಿಕೋನ ಬರೀ ಅವರ ಮಾತಾಗಿ ಉಳಿದಿಲ್ಲ. ಕ್ರಿಯೆಯಾಗಿ ಬದಲಾಗಿದೆ. ಯಂತ್ರ ನಾಗರಿಕತೆಯ ಏಕಸ್ವಾಮ್ಯದ ಯಜಮಾನಿಕೆಗೆ ಹಾಗೂ 
ಮಲೆನಾಡಿನ ಕುಗ್ರಾಮವಾದ ಹೆಗ್ಗೋಡಿನಲ್ಲಿ ಅದು ಸಾಕಾರಗೊಂಡಿದೆ. ಇದರಿಂದ ಅನುಭವಿಸುತ್ತಿರುವ ವರ್ಗ ಸಂಘರ್ಷದ ಸಾಮಾಜಿಕ ಬಿಕ್ಕಟ್ಟಿಗೆ 
- “ ಮಾನವ ಕಲ್ಯಾಣ, ಪರಿಸರ ಕಲ್ಯಾಣ , ಪ್ರಾಕೃತಿಕ ಸಮತೋಲನ, ನೈತಿಕತೆ ಸಹಕಾರಿ ತತ್ವದ ಸಣ್ಣ ಪುಟ್ಟ ಉದ್ದಿಮೆಗಳು ಮಾತ್ರವೇ ಪರಿಹಾರವನ್ನು 
ಹಾಗೂ ಅಹಿಂಸೆ ನಿಮ್ಮ ಆಯ್ಕೆಯಾದರೆ ನೀವು ಕೇಂದ್ರೀಕೃತ ಉತ್ಪಾದನಾ ತರಬಲ್ಲವು, ಇದರಿಂದ ಪ್ರಕೃತಿಯ ಮೇಲಿನ ಒತ್ತಡವನ್ನು 
ವಿಧಾನವನ್ನು ತಿರಸ್ಕರಿಸದೆ ಬೇರೆ ದಾರಿಯಿಲ್ಲ ” ಎಂಬ ಅವರ ಮಾತುಗಳನ್ನು ಕಡಿಮೆಗೊಳಿಸಬಹುದು. “ಸಮಗ್ರ ಗ್ರಾಮೋದ್ಯೋಗ ಆಂದೋಲನವು ಸುಲಭ 
ಚರಕ ಮಹಿಳಾ ಸಹಕಾರ ಸಂಘ ನಿರ್ವಹಣೆಯ ಮೂಲಕವೇ ಸಾಬೀತು ಜೀವಿಗಳು ಹಾಗೂ ಶ್ರಮಜೀವಿಗಳನ್ನು ರಚನಾತ್ಮಕ ಕಾರ್ಯಕ್ರಮವೊಂದರ 
ಪಡಿಸುತ್ತಾರೆ. ಗ್ರಾಮೀಣ ಮಹಿಳೆಯರೇ ಸಾಮೂಹಿಕ 

- ಅಡಿಯಲ್ಲಿ ಬಿಗಿದು ನಿಲ್ಲಿಸುತ್ತದೆ. ಆ ಮೂಲಕ ಶ್ರೇಷ್ಠತೆಯ 
ಉತ್ಪಾದನೆಯಲ್ಲಿ ತೊಡಗಿ ಸಹಕಾರ ತತ್ವದಡಿ ಉದ್ಯಮ ನಾಗಜ್ಯೋತಿ ತರೀಕೆರೆ ವ್ಯಸನ ಹಾಗೂ ಶ್ರಮ ಜೀವನದ ಕೀಳರಿಮೆ ಎರಡನ್ನೂ 
ಶೀಲತೆಯ ಅರ್ಥವನ್ನು ಸ್ವಯಂ ಕಂಡುಕೊಳ್ಳುವಂತೆ - 

- ಕಳೆಯುವ ಕೆಲಸ ಮಾಡುತ್ತದೆ ” ಎನ್ನುವ ಅವರ 
ಮಾಡಿದ್ದಾರೆ. ಇಲ್ಲಿ ಇದರ ಅನುಭವದ ಪಾಕವನ್ನು ಬಟ್ಟಿ ಇಳಿಸಿದ್ದಾರೆ. ಮಾತುಗಳಲ್ಲಿ ದೂರದರ್ಶಿತ್ವ ಮತ್ತು ನೈಜ ಕಾಳಜಿ ವ್ಯಕ್ತವಾಗಿದೆ. 
ಯಶಸ್ಸಿಗೆ ಅಸಾಧಾರಣವಾದ ಶಿಸ್ತು ಮತ್ತು ಉದ್ಯಮಶೀಲತೆ, ಸಂಘಟನೆಯ ಸುಲಭ ಜೀವಿಗಳಾಗುವುದೊಂದೇ ಪರಮ ಗುರಿ ಎಂದುಕೊಂಡಿರುವ 
ಸಹಕಾರವೆಂಬ ಸಂಕೀರ್ಣ ವ್ಯವಸ್ಥೆಯ ತಜ್ಞತೆ ಬೇಕು. ಇದನ್ನು ಬದಲಾದ ನಮಗೆ ಇದು ಛಾಟಿ ಏಟಿನಂತಿದೆ. ಮನೆ ತುಂಬ ಯಂತ್ರೋಪಕರಣಗಳನ್ನು 
ಹೆಗ್ಗೋಡಿನ ಚಿತ್ರಣದಲ್ಲಿ ಸಾಕ್ಷಿರೂಪವಾಗಿ ಗುರ್ತಿಸಬಹುದು. 

ಪೇರಿಸಿಕೊಂಡು ಜೀವಿತಾವಧಿಯ ದುಡಿಮೆಯನ್ನೆಲ್ಲಾ ಅದಕ್ಕೇ 
- ಪ್ರಸನ್ನರ ಈ ಪುಸ್ತಕ ನನಗೆ ಆಪ್ತವಾಗಿ ಕಂಡಿದೆ. ಏಕೆಂದರೆ ಪರಿಸರ ಸುರಿಯುತ್ತಿದ್ದೇವೆ. ಪ್ರತಿಷ್ಠೆಯೇ ಮುಖ್ಯವಾಗಿದೆ. ಪ್ರಸನ್ನರವರು ಇದರ 
ನಾಶದ ಫಲವನ್ನು ಅತಿವೃಷ್ಟಿ, ಅನಾವೃಷ್ಟಿ, ಸುನಾಮಿ ಮುಂತಾದ ಹೊರತಾದ ಸರಳ ಬದುಕಿಗೆ ನಮ್ಮನ್ನು ಆಹ್ವಾನಿಸುತ್ತಿದ 
ರೂಪಗಳಲ್ಲಿ ಉಣ್ಣುತ್ತಿದ್ದೇವೆ. ಇಂಧನ ಮೂಲಗಳು ಖಾಲಿಯಾಗುತ್ತಿರುವ ವ್ಯಸನವಾಗಿರುವ ಪರಿಯನ್ನು ವಿಮರ್ಶಿಸಲು ವಿಭಿನ್ನ ದಾರಿಯಲ್ಲಿ ಕೈ ಹಿಡಿದು 
ವೇಗವನ್ನು ಕಂಡಾಗ ಭವಿಷ್ಯದ ಬಗ್ಗೆ ಆತಂಕ ಮೂಡುತ್ತದೆ. ಮನೆಯಲ್ಲಿ ಸಹಕಾರಿಯಾಗುತ್ತಾರೆ. 
ಆಹಾರ ತಯಾರಿಕೆಗೆ ಅನಿಲವನ್ನೇ ಅವಲಂಬಿಸಿರುವ ನಮಗೆ ಅನಿಲ ಬ್ರಾಹ್ಮಣದ ಅನುಕರಣೆಯಲ್ಲಿ ನಾಮುಂದು ತಾಮುಂದು ಎಂದು 
ಮುಗಿದು ಹೋದರೇನು ಗತಿ ಎಂಬ ದಿಗಿಲು ಉಂಟಾಗುತ್ತದೆ. ಈ ವ್ರತಾಚರಣೆಯಲ್ಲಿ ಮುಳುಗಿ ಹೋದ ನಮ್ಮನ್ನು “ಶೂದ್ರರಾಗೋಣ ಬನ್ನಿ ” 


ತೆಯೇ 


ಸರಳ ಬದುಕಿನಲ್ಲಿ ಸಹಜತನವಿದೆ. ಶ್ರಮದ ತಿಳುವಳಿಕೆಯ ಪಾಠಕ್ಕೆ ಶೂದ್ರತನಕ್ಕೆ ಮರಳದೆ ಅನ್ಯತಾ ಮಾರ್ಗವಿಲ್ಲ . ಪ್ರಾಣಿ 
ಸಂಕುಲದ ಖುಷಿ ಅಡಗಿರುವುದು ನಿಸರ್ಗದ ಮಡಿಲಲ್ಲಿ ಮಾತ್ರ. ಇರುವುದೊಂದೇ ಭೂಮಿ, ಇದು ಅಮ್ಮನ ಮಡಿಲು. ನೀವೂ 
ವಿರಮಿಸಿ, ಸಹಜೀವಿಗಳನ್ನೂ ವಿರಮಿಸಲು ಬಿಡಿ. ಇದೇ ನಿಜವಾದ ಆಸ್ತಿ. ಮಾನವ ಮತ್ತು ನಿಸರ್ಗದ ನಡುವಿನ ಸುಮಧುರವಾದ 
ಸಂಬಂಧವನ್ನು ಹೇಗೆಲ್ಲಾ ಹಾಳುಗೆಡವಿದೆವು ಎಂಬುದರ ಬಗ್ಗೆ ಆತ್ಮವಿಮರ್ಶೆಗೆ ಒಡ್ಡುತ್ತದೆ. ಶಿಶುತತ್ವದಿಂದ ಬಹುದೂರ 
ನಡೆದುಬಿಟ್ಟಿದ್ದೇವೆ. ಇದರ ಪರಿಣಾಮ ಈಗಾಗಲೇ ಗೋಚರಿಸಲು ಆರಂಭವಾಗಿದೆ . “ ಅರಿವಿನಿಂದ ಕೂಡಿದ ಶೂದ್ರತ್ವ 
ಸ್ವೀಕರಿಸುವುದು ಮನುಕುಲದ ಉಳಿವಿಗೆ ಅನಿವಾರ್ಯವಾಗಿದೆ” ಎಂಬ ಅವರ ಮಾತನ್ನು ಧಿಕ್ಕರಿಸುವುದು ಸಾಧ್ಯವೇ ಇಲ್ಲ . 
ಮೇ ೨೦೧೮ 


- ಹೊಸತು ೫೭ 


ಎಂದು ಕರೆಯುತ್ತಾ ಎಲ್ಲರೂ ಬ್ರಾಹ್ಮಣರಾಗಲು 

ಸಮಷ್ಟಿ ಬದುಕಿನ ಅನಿವಾರ್ಯತೆಯನ್ನು ಈ 
ಸಾಧ್ಯವಿಲ್ಲ. ಆದರೆ ಎಲ್ಲರೂ ಶೂದ್ರರಾಗುವುದು 

ಕನಸು 

ಕೆಳಗಿನ ಪ್ರಸನ್ನರ ಮಾತಿನಲ್ಲಿ ಕಾಣಬಹುದು: 
ಸಾಧ್ಯವಿದೆ. ಹಾಗಾದಾಗ ಶೂದ್ರತ್ವಕ್ಕೆ ಅಂಟಿಕೊಂಡ 

“ಪ್ರತಿಯೊಂದು ವ್ಯಕ್ತಿ ಸಮಷ್ಟಿಯೊಟ್ಟಿಗೆ ಹಾಗೂ 
ಕೀಳರಿಮೆ ತಂತಾನೆ ಕಳಚಿಬಿದ್ದು ಕೀಳರಿಮೆಯು 

ಮಂಜು ಹನಿಯ 

ಸಮಾಜದೊಟ್ಟಿಗೆ ಇರುವ ಸಂಬಂಧದ ಅರಿವೇ 
ಸುಲಭ ಜೀವನಕ್ಕೆ ಅಂಟಿಕೊಳ್ಳುತ್ತದೆ ಎಂಬ 

ಸೊಗಸಿನಂತೆ 

ಬಾಧ್ಯಸ್ಥಿಕೆ. ಮನುಷ್ಯ ತನಗಾಗಿ ಮಾತ್ರವೇ 
ಹೊಸ ಸಾಮಾಜಿಕ ತತ್ವವನ್ನು ಮುಂದಿಟ್ಟು 
ಕಂಗೊಳಿಸುವುದು 

ಬದುಕುತ್ತಿಲ್ಲ. ಬದುಕಬಾರದು ಎಂಬ ಅರಿವದು. 
ತರ್ಕಕ್ಕೆ ಎಳೆಯುತ್ತಾರೆ. “ಉನ್ನತ ಮನುಷ್ಯ ಕನಸು. 

ಮನುಷ್ಯ ಇತರರಿಗಾಗಿ ಬದುಕಬೇಕು. 
ನಿರ್ಮಾಣಗೊಳ್ಳುವುದು ಶ್ರಮಸಹಿತ ವಿರಾಮದ 

ಹೂ - ದಳದಳ ಉದುರಿ 

ಸಮಾಜಮುಖಿಯಾಗಬೇಕು ಎಂಬ ಅರಿವಿದು. 
ಸಮರ್ಥ ವಾತಾವರಣದಲ್ಲಿ ಶ್ರಮವಿರದ ವಿರಾಮ 

ನೋವಿನಿಂದ 

ಬಾಧ್ಯತೆಯಿಲ್ಲದ ಹಕ್ಕುಗಳ ಅರಿವಿಲ್ಲ ಅನೈತಿಕತೆಗೆ .” 
ಅಥವಾ ವಿರಾಕ್ರಮದ ಶ್ರಮ ಎರಡೂ ಅಸಹ್ಯ 

ಚೀರಿಟ್ಟಂತೆ ನನಸು! 

ಇಲ್ಲಿ ಹಕ್ಕು ಮತ್ತು ಕರ್ತವ್ಯಕ್ಕೆ ಮನದ 
ಜಾಡ್ಯಗಳೇ ಸರಿ ” ಎಂದು ಘಂಟಾಘೋಷವಾಗಿ 

ಸಂವಿಧಾನದಲ್ಲಿ ನೈತಿಕತೆಯ ಭಾಷ್ಯ ಬರೆದಿರಲೇ 
ಸಾರಿ ವಿಮರ್ಶೆಯ ಮಡುವಿಗೆ ಕೆಡವುತ್ತಾರೆ. 

ಶೋಭಾ ಪ್ರಮೋದ್ 

ಬೇಕು ಎಂಬ ಹಕ್ಕೊತ್ತಾಯವಿದೆ. ವೈಯಕ್ತಿಕ 
ಶ್ರಮ ಅಸಹ್ಯವಲ್ಲ , ಸುಲಭತೆ ಅಸಹ್ಯವಾದದ್ದು 

ಮಹಾರಾಷ್ಟ್ರ 

ರಾಗದ್ವೇಷಗಳಲ್ಲಿ ಮುಳುಗಿರುವ ನಮ್ಮನ್ನು 
ಎನ್ನುವ ಚಿಂತನೆಗೆ ಕೆಸರಲ್ಲಿ ಆಟವಾಡುತ್ತಿದ್ದ 

ಸಮಷ್ಟಿಯೆಂಬ ಮಹಾಸಾಗರಕ್ಕೆ ಕರೆದೊಯ್ಯುತ್ತಾರೆ. 
ಮಗುವನ್ನು ಧರಧರನೆ ಎಳೆದು ಪೆಟ್ಟು 

ಇಲ್ಲಿ ಕುವೆಂಪುರವರ ವಿಶ್ವಮಾನವ ತತ್ವದೆಡೆಗೆ 
ಕೊಟ್ಟಾಗಿನ ನೆನಪು ಮರುಕಳಿಸಿದರೆ ಶ್ರಮಿಕರನ್ನು ಗೌರವಿಸುವ ಪಾಠ ಹೇಳುತ್ತಾರೆ. ಪಯಣ ಆರಂಭಿಸುವ ಸೂಚನೆಯಿದೆ. ಕಾಂಕ್ರೀಟ್ 
ಆಶ್ಚರ್ಯವಿಲ್ಲ. ಬೀದಿ ಮಕ್ಕಳೊಂದಿಗೆ ಆಡಲು ಶ್ರಮ ಸಂಸ್ಕೃತಿಯ ಉಳಿವೇ ಮನುಕುಲದ ಉಳಿವು ಕೋಟೆಯಲ್ಲಿ ಮೆರೆಯುತ್ತಿರುವ ನಮ್ಮನ್ನು ಪುನಃ 
ಬಿಡದೆ ಕೋಣೆಯೊಳಗೆ ಕಟ್ಟಿಹಾಕಿದ ಮಗನ ಎಂದು ಸಾರಿದ್ದಾರೆ. ಇಲ್ಲಿ ತಾಯ್ತನವಿದೆ, ತವರು ಮನೆಯಾದ ನಿಸರ್ಗಕ್ಕೆ ಕರೆದೊಯ್ಯುವ, 
ಪೆಚ್ಚುಮೋರೆಯನ್ನು ನೆನಪಿಸಬಹುದು. ಸಮೂಹ ತತ್ವವಿದೆ, ನಿಸರ್ಗದ ಸಖ್ಯವಿದೆ. ದಾರಿಯನ್ನು ಬದಲಿಸುವ ಅನಿವಾರ್ಯತೆಗೆ 
ಕಲಾವಿಭಾಗಕ್ಕೆ ಸೇರಲು ಇಚ್ಚಿಸಿದ ಮಕ್ಕಳನ್ನು ಇದರೊಂದಿಗೆ ಮಾತ್ರ ಸಭ್ಯ ಬದುಕು ಸಮೀಕರಣವಿದೆ. 
ಬಲವಂತವಾಗಿ ಎಂಜಿನಿಯರಿಂಗ್ ಸೇರಿಸಿದ್ದನ್ನೂ ಸಾಕಾರಗೊಳ್ಳುವುದು. ಇದು ಮನುಷ್ಯತನದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವ ಮುನ್ನ ಶ್ರಮ 
ಲೆಕ್ಕಮಾಡದೆ ಚಿತ್ರ ಬರೆಯುತ್ತಿದ್ದನೆಂಬ ಕಾರಣಕ್ಕೆ ಬಾಧ್ಯತೆಯೂ ಹೌದು. 

ಬದುಕಿಗೆ, ಸಮಷ್ಟಿಯೆಡೆಗೆ ನಡೆಯಲಿ. ಇದೇ 
ದಂಡಿಸಿದ್ದೂ ಇರಬಹುದು. ದೂರದರ್ಶನ ಸರಳ ಬದುಕಿನಲ್ಲಿ ಸಹಜತನವಿದೆ. ಶ್ರಮದ ನಮ್ಮೆಲ್ಲರ ಜಾಣ ನಡೆ. ಯಂತ್ರಗಳನ್ನು ತೊರೆಯಿರಿ, 
ವೀಕ್ಷಿಸಲೂ ಪುರುಸೊತ್ತಿಲ್ಲವೆಂದು ದುಃಖಿಸಿದ ತಿಳುವಳಿಕೆಯ ಪಾಠಕ್ಕೆ ಶೂದ್ರತನಕ್ಕೆ ಮರಳದೆ ಆಗ ಮಾತ್ರ ಬಡವರ ಬೆಂಬಲ ದೊರೆಯುತ್ತದೆ. 
ಸಂಗತಿಯೂ ಸೇರಿಕೊಂಡು ಏನೆಲ್ಲಾ ಅನ್ಯ ಮಾರ್ಗವಿಲ್ಲ. ಪ್ರಾಣಿ ಸಂಕುಲದ ಖುಷಿ “ಶ್ರಮವನ್ನು ಸಹಿಸುವುದು , ಶ್ರಮವನ್ನು 
ಅನುಕೂಲತೆಗಳ ನಡುವೆಯೂ ಇಲ್ಲದ್ದನ್ನು ಹೆಕ್ಕಿ ಅಡಗಿರುವುದು ನಿಸರ್ಗದ ಮಡಿಲಲ್ಲಿ ಮಾತ್ರ ಸುಖಿಸುವುದು, ಶ್ರಮದ ಮೂಲಕವೇ ಧ್ಯಾನಿಸುವುದು 
ರಗಳೆ ತೆಗೆಯುವ ಎಲ್ಲಾ ಸಣ್ಣ ವಿಷಯಗಳು ಇರುವುದೊಂದೇ ಭೂಮಿ, ಇದು ಅಮ್ಮನ - ಇದೇ ನಿಜವಾದ ಆಧ್ಯಾತ್ಮಿಕತೆ, ಏಣಿಯ 
ನಮಗೆ ಘಳಿಗೆಗೂ ಬೃಹದಾಕಾರವಾಗಿ ಮಡಿಲು. ನೀವೂ ವಿರಮಿಸಿ, ಸಹಜೀವಿಗಳನ್ನೂ ಮೇಲಿರುವವರು ಧರಿಸಬೇಕಾಗಿರುವ ದೈಹಿಕ 
ಕಾಡಿತ್ತಲ್ಲಾ ? ದಡ್ಡರು ಮಾತ್ರವೇ ಶ್ರಮದ ಕೆಲಸಕ್ಕೆ ವಿರಮಿಸಲು ಬಿಡಿ. ಇದೇ ನಿಜವಾದ ಆಸ್ತಿ, ಶ್ರಮವೆಂಬ ಜಪಮಣಿ ಮಾಲೆ ಆಧ್ಯಾತ್ಮಿಕತೆ ” - 
ಅರ್ಹರು ಎಂಬ ದೃಷ್ಟಿಕೋನ ನುಚ್ಚುನೂರಾಗುತ್ತದೆ . ಮಾನವ ಮತ್ತು ನಿಸರ್ಗದ ನಡುವಿನ ಎಂಬುದಾಗಿಯೇ ಸ್ವಾಮಿ ವಿವೇಕಾನಂದರ 
ವಿರಾಮದ ಸದುಪಯೋಗಕ್ಕೆ ಕರೆ ನೀಡುತ್ತದೆ. ಸುಮಧುರವಾದ ಸಂಬಂಧವನ್ನು ಹೇಗೆಲ್ಲಾ ನಂಬುಗೆಯಾಗಿತ್ತು ಎಂಬುದನ್ನು ನೆನಪಿಸುತ್ತಾರೆ. 
ಸಾಫ್ಟ್ವೇರ್ ಎಂಜಿನಿಯರ್‌ಗಳೂ ಕೃಷಿಯತ್ತ ಹಾಳುಗೆಡವಿದೆವು ಎಂಬುದರ ಬಗ್ಗೆ ಆತ್ಮ ಸರ್ವರೀತಿಯಲ್ಲೂ ಪರಿಸರವನ್ನು ಅವ್ಯಾಹತವಾಗಿ 
ಮರಳುವ ಅಚ್ಚರಿಗೆ ಶ್ರಮದಲ್ಲಿನ ಸೌಂದರ್ಯ ವಿಮರ್ಶೆಗೆ ಒಡ್ಡುತ್ತದೆ. ಶಿಶುತತ್ವದಿಂದ ಬಹುದೂರ ದೋಚಿ ಬೀಗುತ್ತಿರುವ ನಮ್ಮ ನಡೆ 
ತತ್ವ ರಹಸ್ಯಕ್ಕೆ ಬೆರಗುಗೊಳ್ಳುತ್ತದೆ. ಇಲ್ಲೊಂದು ನಡೆದು ಬಿಟ್ಟಿದ್ದೇವೆ. ಇದರ ಪರಿಣಾಮ ಈಗಾಗಲೇ ಕಡುಮೂರ್ಖತನದ್ದು ಎಂದು ಎಚ್ಚರಿಸುತ್ತಾರೆ. 
ಅಪರೂಪವಾದ ಅಧ್ಯಾತ್ಮದ ಸಮಾಧಿಸ್ಥಿತಿಯನ್ನು ಗೋಚರಿಸಲು ಆರಂಭವಾಗಿದೆ. “ ಅರಿವಿನಿಂದ ಪರಸ್ಪರ ಸಹಕರಿಸಿ ಬಾಳುವುದು , ಕಷ್ಟ 
ಶ್ರಮದ ಮೂಲಕವೇ | 

ಕೂಡಿದ ಶೂದ್ರತ್ವ ಸ್ವೀಕರಿಸುವುದು ಮನುಕುಲದ ಹೇಳಿಕೊಳ್ಳುವುದು, ಹಾಡು ಮಾಡಿ ಹಾಡುವುದು, 
ಮಹನೀಯರನ್ನು ಹೀಗೆ ಸ್ಮರಿಸುತ್ತಾರೆ. 

ಉಳಿವಿಗೆ ಅನಿವಾರ್ಯವಾಗಿದೆ” ಎಂಬ ಅವರ ಕತೆ ಮಾಡುವುದು, ನಾಟಕ ಮಾಡುವುದು, ಮನ 
- “ಶೂದ್ರ ಸಂತರು ಉಪಯುಕ್ತ ಉಪಕರಣ ಮಾತನ್ನು ಧಿಕ್ಕರಿಸುವುದು ಸಾಧ್ಯವೇ ಇಲ್ಲ. ತಣಿಸುತ್ತವೆ. ಜೀವಕ್ಕೆ ಧೈರ್ಯ ತಂದು ಕೊಡುತ್ತವೆ 
ಗಳನ್ನೇ ಧ್ಯಾನದ ಸಾಧನಗಳನ್ನಾಗಿ ಬಳಸಿಕೊಂಡರು. 

ಎಂದು ತಿಳಿದಿದೆಯೆ ? - ಎಂದು ಪ್ರಶ್ನಿಸುತ್ತಾ 
ಸಂತ ರವಿದಾಸ ಚಮ್ಮಾರಿಕೆಯ ಕಾಯಕವನ್ನು ಪೇಡೆಯನ್ನು ಚಪ್ಪರಿಸುವ ನಮಗೆ ಕೊಟ್ಟಿಗೆಯಲ್ಲಿ “ನಿಜಖುಷಿಯ ವಾರಸುದಾರರಾಗಿ! ಇದೇ ನಮ್ಮ 
ಧ್ಯಾನದ ಸಾಧನವಾಗಿ ಮಾಡಿ ಕೊಂಡ. ಸಂತ ಹಸುವೊಂದನ್ನು ಕಟ್ಟಿ ಸಾಕಿದ ಅರಿವಿಲ್ಲ. ಹಸುವಿನ ಆಸ್ತಿ, ಹೊಸ ಪೀಳಿಗೆಗೂ ಇದನ್ನು ಉಳಿಸಿ 
ಕಬೀರ ಮಗ್ಗವನ್ನು ಧ್ಯಾನದ ಸಾಧನವಾಗಿ ಒಡನಾಟದ ಪ್ರೀತಿಯನ್ನು ಸವಿಯಲು ಸಾಧ್ಯವೂ ವರ್ಗಾಯಿಸಿರಿ ” ಎಂದಿರುವುದನ್ನು ಗಂಭೀರವಾಗಿ 
ಮಾಡಿಕೊಂಡ, ಗಾಂಧೀಜಿ ನೂಲುವ ಚರಕವನ್ನು ಇಲ್ಲ. ಹೀಗೊಂದು ದೂರವನ್ನು ನಿರ್ಮಿಸಿ ಪರಿಗಣಿಸಬೇಕಾಗಿದೆ. ಪ್ರಸನ್ನರವರ ಬದುಕಿನ ರೀತಿ 
ಧ್ಯಾನದ ಸಾಧನವಾಗಿ ಮಾಡಿಕೊಂಡರು. ಕೊಂಡಿದ್ದೇವೆ. ಅಂಗಳದಲ್ಲಿ ಹಸೆ ಬರೆದು ಹಾಗೂ ಆ ದಾಖಲೆ ಕಾಣೆಯಾಗಿ 
ಟಾಲ್‌ಸ್ಟಾಯ್ ಚಪ್ಪಲಿ ಹೊಲಿಯುವ ಮೂಲಕ ಖುಷಿಪಡುತ್ತಿದ್ದ ದಿನಗಳು ಮತ್ತೆ ಬರುವುವೆ ? ಪ್ರಸಕ್ತರೂಪದಲ್ಲಿ ನಮ್ಮ ಮುಂದಿದೆ. 
ತನ್ನ ನಂಬಿಕೆಯನ್ನು ಹಿಂದಕ್ಕೆ ಪಡೆದ” – ಇಂತಹ ಜೀವನ ಶೈಲಿಯು ಯಾಂತ್ರಿಕತೆಯಿಂದ ಸೊರಗಿದೆ. 
ಅದ್ಭುತವಾದ ಸಹಸಂಬಂಧವನ್ನು ನೀಡಿ ಕರ್ಮ ಯಂತ್ರಗಳಿಂದ ಕೆಲಸ ಮಾಡಿಸಬಹುದೇ ಹೊರತು 

ನಾಗಜ್ಯೋತಿ ತರೀಕೆರೆ 
ಯೋಗಿಗಳ ಸಾಧನೆಯೊಂದಿಗೆ ಸಮೀಕರಿಸಿದ್ದಾರೆ. ಸಮಾನತೆಯ ಆಶಯವನ್ನು ಜಾರಿಗೊಳಿಸುವುದು 

ಹಂಪಿ ವಿಶ್ವವಿದ್ಯಾಲಯ , ಸಾಹಿತ್ಯ ಅಧ್ಯಯನ ವಿಭಾಗ 
ಕಾಯಕವೊಂದು ಸಾಧನೆಯ ಮೆಟ್ಟಿಲುಗಳಾದ ಸಾಧ್ಯವಾಗದು. ಸ್ವಾರ್ಥವಷ್ಟೇ ಮುಖ್ಯವಾಗಿ 

ಸಂಶೋಧನಾ ವಿದ್ಯಾರ್ಥಿನಿ 

ಕುವೆಂಪು ಅಧ್ಯಯನ ಕೇಂದ್ರ, ಕುಪ್ಪಳಿ 
ಪರಿಯನ್ನು ಅರ್ಥೈಸಿಕೊಳ್ಳುವುದರೊಂದಿಗೆ ಸಾಮಾಜಿಕ ಕಾಳಜಿ ಅಪರೂಪವಾಗುತ್ತಿದೆ. 
ಹೊಸತು೫೮ – 

- ಮೇ ೨೦೧೯ 


ತತ್ವಪದಗಳು ಒಬ್ಬನೇ ಏಕಾಂತದಲ್ಲಿ ಏಕತಾರಿ ಸಹಾಯದಿಂದ ಹಾಡುವ ಹಾಡುಗಳಾಗಿವೆ. ಮಾತ್ರವಲ್ಲ, ಅವು 
ಭಜನೆಯಂಥ ಸಂದರ್ಭದಲ್ಲಿ ಸಾಮೂಹಿಕವಾಗಿಯೂ ಹಾಡುವುದಕ್ಕೆ ಬರುತ್ತವೆ. ಇವುಗಳನ್ನು ಹೆಚ್ಚಾಗಿ ರಾತ್ರಿ 
ಹೊತ್ತಿನಲ್ಲಿ ಊಟವಾದ ಮೇಲೆ ಊರ ಹೊರಗಿನ ಹಣಮಂತ, ಮಹಾದೇವ ಅಥವಾ ಮತ್ಯಾವುದೋ 
ದೇವಸ್ಥಾನದಲ್ಲಿ ಹುಣ್ಣಿಮೆ , ಅಮಾವಾಸ್ಯೆಯಂಥ ವಿಶೇಷ ಸಂದರ್ಭಗಳಲ್ಲಿ ಮೇಲೆ ಉಲ್ಲೇಖಿಸಿದ ವಿವಿಧ ಸಂಗೀತದ 
ಪರಿಕರಗಳೊಂದಿಗೆ ಎಂಟತ್ತು ಜನ ಯಾವುದೇ ಜಾತಿ- ಮತ ಭೇದವಿಲ್ಲದೆ ದುಂಡಾಗಿ ಕುಳಿತು ಕಿಂಚಿತ್ತೂ 
ಬೇಸರವಿಲ್ಲದೆ ಮೈಮರೆತು ಆನಂದದ ತಂದ್ರಿಯಲ್ಲಿ ಚೇತೋಹಾರಿಗಳಾಗಿ ಹಾಡುತ್ತಾರೆ. ಈ ಭಜನೆ ಕಾರಕ್ರಮ 
ಹಿರಿಯರ ಪುಣ್ಯತಿಥಿಯಂಥ ಸಂದರ್ಭಗಳಲ್ಲೂ ನಡೆಯುತ್ತದೆ. ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆಯ ಸುಮಾರಿಗೆ 
ಪ್ರಾರಂಭವಾಗುವ ಈ ಭಜನೆ ಕಾರಕ್ರಮ ಬೆಳಗಿನ ಜಾವದವರೆಗೆ ಎಡೆಬಿಡದೆ ನಿರಂತರವಾಗಿ ನಡೆಯುತ್ತದೆ. 


ಕನ್ನಡ ತತ್ವಪದ 

ಪರಂಪರೆ 


ಅರ್ಥ - ವ್ಯಾಖ್ಯೆ 

ತತ್ವಪದ ಎಂಬುದು ಒಂದು ಸಂಯುಕ್ತ ಪದ, ತತ್ವ ಮತ್ತು ಪದ ಎಂಬ ಎರಡು ಪದಗಳು 
ಅದರಲ್ಲಿವೆ. ಇಲ್ಲಿ ತತ್ವ ಎಂದರೆ ಪೂರ್ಣಸತ್ಯ, ಪರಮಾತ್ಮ , ಪರಮಾತ್ಮನ ಸ್ವರೂಪವೇ ಆಗಿರುವ ಆತ್ಮನ 
ಸ್ವರೂಪ, ಜ್ಞಾನದ ಆತ್ಯಂತಿಕ ಸ್ಥಿತಿ, ತಿರುಳು, ಸಿದ್ದಾಂತ, ನಿಯಮ , ನಿಜಸ್ಥಿತಿ ಎಂದರ್ಥ. ಪದ 
ಎಂಬುದು ಹಾಡು, ಗೀತೆ, ಹದಗೊಂಡ ಶಬ್ದ , ನಿಲುವು, ಸರಿಯಾದ ಸ್ಥಿತಿ, ಸರಿಯಾಗಿ ಬೆಂದಿರುವ 
ಸ್ಥಿತಿ, ಅವಸ್ಥೆ ಎಂಬ ಅರ್ಥಗಳನ್ನು ಕೊಡುತ್ತದೆ. ಈ ಹಿನ್ನೆಲೆಯಲ್ಲಿ, ದೇವರು ಅಥವಾ ಪರಮಾತ್ಮನಿಗೆ 
ಸಂಬಂಧಿಸಿದ ಹದಗೊಂಡ ಸಿದ್ದಾಂತವನ್ನು ಸುಂದರವಾದ ಹಾಡಿನ ಮೂಲಕ ಅಭಿವ್ಯಕ್ತಿಸುವ ಕ್ರಿಯೆಗೆ 
ತತ್ವಪದ ಎಂದು ಕರೆಯಲಾಗುತ್ತದೆ. 

ತತ್ವಪದದಲ್ಲಿರುವ ಪೂರ್ವದ ತತ್ವ ಎಂಬುದು ಸತ್ಯದ ಸಂಗತಿ ಅಥವಾ ಆತ್ಮ - ಪರಮಾತ್ಮನ 
ನಿಜಸ್ಥಿತಿಯನ್ನು ನಿರ್ದೇಶಿಸಿದರೆ, ಉತ್ತರದ ಪದ ಎಂಬುದು ಅಭಿವ್ಯಕ್ತಿ ಅಥವಾ ಗಾನಕ್ರಿಯೆಯನ್ನು 
ನಿರ್ದೆಶಿಸುತ್ತದೆ. ಈ ಹಿನ್ನೆಲೆಯಲ್ಲಿ, ತತ್ವ ಎಂಬುದು ವಸ್ತುವಾದರೆ, ಪದ ಎಂಬುದು ಅಭಿವ್ಯಕ್ತಿ 
ಮಾಧ್ಯಮ . ವಸ್ತು ಮತ್ತು ಅಭಿವ್ಯಕ್ತಿ ಇವೆರಡನ್ನೂ ಸುಂದರವಾಗಿ ಸಮನ್ವಯಗೊಳಿಸಿಕೊಂಡಿರುವ 
“ತತ್ವಪದ ವಚನ ಹಾಗೂ ಕೀರ್ತನೆಗಳಂತೆ ಕನ್ನಡ ಸಾಹಿತ್ಯ ಹಾಗೂ ಸಂಸ್ಕೃತಿಯಲ್ಲಿ ಒಂದು ವಿಶಿಷ್ಟ 
ಪ್ರಕಾರವಾಗಿ ಕಂಗೊಳಿಸಿದೆ. ಭಕ್ತಿ , ಅನುಭಾವ, ಜ್ಞಾನ, ಧ್ಯಾನ, ವೈರಾಗ್ಯ , ನೀತಿ, ಯೋಗ, ಅಧ್ಯಾತ್ಮ, 
ಸಮಾಜ ವಿಮರ್ಶೆಯಂಥ ವಿಷಯಗಳನ್ನು ಒಳಗೊಂಡು, ಆಯಾ ಕಾಲದ ಸಂದರ್ಭ ಹಾಗೂ 
ಆಯಾ ಕಾಲದ ಕವಿಗಳ ಮನೋಧರ್ಮ ಮತ್ತು ಅನುಭಾವಿಕ ನಿಲುವನ್ನು ಹಿನ್ನೆಲೆಯಾಗಿಟ್ಟುಕೊಂಡು 
ರಚನೆಯಾದ ಈ ಸಾಹಿತ್ಯಪ್ರಕಾರ ಸ್ವರವಚನ, ಕೈವಲ್ಯಪದ ಎಂಬ ಹೆಸರುಗಳಿಂದ ಕನ್ನಡದಲ್ಲಿ 
ಪ್ರಸಿದ್ಧವಾಗಿದೆ ( ಪ್ರಾಚೀನ ಕಾಲದಿಂದಲೂ ಬೆಳೆದುಬಂದಿದೆ). 

ತತ್ವಪದ ತುಂಬ ಜನಪ್ರಿಯವಾದ ಸಾಹಿತ್ಯಪ್ರಕಾರ, ಅದು ಸ್ವರವಚನ, ಕೈವಲ್ಯಪದ ಎಂದಲ್ಲದೆ 
ಅನುಭಾವ ಪದ, ಭಜನೆಯ ಪದ, ಧ್ಯಾಯದ ಪದ ಎಂಬ ಪತ್ಯಾಯ ನಾಮಗಳಿಂದಲೂ 
ಕರೆಸಿಕೊಂಡಿದೆ. ಪರಮಾತ್ಮನ ನಿಜಸ್ಥಿತಿಯನ್ನು ಅರಿಯುವ, ಅರಿತು ಅವನನ್ನು ಕಾಣುವ, ಕಂಡು 
ಅವನಲ್ಲಿ ಒಂದಾಗುವ ಅನುಭಾವದ ಈ ವಿವಿಧ ಹಂತ ಅರಿವು (ಶೋಧನ), ಸಾಕ್ಷಾತ್ಕಾರ ( ದರ್ಶನ), 
ಸಮರಸ ( ಸಂಗಮ ) ಗಳನ್ನು ಇವು ಒಳಗೊಳ್ಳುವುದರಿಂದ ಇವುಗಳಿಗೆ ಅನುಭಾವ ಪದಗಳೆಂದು 
ಕರೆದರೆ, ಏಕತಾರಿಯಂಥ ವಾದ್ಯದೊಂದಿಗೆ ಸ್ವರವೆತ್ತಿ ಹಾಡುವುದಕ್ಕೆ ಬರುವುದರಿಂದ ಇವಕ್ಕೆ 
ಸ್ವರವಚನ ಎಂದು ಕರೆಯಲಾಗುತ್ತದೆ. ಇನ್ನೂ ಇವು ಅಂತರಂಗದ ಅರಿವಿನ ಮೂಲಭೂತ 
ತತ್ವಗಳನ್ನು ಮತ್ತು ಆಧ್ಯಾತ್ಮಿಕ ಸಿದ್ಧಾಂತಗಳನ್ನು ಒಳಗೊಳ್ಳುವುದರಿಂದ ಇವುಗಳಿಗೆ ತತ್ವಪದಗಳೆಂದು 
ಕರೆದರೆ , ಇವುಗಳನ್ನು ಸಾಮಾನ್ಯ ಜನರು ಭಜನೆಯ ಸಂದರ್ಭದಲ್ಲಿ ಹಾಡುವುದರಿಂದ 


ಡಾ | ಗುರುಲಿಂಗಪ್ಪ ಧಬಾಲೆ 


ಮೇ 


೨೦೧೯ 


ಹೊಸತು೫೯ 


ಇವು ಭಜನೆಯ ಪದಗಳೆಂದು ಕರೆಸಿಕೊಳ್ಳುತ್ತವೆ, 

ಆಗಿಹೋಗಿದ್ದಾರೆ. ಇವರಲ್ಲಿ ನಾಯನ್ಮಾರರು 
ಅದೇ ರೀತಿ ಭಕ್ತನ ದೇಹತತ್ವವನ್ನು ಕುರಿತು ಇವು 

ಶಿವಭಕ್ತರಾದರೆ, ಆಳ್ವಾರರು ವಿಷ್ಣುಭಕ್ತರು. ಇವರು 
ಮಾರ್ಮಿಕವಾಗಿ ಬಣ್ಣಿಸುವುದರಿಂದ ಇವುಗಳಿಗೆ 

ಭಕ್ತಿನೆಲೆಯ ಅಸಂಖ್ಯಾತ ಹಾಡುಗಳನ್ನು ರಚಿಸಿದ್ದಾರೆ. 
ಧ್ಯಾಯದ ಪದಗಳೆಂದು ಕರೆದರೆ, ಭಕ್ತನ 

ನಾಯನ್ಮಾರರಲ್ಲಿ ಪ್ರಮುಖ ಭಕ್ತಕವಿಗಳೆಂದರೆ 
ಆತ್ಮಾನುಭವಕ್ಕೆ ಇವು ಸಂಬಂಧಿಸಿರುವುದರಿಂದ 

ತಿರುಜ್ಞಾನ ಸಂಬಂಧರ್‌, ತಿರುಮೂಲರ್, 
ಇವುಗಳಿಗೆ ಕೈವಲ್ಯ ಪದಗಳೆಂದು ಕರೆಯುವ ವಾಡಿಕೆ 

ಕಾರಿಕಾಲಮೈಯಾರ್ ಮತ್ತು ಸುಂದರಮೂರ್ತಿ. 
ಬಳಕೆಯಲ್ಲಿದೆ. 

ಕ್ರಿ. ಶ. ೭ನೇ ಶತಮಾನಕ್ಕೆ ಸೇರಿದ ಇವರು ತೇವಾರಂ 
ತತ್ವಪದ ಗೇಯ ಜಾಯಮಾನಕ್ಕೆ ಸೇರಿದ 

ಎಂಬ ಅನೇಕ ಶೈವಗೀತೆಗಳನ್ನು ರಚಿಸಿ 
ಸಾಹಿತ್ಯಪ್ರಕಾರವಾಗಿದೆ. ಏಕತಾರಿ ಇದರ ಪ್ರಧಾನ 

ಶಿವಪಾರಮ್ಯವನ್ನು ಸಾರಿದ್ದಾರೆ. 
ವಾದ್ಯವಾಗಿದೆ. ದಮ್ಮಡಿ, ತಾಳ, ಕಿನ್ನರಿ, 

* ಆಳ್ವಾರರಲ್ಲಿ ಪೊಯ್ಗೈ ಆಳ್ವಾರ್, 
ದಂಡಿಗೆಗಳಂಥ ಸಂಗೀತ ಪರಿಕರಗಳು ಕೂಡ ಇದಕ್ಕೆ 

ಭೂತತ್ತಾಳ್ವಾರ್, ಪೆರಿಯಾರ್ ಆಳ್ವಾರ ಮೊದಲಾದ 
ಬಳಕೆಯಾಗುತ್ತವೆ. ಇತ್ತೀಚೆಗೆ ಆಧುನಿಕ ಸಂಗೀತ 

೧೨ ಜನ ಆಳ್ವಾರರು ಮೊದಲಿಗರಾಗಿದ್ದಾರೆ. ಇಲ್ಲಿ ಈ 
ಪರಿಕರಗಳಾದ ಪೇಟಿ, ತಬಲಾಗಳನ್ನು ಸಹ ಇದಕ್ಕೆ 

ಆಳ್ವಾರರನ್ನು ಕುರಿತು ಇನ್ನೊಂದು ಮಾತನ್ನು 
ಬಳಸಲಾಗುತ್ತದೆ. 

ಗಮನಿಸಬೇಕು. ಈ ಎಲ್ಲ ಆಳ್ವಾರರು ಒಂದೇ ಜಾತಿಗೆ 
ತತ್ವಪದಗಳು ಒಬ್ಬನೇ ಏಕಾಂತದಲ್ಲಿ ಏಕತಾರಿ 

ಸೇರಿದವರೇನಲ್ಲ. ಅವರೆಲ್ಲರೂ ಬೇರೆ ಬೇರೆ ಜಾತಿಸ್ತರ 
ಸಹಾಯದಿಂದ ಹಾಡುವಂಥ ಹಾಡುಗಳು. 

ಗಳಿಂದ ಬಂದವರು. ಅವರಲ್ಲಿ ತಿರುಪ್ಪಣಾಲ್ವರರು 
ಮಾತ್ರವಲ್ಲ, ಅವು ಭಜನೆಯಂಥ ಸಂದರ್ಭದಲ್ಲಿ 

ಅಂತ್ಯಜರಾಗಿದ್ದರೆ, ತಿರುಮುಂಗೈಯಾಳ್ವಾರ್ ಕಳ್ಳರ 
ಸಾಮೂಹಿಕವಾಗಿಯೂ ಹಾಡುವುದಕ್ಕೆ ಬರುತ್ತವೆ. 

ಕುಲಕ್ಕೆ ಸೇರಿದವರು. ಇನ್ನು ನಮ್ಮಾಳ್ವಾರರು 
ಇವುಗಳನ್ನು ಹೆಚ್ಚಾಗಿ ರಾತ್ರಿ ಹೊತ್ತಿನಲ್ಲಿ ಊಟವಾದ 

ರೈತಕುಲದವರು. ಈ ಎಲ್ಲ ಆಳ್ವಾರರು ವಿಷ್ಣುಪರವಾದ 
ಮೇಲೆ ಊರ ಹೊರಗಿನ ಹಣಮಂತ , ಮಹಾದೇವ 

ಅನೇಕ ಹಾಡುಗಳನ್ನು ರಚಿಸಿ ಅತಿ ಮಧುರವಾಗಿ 
ಅಥವಾ ಮತ್ತಾವುದೋ ದೇವಸ್ಥಾನದಲ್ಲಿ ಹುಣ್ಣಿಮೆ , 

ಹಾಡಿದ್ದಾರೆ. ಆ ಮೂಲಕ ವೈಷ್ಣವ ಮತದ ಪ್ರಚಾರ 
ಅಮಾವಾಸ್ಯೆಯಂಥ ವಿಶೇಷ ಸಂದರ್ಭಗಳಲ್ಲಿ ಮೇಲೆ 

ಮಾಡಲು ಪ್ರಯತ್ನಿಸಿದ್ದಾರೆ. 
ಉಲ್ಲೇಖಿಸಿದ ವಿವಿಧ ಸಂಗೀತದ ಪರಿಕರಗಳೊಂದಿಗೆ 

- ಕ್ರಿ . ಶ. ೫ನೇ ಶತಮಾನದ ಸುಮಾರಿಗೆ 
ಎಂಟ್ಗತ್ತು ಜನ ಯಾವುದೇ ಜಾತಿ - ಮತ 

ತಮಿಳಿನಲ್ಲಿ ದಲಿತ ಜನಾಂಗಕ್ಕೆ ಸೇರಿದ ಕವಿಗಳೂ 
ಭೇದವಿಲ್ಲದೆ ದುಂಡಾಗಿ ಕುಳಿತು ಕಿಂಚಿತ್ತೂ 

ಆಗಿಹೋಗಿದ್ದಾರೆ. ಅವರಲ್ಲಿ ತಿರುಮೂಲ ಎಂಬ 
ಬೇಸರವಿಲ್ಲದೆ ಮೈಮರೆತು ಆನಂದದ ತಂದ್ರಿಯಲ್ಲಿ 

ಅನುಭಾವಿ ಕವಿ ತುಂಬ ಪ್ರಮುಖನಾಗಿದ್ದಾನೆ. ಈತನ 
ಚೇತೋಹಾರಿಗಳಾಗಿ ಹಾಡುತ್ತಾರೆ . ಈ ಭಜನೆ 

ತಿರುಮಂದರಂ ಎಂಬ ಕೃತಿ ತುಂಬ ಪ್ರಸಿದ್ಧವಾಗಿದೆ. 
ಕಾಠ್ಯಕ್ರಮ ಹಿರಿಯರ ಪುಣ್ಯತಿಥಿಯಂಥ ಸಂದರ್ಭ 

ಇದರಲ್ಲಿ ೩೦೦೦ ಪದ್ಯಗಳು ಸಂಕಲನಗೊಂಡಿವೆ. 
ಗಳಲ್ಲೂ ನಡೆಯುತ್ತದೆ. ರಾತ್ರಿ ಹತ್ತರಿಂದ ಹನ್ನೊಂದು 

ಈ ಪದಗಳಲ್ಲಿ ಈತ ದೇಹವು ಸಾಧನ 
ಗಂಟೆಯ ಸುಮಾರಿಗೆ ಪ್ರಾರಂಭವಾಗುವ ಈ ಭಜನೆ 

ತಿರುಪ್ಪಣಾಲ್ವರರು ೧೨ ಆಳ್ವರುಗಳಲ್ಲಿ 

ಯೋಗ್ಯವೆಂದೂ , ದೇಹವೇ ದೇಗುಲವೆಂದೂ , 

ಅಂತ್ಯಜರಾಗಿದ್ದಾರೆ 
ಕಾಠ್ಯಕ್ರಮ ಬೆಳಗಿನ ಜಾವದವರೆಗೆ ಎಡೆಬಿಡದೆ 

ದೇಹದ ಮೂಲಕ ಮುಕ್ತಿ ಸಾಧ್ಯವೆಂದೂ ಸ್ಪಷ್ಟವಾಗಿ 
ನಿರಂತರವಾಗಿ ನಡೆಯುತ್ತದೆ. ಭಜನೆಯಲ್ಲಿ ಎರಡು - ಮೂರು ತಂಡದ ಪ್ರತಿಪಾದಿಸಿದ್ದಾನೆ. ಕ್ರಿ. ಶ. ೯೫೦ರ ಕಾಲದ ಇಲ್ಲಿನ ಶೇಂದನಾರ್ ಎಂಬ ಕವಿಯ 
ಭಜನೆಕಾರರು ಪಾಲ್ಗೊಳ್ಳುವುದನ್ನು ನೋಡುತ್ತೇವೆ. ಈ ಭಜನೆ ತಂಡಗಳ ಮಧ್ಯೆ ಪಲ್ಲಾಂಡು ಎಂಬ ಕೃತಿ ಕೂಡ ಇದೇ ತತ್ವಗಳನ್ನು ಪ್ರತಿಪಾದಿಸುತ್ತದೆ. ಕ್ರಿ. ಶ. ೯ನೇ 
ನಡುನಡುವೆ ಚರ್ಚೆ, ವಾದ - ಸಂವಾದ, ಸ್ಪರ್ಧೆಗಳು ಕೂಡ ನಡೆಯುತ್ತವೆ. ಶತಮಾನದಲ್ಲಿ ಇಲ್ಲಿ ಕಾಣಿಸಿಕೊಂಡ ಇನ್ನೊಬ್ಬ ಪ್ರಮುಖ ಸಂತ ಕವಿ ಮಾಣಿಕ್ಯ 
ಉಗಮ : ಪ್ರೇರಣೆ - ಪ್ರಭಾವ 

ವಾಚಕ. ಈತ ತನ್ನ ಕೃತಿ ತರುವಾಚಕಂ ದಲ್ಲಿ ಭಕ್ತ ಮತ್ತು ಭಗವಂತನ ಆತ್ಮೀಯ 
ತತ್ವಪದ ದೇಶೀ ನೆಲೆಯ ಕಂಠಸ್ಥ ಸಂಪ್ರದಾಯಕ್ಕೆ ಸೇರಿದ ಹಾಡುಗಬ್ಬ ಸಂಬಂಧ, ಶಿವಸಾಕ್ಷಾತ್ಕಾರದ ತುಡಿತ, ಜೀವ- ಶಿವ ಸಮರಸದಂಥ ಆನುಭಾವಿಕ 
ಸಾಹಿತ್ಯವಾಗಿದೆ. ಇಂಥ ಹಾಡುಗಬ್ಬ ಸಾಹಿತ್ಯಕ್ಕೆ ಕನ್ನಡದಲ್ಲಿ ತುಂಬ ಪ್ರಾಚೀನವಾದ ವಿಷಯಗಳನ್ನು ಕುರಿತು ಬಿತ್ತರಿಸಿದ್ದಾನೆ. 
ಹಿನ್ನೆಲೆಯಿದೆ. ಕನ್ನಡ ಸಾಹಿತ್ಯ ಇನ್ನೂ ಗ್ರಂಥಸ್ಥ ರೂಪ ತಾಳುವುದಕ್ಕೆ ತಮಿಳಿನಲ್ಲಿ ಬಂದ ಇನ್ನೊಂದು ಧಾರೆ ಬೈರಾಗಿಗಳದ್ದು, ಈ ಬೈರಾಗಿಗಳು 
ಪೂರ್ವದಲ್ಲಿಯೇ ಅದು ಜನಪದದಲ್ಲಿ ಹುಟ್ಟಿ ಮೌಖಿಕವಾಗಿ ಬೆಳೆದುಬಂದಿದೆ. ಪಾಣರ್ ಎಂಬ ವಿಶಿಷ್ಟ ಜನಾಂಗಕ್ಕೆ ಸೇರಿದವರು. ಪಾಣರ್ ಎಂದರೆ ಅಲೆಮಾರಿ 
ಒಂದು ಅರ್ಥದಲ್ಲಿ ನಮ್ಮ ಜನಪದರ ಹುಟ್ಟಿನೊಂದಿಗೆ ಅದು ಹುಟ್ಟು ಪಡೆಯಿತೆಂದು ಎಂದರ್ಥ. ಉತ್ತಮ ಹಾಡುಗಾರರೂ ಆದ ಇವರು ತತ್ವಪದಗಳಂಥ 
ಸ್ಕೂಲವಾಗಿ ಹೇಳಬಹುದು. ಪ್ರಾಚೀನ ಕನ್ನಡ ಕಾವ್ಯ ಶಾಸ್ತ್ರಗ್ರಂಥಗಳಲ್ಲಿ ಹಾಡು, ಹಾಡುಗಳನ್ನು ಹಾಡುತ್ತ ಊರೂರು ಸಂಚರಿಸುತ್ತಿದ್ದರು. ತಮಿಳುನಾಡಿನ ಈ ಎಲ್ಲ 
ಪಾಡುಗಬ್ಬ , ಓವನಿಗೆ, ಒನಕೆವಾಡು, ಪಾಡುಗವಿತೆ, ಬೀದಿವಾಡು - ಎಂಬ ಧಾರೆಗಳ ಹಾಗೂ ಮೇಲೆ ಉಲ್ಲೇಖಿಸಿದ ಕನ್ನಡದ ದೇಶಿ ನೆಲೆಯ ಮೌಖಿಕ 
ಗೀತಪ್ರಕಾರಗಳು ಉಲ್ಲೇಖಗೊಂಡಿವೆ. ಕನ್ನಡದ ಪ್ರಸಿದ್ದ ಲಾಕ್ಷಣಿಕ ಗ್ರಂಥ ಪರಂಪರೆಯ ಒನಕೆವಾಡು, ಬೆದಂಡೆಯಂಥ ಹಾಡುಗಬ್ಬಗಳ ಪ್ರಭಾವ 
ಕವಿರಾಜ ಮಾರ್ಗ ದಲ್ಲಿ ಬೆದಂಡೆ ಎಂಬ ಹಾಡುಗಬ್ಬ ಉಕ್ತವಾಗಿದೆ. ಇದನ್ನೆಲ್ಲ ಪ್ರೇರಣೆಯಿಂದ ಕನ್ನಡದಲ್ಲಿ ತತ್ವಪದ ಸಾಹಿತ್ಯ ಹುಟ್ಟಿಕೊಂಡಿರಬಹುದು. 
ಗಮನಿಸಿದಾಗ ಕವಿರಾಜಮಾರ್ಗಕ್ಕೂ ಹಿಂದೆ ಕನ್ನಡದಲ್ಲಿ ಹಾಡುಗಬ್ಬಗಳು ಕನ್ನಡದಲ್ಲಿ ತತ್ವಪದ ಸಾಹಿತ್ಯವನ್ನು ಮೊಟ್ಟಮೊದಲಿಗೆ ರಚಿಸಿದ ಶ್ರೇಯಸ್ಸು 
ರಚನೆಯಾಗುತ್ತಿದ್ದವು ಎಂಬುದು ಗಮನ 

೧೨ನೇ ಶತಮಾನದ ಶರಣರಿಗೆ ಸಲ್ಲುತ್ತದೆ. ಶರಣರು ಅಪ್ಪಟ ದೇಶಿ ನೆಲೆಗಳಿಂದ 
- ನಮ್ಮಲ್ಲಿ ಈ ತತ್ವಪದಗಳು ಹುಟ್ಟುವ ಪೂರ್ವದಲ್ಲಿ ಬಹು ಹಿಂದೆಯೇ ಬಂದವರು. ಸಾಹಿತ್ಯ , ಸಮಾಜ, ರಾಜಕೀಯ, ಆರ್ಥಿಕ – ಹೀಗೆ ಜೀವನದ ಈ 
ಇವುಗಳಂಥ ಅನೇಕ ಪ್ರಕಾರದ ಹಾಡುಗಬ್ಬಗಳು ತಮಿಳಿನಲ್ಲಿ ವಿವಿಧ ಕ್ಷೇತ್ರಗಳಂತೆ ಅವರು ಸಂಗೀತ ಕ್ಷೇತ್ರದಲ್ಲೂ ವಿಶೇಷ ಜ್ಞಾನವನ್ನು 
ಹುಟ್ಟಿ ಕೊಂಡಿರುವುದನ್ನು ಕಾಣುತ್ತೇವೆ. ಸುಮಾರು ೧೬೦೦ ವರ್ಷಗಳ ಹೊಂದಿದ್ದರು. ಮಾತ್ರವಲ್ಲ, ಅವರು ಸ್ವತಃ ಉತ್ತಮ ಹಾಡುಗಾರರೂ ಆಗಿದ್ದರು. 
ಹಿಂದೆ ಇಲ್ಲಿ ನಾಯನ್ಮಾರರು ಮತ್ತು ಆಳ್ವಾರರು ಎಂಬ ಭಕ್ತ ಕವಿಗಳು ನಮ್ಮ ಈ ಮಾತಿಗೆ ಅವರ ವಚನಗಳನ್ನು ಗಮನಿಸಬಹುದು. 
ಹೊಸತು೬೦ 

ಮೇ ೨೦೧೯ 


ತಾಳಮಾನ ಸರಿಸವನರಿಯೆ 

ದಾಸಿಮಯ್ಯನೇ ಮೊಟ್ಟಮೊದಲು ಬರೆದನು ಎಂದು ಹೇಳಿದರೆ, ಇನ್ನು ಕೆಲವರು 
ಓಜೆ ಬಜಾವಣೆ ಲೆಕ್ಕವನರಿಯೆ 

ಮೊಟ್ಟಮೊದಲು ಸ್ವರವಚನ ಬರೆದವನು ಸಕಲೇಶ ಮಾದರಸ ಎಂದು ಹೇಳುತ್ತಾರೆ. 
ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ 

ನಮ್ಮ ಅಭಿಪ್ರಾಯವು ಕೂಡ ಸಕಲೇಶ ಮಾದರಸನೇ ಪ್ರಪ್ರಥಮ ಸ್ವರವಚನಕಾರ 

ಎಂಬುದಾಗಿದೆ. ಹೇಗೆಂದರೆ, ಈಗ ದೊರೆತಿರುವ ಸ್ವರವಚನಗಳಲ್ಲಿ ಸಕಲೇಶ 
ಎನ್ನ ಕಾಯವ ದಂಡಿಗೆಯ ಮಾಡಯ್ಯ 

ಮಾದರಸನ ಸ್ವರವಚನವೇ ಅತ್ಯಂತ ಪ್ರಾಚೀನವಾದುದು. ನಿದರ್ಶನಕ್ಕೆ ಆ 
ಎನ್ನ ಶಿರವ ಸೋರೆಯ ಮಾಡಯ್ಯ 

ಸ್ವರವಚನದ ಒಂದೆರಡು ಸಾಲುಗಳನ್ನು ಇಲ್ಲಿ ಕೊಟ್ಟಿದೆ : 
ಎನ್ನ ನರವ ತಂತಿಯ ಮಾಡಯ್ಯ 

ತಂಗಾಳಿಯಲಿಹ ಮರನೆ ಎನ್ನಂಗದೊಳಗಿಪ್ಪ ಶಿವಲಿಂಗದ ಮರನೆ 
ಬತ್ತೀಸ ರಾಗವ ಹಾಡಯ್ಯ 

- ಇದಲ್ಲದೆ ಸಕಲೇಶ ಮಾದರಸ ಸಂಗೀತ ತಜ್ಞನಾಗಿದ್ದನೆಂದೂ ವೀಣಾ 
- ಇವು ಬಸವಣ್ಣನವರ ವಚನಗಳೆರಡರ ಸಾಲುಗಳು. ಅದೇ ರೀತಿ ಅಲ್ಲಮ ವಿಶಾರದನಾಗಿದ್ದನೆಂದೂ ತಿಳಿದುಬರುತ್ತದೆ. ಮಾತ್ರವಲ್ಲದೆ, ಪಾಲ್ಕುರಿಕೆ 
ಪ್ರಭುಗಳು ತಮ್ಮದೊಂದು ವಚನದಲ್ಲಿ, 

ಸೋಮನಾಥನು ತನ್ನ ಬಸವ ಪುರಾಣ ದಲ್ಲಿ ಸಕಲೇಶ ಮಾದರಸ ವೀಣೆಯನ್ನು 
ಎರಡೆಂಬತ್ತು ಕೋಟಿ ವಚನಂಗಳ ಹಾಡಿ 

ನುಡಿಸುತ್ತ ಭಕ್ತಿಗೀತೆಗಳನ್ನು ಹಾಡುತ್ತ ಶಿವಾರಾಧನಪರನಾಗುತ್ತಿದ್ದನು ಎಂದು 
ಹಲವ ಹಂಬಲಿಸತೆನ್ನ ಮನವು 

ಹೇಳಲಾಗಿದೆ. ಹೀಗಾಗಿ ಸಕಲೇಶ ಮಾದರಸನೇ ಕನ್ನಡ ತತ್ವಪದ ಪರಂಪರೆಯ 
- ಎಂದು ಹೇಳಿದರೆ 

ಮೂಲಪುರುಷ ಎಂಬ ಮಾತು ಸತ್ಯಾಂಶದಿಂದ ಕೂಡಿದೆ ಎಂದು ಹೇಳಬಹುದಾಗಿದೆ. 
ಶಿವಯೋಗಿಸಿದ್ದರಾಮರು ತಮ್ಮ ಒಂದು ವಚನದಲ್ಲಿ, 

ಹೀಗೆ ೧೨ನೇ ಶತಮಾನದಲ್ಲಿ ಸಕಲೇಶ ಮಾದರಸನಿಂದ ಪ್ರಾರಂಭವಾಗುವ 
ಅರುವತ್ತೆಂಟು ಸಾವಿರ ವಚನಂಗಳ ಹಾಡಿ ಹಾಡಿ 

ಕನ್ನಡ ತತ್ವಪದ ಪರಂಪರೆ ಮುಂದೆ ನೂರೊಂದು ವಿರಕ್ತರ ಕಾಲದಲ್ಲಿ 
ಸೋತಿತೆನ್ನ ಮನನೋಡಯ್ಯ 

ಹೆದ್ದೊರೆಯಾಗಿ, ನಿಜಗುಣ ಶಿವಯೋಗಿಗಳ ಕಾಲದಲ್ಲಿ ಮಹಾಪೂರವಾಗಿ 
- ಎಂದು ಹೇಳಿದ್ದಾರೆ 

ಮುಂದುವರಿದು ಇದುವರೆಗೂ ಬೆಳೆದು ಬಂದಿದೆ. ಅದು ಬೆಳೆದುಬಂದ ಬಗೆಯನ್ನು 
ಇನ್ನೂ ಶರಣ ಸಕಲೇಶ ಮಾದರಸ ವೀಣಾಗಾನ ವಿಶಾರದನಾಗಿದ್ದರೆ, ಕಿನ್ನರಿ ವಿದ್ವಾಂಸರು ತಮಗೆ ಹೊಳೆದಂತೆ ಹೀಗೆ ವಿಭಜಿಸಿಕೊಂಡಿದ್ದಾರೆ : 
ಬ್ರಹ್ಮಯ್ಯ ಕಿನ್ನರಿ ಕಲಾವಿದನಾಗಿದ್ದನು. ಈ ಎಲ್ಲ ಸಂಗತಿಗಳು ಶರಣರು ಸಂಗೀತ ೧ . ಬಸವಯುಗ 
ಜ್ಞಾನವನ್ನು ಬಲ್ಲವರಾಗಿದ್ದರು ಎಂಬ ಮಾತನ್ನು ಸ್ಪಷ್ಟಪಡಿಸುತ್ತವೆ . ಹೀಗೆ ಉತ್ತಮ ೨. ನೂರೊಂದು ವಿರಕ್ತರ ಯುಗ 
ಸಂಗೀತ ಜ್ಞಾನವನ್ನು ಹೊಂದಿದ ಶರಣರು ಮೇಲೆ ಉಲ್ಲೇಖಿಸಿದ ನಮ್ಮ ಮೊದಲ ೩. ತೋಂಟದ ಸಿದ್ಧಲಿಂಗರ ಯುಗ 
ಘಟ್ಟದ ಕನ್ನಡ ಸಾಹಿತ್ಯದ ರಚನೆಗಳಾದ ದೇಶಿ ಹಾಡುಗಬ್ಬಗಳ ಮತ್ತು ತಮಿಳಿನ ೪. ಆಧುನಿಕ ಯುಗ 
ತೇವಾರಂ ಇವೇ ಮೊದಲಾದ ಸಂಗೀತ ಧಾರೆಗಳ ಪ್ರಭಾವ ಪ್ರೇರಣೆಯಿಂದ ಕನ್ನಡ - ಇದು ಡಾ|| ವೀರಣ್ಣ ರಾಜೂರು ಅವರು ಮಾಡಿದ ವಿಭಜನೆ. 
ಸಾಹಿತ್ಯದಲ್ಲಿ ಪ್ರಪ್ರಥಮವಾಗಿ ವಚನಗಳ ಜೊತೆಗೆ ಹಾಡಲೆಂದೇ ಉದ್ದೇಶಿಸಿ ಡಾ|| ಎಲ್. ಬಸವರಾಜು ಅದನ್ನು ಮೂರುರೀತಿಯಲ್ಲಿ ಹೀಗೆ ವಿಭಜಿಸಿರುವರು : 
ತತ್ವಪದಗಳನ್ನು ರಚಿಸಲು ಪ್ರಾರಂಭಿಸಿದರು ಎಂದು ಹೇಳಬಹುದು. 

೧ . ಬಸವಪೂರ್ವದ ಹಾಡುಗಳು 
ತತ್ವಪದ - ಸ್ವರವಚನ : ಅರ್ಥಸಾಮ್ಯತೆ 

೨ . ಬಸವ ಸಮಕಾಲೀನರ ಹಾಡುಗಳು 
ಶರಣರ ತತ್ವಪದಗಳು ಸ್ವರವಚನ ಎಂಬ ಹೆಸರಿನಿಂದ ಕರೆಸಿಕೊಂಡಿವೆ. ಸ್ವರವಚನ ೩ . ವಾಗ್ಗೇಯಕಾರರ ಹಾಡುಗಳು 
ಮತ್ತು ತತ್ವಪದ ಎಂಬ ಈ ಎರಡು ಪದಗಳಲ್ಲಿ ಅಂತಹ ಹೆಚ್ಚಿನ ಡಾ|| ಎಸ್. ವಿದ್ಯಾಶಂಕರ ಅವರು ನಾಲ್ಕು ಬಗೆಯಾಗಿ ವಿಭಜಿಸಿರುವರು. ಅವೆಂದರೆ : 
ಅರ್ಥಭಿನ್ನತೆಯನ್ನೇನೂ ನಾವು ಕಾಣುವುದಿಲ್ಲ. ಇವೆರಡು ಪದಗಳೂ ಪರಸ್ಪರ ೧. ಮೊದಲನೆಯ ಘಟ್ಟ - ಬಸವಾದಿ ಶಿವಶರಣರ ಕಾಲ 
ಅರ್ಥಸಾಮ್ಯತೆಯಿಂದ ಕೂಡಿರುವುದನ್ನು ಕಾಣಬಹುದು. ತತ್ವಪದ ಹೇಗೋ ೨. ಎರಡನೆಯ ಘಟ್ಟ - ವೀರಶೈವ ಪುನರುಜೀವನ ಕಾಲ 
ಹಾಗೆಯೇ ಸ್ವರವಚನಕೂಡಒಂದು ಸಂಯುಕ್ತ ಪದ. ಅಲ್ಲಿ ತತ್ವ ಮತ್ತು ಪದ ಎಂಬ ೩ . ಮೂರನೆಯ ಘಟ್ಟ - ಜಿಗುನಿ ಮರುಳಾರಾಧ್ಯ ಮೊದಲಾದವರ ಕಾಲ 
ಎರಡು ಪದಗಳು ಸಮಾವೇಶವಾಗಿದ್ದರೆ, ಇಲ್ಲಿ ಸ್ವರ ಹಾಗೂ ವಚನ ಎಂಬ ಎರಡು ೪. ನಾಲ್ಕನೆಯ ಘಟ್ಟ - ಚಿದಾನಂದ ಅವಧೂತಮೊದಲಾದವರ ಕಾಲ 
ಪದಗಳು ಸಮಾವೇಶಗೊಂಡಿವೆ. ತತ್ವ ಎಂಬುದಕ್ಕಿರುವ ಅರ್ಥಗಳನ್ನು ಮೇಲೆ ಡಾ|| ಎಮ್. ಎಸ್ . ಲಗ್ಗೆ ಅವರು ವಿಭಜಿಸಿದ ರೀತಿ ಹೀಗಿದೆ : 
ಕೊಟ್ಟಿದೆ. ಸ್ವರ ಎಂಬುದಕ್ಕೂ ಹೆಚ್ಚು ಕಡಿಮೆ ಇದೇ ಅರ್ಥಗಳಿವೆ. ನಮ್ಮ ಈ ಮಾತಿಗೆ ೧. ಬಸವಪೂರ್ವ ಯುಗದ ಸ್ವರವಚನಗಳು 
ಅಲ್ಲಮ ಪ್ರಭುಗಳ ಸ್ವರ ಎಂಬುದು ಪರತತ್ವ ಎಂಬ ಮಾತನ್ನು ಇಲ್ಲಿ ೨. ಬಸವಾದಿ ಶಿವಶರಣರ ಸ್ವರವಚನಗಳು 
ಗಮನಿಸಬಹುದು. ಈ ಅರ್ಥದೊಂದಿಗೆ ಇದು ರಾಗ , ಧ್ವನಿ , ಸಂಗೀತಗಳೆಂಬ ೩ . ನಿಜಗುಣಾದಿ ಶಿವಯೋಗಿಗಳ ಸ್ವರವಚನಗಳು 
ಅರ್ಥಗಳನ್ನೂ ಹೊಂದಿದೆ. ಇನ್ನು ಪದ ಎಂಬುದಕ್ಕೆ ಹಾಡು, ಗೀತೆ ಎಂಬ ೪ . ಆಧುನಿಕ ಸ್ವರವಚನಗಳು 
ಅರ್ಥಗಳೊಂದಿಗೆ ಹದಗೊಂಡ ಶಬ್ದ, ಸರಿಯಾಗಿ ಬೆಂದಿರುವ ಸ್ಥಿತಿ ಎಂಬ ನಮಗೆ ಕಾಲ ಕಾಲಕ್ಕೆ ಕರೆಸಿಕೊಂಡ ಹೆಸರಿನಿಂದ ಅವುಗಳನ್ನು ಹೀಗೆ ವಿಭಜಿಸಿ 
ಅರ್ಥಗಳಿವೆ ಎಂದು ಮೇಲೆಯೇ ಹೇಳಿದೆ. ವಚನ ಎಂಬುದರ ಸಾಮಾನ್ಯವಾದ ಅಭ್ಯಸಿಸಬಹುದೆಂದು ತೋರುತ್ತದೆ : 
ಅರ್ಥ ಮಾತು ಎಂದೇನೋ ಇದೆ. ಆದರೆ ಶರಣರ ಮಾತುಗಳು ನಮ್ಮ - ನಿಮ್ಮಂತೆ ೧ . ಸ್ವರವಚನದ ಪ್ರಾರಂಭ ಯುಗ 
ಸಾಮಾನ್ಯವಾದ, ಸಾಧಾರಣವಾದ, ಮಾತುಗಳಲ್ಲ. ಅವು ಚೆನ್ನಾಗಿ ಹದಗೊಂಡ ಹುಸಿ ೨. ಸ್ವರವಚನಗಳ ಪುನರುಜೀವನ ಯುಗ 
ಹೊದ್ದಿಲ್ಲದ ಮಾತುಗಳು, ಸರಿಯಾಗಿ ಬೆಂದಿರುವ, ಪಕ್ವಗೊಂಡಿರುವ ಮಾತುಗಳು, ೩ . ಕೈವಲ್ಯ ಪದಗಳ ಯುಗ 
ವ್ಯವಸ್ಥಿತವಾಗಿ ತತ್ವ - ಸಿದ್ಧಾಂತಗಳನ್ನು ಪ್ರತಿಪಾದಿಸುವಂಥ ಮಾತುಗಳು. ಅಂತೆಯೇ - ೪, ತತ್ವಪದಗಳ ಯುಗ . 
ಅವರ ಸ್ವರವಚನಗಳಂತೆ ವಚನಗಳುಕೂಡ ರಾಗಬದ್ಧವಾಗಿ ಹಾಡಲು ಬರುತ್ತವೆ. ಈ ೧. ಸ್ವರವಚನದ ಪ್ರಾರಂಭ ಯುಗ 
ಹಿನ್ನೆಲೆಯಲ್ಲಿ ಜನಪದ ಪರಿಭಾಷೆಯಲ್ಲಿ ತತ್ವಪದಗಳೆಂದು ಕರೆಯಲಾದ ತತ್ವಪದಗಳನ್ನು ಸ್ವರವಚನ ಯುಗಕ್ಕೆ ವಿದ್ವಾಂಸರು ಬಸವಯುಗ ಎಂದು ಕರೆದಿದ್ದಾರೆ. ಈ 
ವಚನ ಪರಿಭಾಷೆಯಲ್ಲಿ ಸ್ವರವಚನಗಳೆಂದು ಕರೆದಿರುವುದು ಸಮಂಜಸವಾಗಿದೆ. ಯುಗದಲ್ಲಿ ರಚನೆಯಾದ ತತ್ವಪದಗಳು ಸ್ವರವಚನ ಎಂಬ ಹೆಸರಿನಿಂದ 
ಪರಂಪರೆ 

ಕರೆಸಿಕೊಂಡಿವೆ ಎಂದು ಮೇಲೆಯೇ ಹೇಳಿದೆ. ಈ ಯುಗದ ಸಕಲೇಶ ಮಾದರಸ 
- ಶರಣರಲ್ಲಿ ಸ್ವರವಚನಗಳನ್ನು ಅರ್ಥಾತ್ ತತ್ವಪದಗಳನ್ನು ಮೊಟ್ಟಮೊದಲಿಗೆ ಮೊಟ್ಟಮೊದಲಿಗೆ ತತ್ವಪದಗಳನ್ನು ಬರೆದು ತತ್ವಪದಗಳ ಆದ್ಯಪ್ರವರ್ತಕನೆನಿಸಿದನು. 
ಯಾರು ಬರೆದರು ಎಂಬ ವಿಚಾರವಾಗಿ ವಿದ್ವಾಂಸರಲ್ಲಿ ಇಂದಿಗೂ ಜಿಜ್ಞಾಸೆ ಇದೆ. ಅವನ ತರುವಾಯ ಅವನು ಪ್ರಾರಂಭಿಸಿದ ಈ ತತ್ವಪದ ಪರಂಪರೆಯನ್ನು ಈ 
ಕೆಲವರು ವಚನಗಳನ್ನು ಹೇಗೋ ಹಾಗೇ ಸ್ವರವಚನಗಳನ್ನು ಸಹ ಜೇಡರ ಯುಗದಲ್ಲಿ ಬಸವಾದಿ ಶರಣರು ಮುಂದುವರಿಸಿದರು. ಜೇಡರ ದಾಸಿಮಯ್ಯ , 
ಮೇ ೨೦೧೯ 

ಹೊಸತು೬೧ 


C 


ಡ 


a 


ಬಸವಣ್ಣ , ಚೆನ್ನಬಸವಣ್ಣ, ಅಲ್ಲಮಪ್ರಭುದೇವ, ಅಕ್ಕಮಹಾದೇವಿ, ಅಂಬಿಗರ ಚೌಡಯ್ಯ , ಈ ಯುಗದಲ್ಲಿ ೭೦೦ಕ್ಕೂ ಹೆಚ್ಚು ತತ್ವಪದಗಳು ರಚನೆಯಾದವು, ತತ್ವಪದ ಸಾಹಿತ್ಯ 
ಸೊಡ್ಡಳ ಬಾಚರಸ, ಹಾವಿನಹಾಳ ಕಲ್ಲಯ್ಯ , ಸಿದ್ದರಾಮ , ನೀಲಮ್ಮ , ಅಕ್ಕನಾಗಮ್ಮ , ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದವು. 
ಅಮುಗಿದೇವಯ್ಯ , ಮಡಿವಾಳ ಮಾಚಯ್ಯ , ಹಡಪದ ಅಪ್ಪಣ್ಣ ಹಡಪದ ಲಿಂಗಮ್ಮ , ೩ . ಕೈವಲ್ಯ ಪದಗಳ ಯುಗ 
ಅಗ್ಗವಣಿ ಹೊನ್ನಯ್ಯ , ನಿಜಗುಣಯೋಗಿ, ಆದಯ್ಯ , ಉಳಿಯುಮೇಶ್ವರ ಚಿಕ್ಕಣ್ಣ, ಈ ಯುಗಕ್ಕೆ ನಿಜಗುಣ ಶಿವಯೋಗಿಗಳ ಯುಗ ಎಂದೂ ಕರೆಯಲಾಗುತ್ತದೆ. 
ನಿಜಲಿಂಗ ಚಿಕ್ಕಯ್ಯ , ಗುರುಪುರದ ಮಲ್ಲಯ್ಯ , ಅಗ್ನವಣಿ ಹಂಪಯ್ಯ , ಜೋದರ ನಿಜಗುಣ ಶಿವಯೋಗಿಗಳು ಶಿವಶರಣರಂತೆ ಮತ್ತು ಹರಿದಾಸರಂತೆ ಅನುಭಾವ 
ಮಾಯಣ್ಣ, ಪುಷದ ಸೋಮಯ್ಯ, ಬಹುರೂಪಿ ಚೌಡಯ್ಯ ಮೊದಲಾದ ಸಾಧನೆಯಲ್ಲಿ ಗುರುವಿಗೆ ಹೆಚ್ಚಿನ ಮಹತ್ವ ನೀಡಿದರು. ಅವರು ತಮ್ಮ ಕೈವಲ್ಯ 
ಇಪ್ಪತ್ತೈದಕ್ಕೂ ಹೆಚ್ಚು ಜನ ಶರಣರು ಈ ಯುಗದಲ್ಲಿ ವಚನಗಳ ಜೊತೆಗೆ ರಾಗ - ಪದ್ದತಿಯನ್ನು ಗುರುವಾಣಿಯಿಂದಲೇ ಪ್ರಾರಂಭಿಸಿದರಲ್ಲದೆ ಅದರ ಕೊನೆಯಲ್ಲೂ 
ತಾಳ - ಲಯಬದ್ದವಾದ ೨೫೦ಕ್ಕೂ ಅಧಿಕ ಸಂಖ್ಯೆಯ ತತ್ವಪದಗಳನ್ನು ರಚಿಸಿದ್ದಾರೆ. ಗುರುವನ್ನು ಕುರಿತಾಗಿ ಉತ್ತಮ ಗೀತೆಗಳನ್ನು ರಚಿಸಿದ್ದಾರೆ. ತಮ್ಮ ಕೈವಲ್ಯ ಪದ್ಧತಿಯ 

ಬಸವಾದಿ ಶರಣರು ತತ್ವಪದಗಳನೇನೋ ಬರೆದರು. ಆದರೆ ಅವರ ವಚನಗಳಂತೆ ( ೧೭೪ ಪದಗಳ ಸಂಕಲನ) ಮೂಲಕ ಅವರು ಇಹಲೋಕವನ್ನು ತಿರಸ್ಕರಿಸಿದ, 
ತತ್ವಪದಗಳು ಜನಜೀವನದಲ್ಲಿ ಬೆರೆಯಲಿಲ್ಲ. ಏಕೆಂದರೆ ಅವುಗಳಲ್ಲಿ ಪ್ರತಿಪಾದಿತವಾದ, ವೈರಾಗ್ಯದಿಂದ ಕೂಡಿ ಪ್ರವೃತ್ತಿಮುಖವಾದ, ಆದರೂ ನಿರ್ಲಿಪ್ತ ನಿಲುವಿನ ಒಂದು 
ತತ್ವ -ಸಿದ್ಧಾಂತಗಳು ತುಂಬ ಗಹನವಾಗಿವೆ. ಮೇಲಾಗಿ , ಅವುಗಳದು ಬೆಡಗಿನ ಭಾಷೆ . ವಿಶಿಷ್ಟ ಮಾರ್ಗವನ್ನು ರೂಪಿಸಿದರು. ಗಹನವಾದ ಆಧ್ಯಾತ್ಮಿಕ ತತ್ವಗಳನ್ನು 
ಅಧಿಕ ಸಂಕೇತಗಳ ಬಳಕೆ . ಹೀಗಾಗಿ ಅವು ಜನಸಾಮಾನ್ಯರಿಗೆ ಅಷ್ಟೊಂದು ಭಾವಪೂರ್ಣವಾದ ಸಾಹಿತ್ಯ ರೂಪದಲ್ಲಿ ಹದವಾದ ನಾದವಿನ್ಯಾಸದ ಹಿನ್ನೆಲೆಯಲ್ಲಿ 
ಸುಲಭವಾಗಿ ತಿಳಿಯುವಂತಿರಲಿಲ್ಲ. ಅದೇನೇ ಇದ್ದರೂ ಕನ್ನಡದಲ್ಲಿ ಮೊಟ್ಟಮೊದಲು ತಂದು ಒಂದು ಹೊಸ ಪರಂಪರೆಯನ್ನು ಹುಟ್ಟುಹಾಕಿದರು. ಅವರು ಹಾಕಿಕೊಟ್ಟ ಈ 
ತತ್ವಪದಗಳನ್ನು ರಚಿಸುವುದರ ಮೂಲಕ ಕನ್ನಡ ತತ್ವಪದ ಪರಂಪರೆಗೆ ಒಂದು ಪರಂಪರೆಯನ್ನು ಸರ್ಪಭೂಷಣ ಶಿವಯೋಗಿ(ಕೈವಲ್ಯ ಕಲ್ಪವಲ್ಲರಿ), ಬಾಲಲೀಲಾ 
ಭದ್ರವಾದ ಬುನಾದಿಯನ್ನು ಹಾಕಿದಶ್ರೇಯಸ್ಸು ಈ ಶಿವಶರಣರಿಗೆ ಸಲ್ಲುತ್ತದೆ. ಮಹಂತ ಶಿವಯೋಗಿ(ಕೈವಲ್ಯ ದರ್ಪಣ) ಮುಪ್ಪಿನ ಷಡಕ್ಷರಿ, (ಸುಬೋಧಸಾರ) 
- ಕ್ರಿ. ಶ. ೧೨೬೭ರಲ್ಲಿ ಕಲ್ಯಾಣಕ್ರಾಂತಿ ಸಂಭವಿಸಿತು. ಶರಣರೆಲ್ಲರೂ ಸೋಮೇ ಕಟ್ಟೆ ಕರಿಬಸವಾಕ್ಯ (ಕೈವಲ್ಯ ಪದಗಳು) ಗುರುಬಸವಾರ (ಕೈವಲ್ಯ 
ಕಲ್ಯಾಣದಿಂದ ಚದುರಿಹೋದರು. ಅವರ ವಚನ - ಸ್ವರವಚನಗಳು ಚೆಲ್ಲಾಪಿಲ್ಲಿಯಾಗಿ ಪದ್ದತಿ) ಘನಮಠದಾರೆ , ( ಭಕ್ತಿ ಸುಧಾಸಾರ) ಮೈಲಾರ ಬಸವಲಿಂಗ ಶರಣ 
ಹೋದವು. ಆನಂತರ ಬಂದ ಹರಿಹರ, ರಾಘವಾಂಕ, ಪದ್ಮಣಾಂಕನನ್ನು ಬಿಟ್ಟರೆ ( ಶಿವಾನುಭವ ದರ್ಪಣ ) ಮೊದಲಾದವರು ಮುಂದುವರಿಸಿದರು. 
ಹೇಳಿಕೊಳ್ಳುವಂಥ ಕವಿಗಳಾರೂ ಸಾಹಿತ್ಯ ಕೃಷಿ ಮಾಡಲಿಲ್ಲ . ಹೀಗಾಗಿ ಈ ಅದೈತ ತತ್ವಬೋಧೆ, ಲೋಕನೀತಿ, ಭಕ್ತಿ, ಜ್ಞಾನ, ವೈರಾಗ್ಯ ಪ್ರತಿಪಾದನೆ, ಸರಳ 
ಅವಧಿಯಲ್ಲಿ ಸ್ವರವಚನ ಸಾಹಿತ್ಯ ರಚನಾ ಕಾರವು ಸ್ಥಗಿತಗೊಂಡಿತು. 

ನೇರ ಭಾಷೆ ಈ ಪದಗಳ ಪ್ರಮುಖ ವೈಶಿಷ್ಟ್ಯ 
- ಈ ಅವಧಿಯಲ್ಲಿ ಸ್ವರವಚನದ ಸೃಷ್ಟಿಕಾವ್ಯವೇನೋ ಸ್ಥಗಿತಗೊಂಡಿತು. ಆದರೆ ೪. ತತ್ವಪದಗಳ ಯುಗ 
ಅವುಗಳನ್ನು ಹಾಡುವ ಕ್ರಿಯೆ ಜಾರಿಯಲ್ಲಿತ್ತು. ಇದಕ್ಕೆ ರಾಘವಾಂಕನ ಸಿದ್ಧರಾಮನ ಕ್ರಿ. ಶ. ೧೭, ೧೮, ೧೯ ಮತ್ತು ೨೦ನೇ ಶತಮಾನದ ಮೊದಲೆರಡು ದಶಕದ 
ಚಾರಿತ್ರದಲ್ಲಿ ಉಕ್ತವಾದ ಪದ್ಯವೊಂದು ನಿದರ್ಶನವಾಗಿ ನಿಲ್ಲುತ್ತದೆ. 

ಕಾಲವನ್ನು ನಾವು ತತ್ವಪದಗಳ ಸುವರ್ಣಯುಗ ಎಂದು ಕರೆಯಬೇಕು. ಈ ಕಾಲದ 
ಇತ್ತಲಾ ಪುರದ ಮಹಾಮನೆಯ ಬಾಗಿಲೊಳು ಮೊಳಗಿತ್ತು 

ಹಾಡುಗಳು ತತ್ವಪದಗಳು ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿವೆ . ಈ ಕಾಲದಲ್ಲಿ 
ಪ್ರಹಾರ ಭೇರಿಯ ಶಂಕನಾದ ಪೊಳೊತ್ತು ಪ್ರಾತಃಕಾಲ ಪೂಜೆ 

ಕರಾವಳಿ ಮತ್ತು ಪಶ್ಚಿಮ ಘಟ್ಟವನ್ನು ಬಿಟ್ಟರೆ ಉಳಿದಂತೆ ಕರ್ನಾಟಕದ ಎಲ್ಲ 
ವಚನಾದ್ವಯ ಸ್ತೋತ್ರ ಪಠನಂಗಳಿಂದ ಬಿತ್ತರಂಬಡೆದ ಶರಣಾವಳಿ ಹಾಡುತ್ತ ಭಾಗಗಳಲ್ಲಿ ತತ್ವಪದಗಳು ರಚನೆಯಾದವು. ಶಿಷ್ಟ ಭಾಷೆಯಲ್ಲಿ ರಚನೆಯಾಗುತ್ತಿದ್ದ 
ನೆನೆವ ಹೊತ್ತು 

ತತ್ವಪದಗಳು ಈ ಯುಗದಲ್ಲಿ ಜನಪದ ಭಾಷೆಯಲ್ಲಿ ರಚನೆಯಾಗಲು 
೨. ಸ್ವರವಚನಗಳ ಪುನರುಜೀವನ ಯುಗ : ೧೪ , ೧೫ನೇ ಶತಮಾನ 

ಪ್ರಾರಂಭಿಸಿದವು. ರಾಮಪುರದ ಬಕ್ಕಪ್ಪ, ಶಿಶುನಾಳ ಶರೀಫ, ಅವನ ಶಿಷ್ಯರು, 
ಈ ಯುಗವನ್ನು ನೂರೊಂದು ವಿರಕ್ತರ ಯುಗ ಎಂದು ಕರೆದಿದ್ದಾರೆ. ಈ ಕಾಲ ಮದ್ದೀರ ಸ್ವಾಮಿ , ಘನಮಠದ ನಾಗಭೂಷಣ, ಕೂಡಲೂರು ಬಸವಲಿಂಗ ಶರಣರು, 
ಸ್ವರವಚನಗಳ ಪುನರುಜೀವನ ಕಾಲ. ಈ ಕಾಲದಲ್ಲಿ ತತ್ವಪದಗಳಿಗೆ ಮತ್ತೆ ಜೀವ ನೀರಲಕೇರಿ ಬಸವಲಿಂಗ, ಸಾರವಡದ ಚಿಕ್ಕಪ್ಪಯ್ಯ , ಶಿರಗಾಪುರದ ಬಂಡೆಪ್ಪ , 
ಬಂದಿತು. ವಿಜಯನಗರದ ಅರಸ ಪ್ರೌಢದೇವರಾಯನ ಕಾಲದ ನೂರೊಂದು ಕೊಳೂರು ಹಸನಾ , ಚಿದಾನಂದಾವಧೂತರು, ಐನೂಲಿ ಕರಿಬಸವಾರ , ನಿಡವಂಚಿ 
ವಿರಕ್ತರು ಕಲ್ಯಾಣ ಕ್ರಾಂತಿಯಿಂದಾಗಿ ಚದುರಿಹೋಗಿದ್ದ ವಚನ ಸ್ವರವಚನಗಳನ್ನು ಭದ್ರೇಶ್ವರ , ಮರಕುಂದಿ ಬಸವಣ್ಣಪ್ಪ , ಧುಮ್ಮನಸೂರು ಸಿದ್ಧಪ್ರಭು, ಮುಡಬಿ ಮಸ್ತ 
ಒಂದೆಡೆ ಕಲೆಹಾಕುವ, ಸಂಗ್ರಹ, ಸಂಕಲನ ಸಂಪಾದನೆ ರೂಪದಲ್ಲಿ ಅಲಿಶಾ ಖಾದರಿ, ಗುರು ಖಾದರಿ ಪೀರ- ಹೀಗೆ ಅಸಂಖ್ಯಾತ ತತ್ವಪದಕಾರರು 
ಸಂಯೋಜಿಸುವ ಕೆಲಸ ಮಾಡಿದರು. ಈ ಕಾರ್ಯ ತುಂಬ ವ್ಯಾಪಕವಾಗಿ ಅಂದು ಅನೇಕ ತತ್ವಪದಗಳನ್ನು ರಚಿಸಿದರು. ಅವರಲ್ಲಿ ಕೆಲವರು ಬುಲಾಯಿ , 
ನಡೆಯಿತು. ಮಾತ್ರವಲ್ಲ ಅವರು ತಾವೂ ಸ್ವತಃ ವಚನ ಸ್ವರವಚನ ಬರೆಯುವ ಮೊಹರಂ, ಆರತಿ, ಗೀಗೀಯಂಥ ಜಾನಪದ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ 
ಕಾರ್ಯ ಮಾಡಿದರು. ಕರಸ್ಥಲದ ನಾಗಿದೇವ, ಬತ್ತಲೇಶ್ವರ , ನಿರ್ವಾಣಿ ಬೋಳೇಶ, ಪದಗಳನ್ನು ರಚಿಸಿದರು, ನಾಟಕಗಳನ್ನು ಬರೆದರು. 
ಮಗ್ಗೆಯ ಮಾಯಿದೇವ, ವೀರಣ್ಣದೇವ, ಕವಿಲಿಂಗ, ಶಂಕರದೇವ - ಈ ಮೊದಲಾದ ಇವರು ಆರೂಢ ಪಂಥದ ಜಾಡಿನಲ್ಲಿ ನಡೆದು ಸಂಸಾರದ ಅಸಾರತೆಯನ್ನು 
ನೂರೊಂದು ವಿರಕ್ತರು ೫೦೦ಕ್ಕೂ ಹೆಚ್ಚು ತತ್ವಪದಗಳನ್ನು ಬರೆದು ಈ ಪ್ರಕಾರದ ಸಾರುತ್ತ ಗುರುವೇ ಪರದೈವ ಎಂದು ನಂಬಿದರು. ಭಕ್ತಿಜ್ಞಾನ ವೈರಾಗ್ಯಕ್ಕೆ ಹೆಚ್ಚು ಮಹತ್ವ 
ವಿಪುಲತೆಗೆ ಕಾರಣರಾದರು. ಲಿಂಗವಂತ ತತ್ವ , ನೀತಿ ಸುತಿ, ಸಮಾಜ ವಿಮರ್ಶೆ, ಕೊಟ್ಟರು. ಜೀವನದ ಅನಿತ್ಯತೆ, ಸಂಸಾರ ಕ್ಷಣಿಕ , ಮುಕ್ತಿಯ ಹಂ ! 
ನೂತನ ಬಂಧಗಳ ಬಳಕೆ ಈ ಯುಗದ ತತ್ವಪದಗಳ ವೈಶಿಷ್ಟ್ಯ . ಇವರ ಕಾಲದಲ್ಲೂ ಯೋಗವಿಚಾರ, ಸಮಾಜ ವಿಡಂಬನೆ, ಅನುಭಾವ, ಮತೀಯ ಸಹಿಷ್ಣುತೆ , ಆತ್ಮಶೋಧನೆ, 
೧೨ನೇ ಶತಮಾನದ ಶರಣರ ಮಾರ್ಗವೇ ಮುಂದುವರಿಯಿತು. ಹೀಗಾಗಿ ಅವರ ಸತಿ - ಪತಿಭಾವ , ವಸಾಹತುಶಾಹಿ ಖಂಡನೆ, ಧಾರ್ಮಿಕ ವಿಡಂಬನೆ ಮೊದಲಾದ 
ತತ್ವಪದಗಳಂತೆ ಇವರ ತತ್ವಪದಗಳು ಕೂಡ ಜನಸಾಮಾನ್ಯರಿಂದ ದೂರ ಉಳಿದವು. ಅಂಶಗಳು ಇವರ ತತ್ವಪದಗಳಲ್ಲಿ ಕಂಡುಬರುತ್ತವೆ. ಇಲ್ಲಿ ಪ್ರಾಣಿ ರೂಪಕಗಳು, ದೈಹಿಕ 

ಲಿಂಗವಂತ ಸಾಹಿತ್ಯ ಪರಂಪರೆಯಲ್ಲಿ ತೋಂಟದ ಸಿದ್ಧಲಿಂಗರದು ಬಹು ಪ್ರತಿಮೆಗಳು, ಲೈಂಗಿಕ ಪರಿಕಲ್ಪನೆಗಳು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಮೂಡಿಬಂದಿವೆ. 
ದೊಡ್ಡ ಹೆಸರು. ೧೫ನೇ ಶತಮಾನದ ಏಳುನೂರೊಂದು ವಿರಕ್ತರೆಂದು ಕರೆಸಿಕೊಳ್ಳುವ ಹೀಗೆ ಶರಣರಿಂದ ಪ್ರಾರಂಭವಾದ ತತ್ವಪದ ಸಾಹಿತ್ಯ ನೂರೊಂದು, 
ಅವರ ಶಿಷ್ಯ ಪ್ರಶಿಷ್ಯರು ಈ ಯುಗದಲ್ಲಿ ಸ್ವರವಚನಗಳ ಪರಂಪರೆಯನ್ನು ಏಳನೂರೊಂದು ವಿರಕ್ತ ಹಾಗೂ ನಿಜಗುಣ ಶಿವಯೋಗಾದಿಗಳ ಮೂಲಕ 
ಮುಂದುವರಿಸಿದರು. ಅದಕ್ಕೆ ಹೆಚ್ಚಿನ ವ್ಯಾಪ್ತಿ - ವೇಗಗಳನ್ನು ತಂದುಕೊಟ್ಟರು. ಜಿಗುನಿ ಜಾನಪದ ತತ್ವಪದಕಾರರವರೆಗೆ ಬೆಳೆದುಬಂದಿದೆ. 
ಮರುಳದೇವ, ಕಂಬಾಳ ಶಾಂತಮಲ್ಲೇಶ, ಕವಿ ಹೊನ್ನ ಸಿದ್ದಲಿಂಗ, ಮೊದಲಾದವರು 
ಸ್ವರವಚನಗಳನ್ನು ಬರೆದರು. ಕಂಬಾಳ ಶಾಂತಮಲ್ಲೇಶರು ಸ್ವರವಚನಗಳನ್ನು , 

ಡಾ | ಗುರುಲಿಂಗಪ್ಪ ಧಬಾಲೆ 
ಶಿವಯೋಗ ಪ್ರದೀಪಿಕೆ, ಗಣವಚನ ರತ್ನಾವಳಿ ಎಂಬ ಕೃತಿಗಳನ್ನು ಹೊರತಂದರು. 

ನಂ . ೫ / ೧ , ಶ್ಯಾನುಭೋಗ ನಂಜುಂಡಪ್ಪ ಗಲ್ಲಿ 
ಇವು ಸ್ವರವಚನ ಸಾಹಿತ್ಯಕ್ಕೆ ಈ ಯುಗ ನೀಡಿದ ಬಹುದೊಡ್ಡ ಕೊಡುಗೆ . 

ಚಿಕ್ಕಮಾವಳ್ಳಿ ಅಂಚೆ, ಬೆಂಗಳೂರು - ೫೬೦ ೦೦೪ 
ಹೊಸತು೬೨ 

- ಮೇ ೨೦೧೯ 


UIDE 


ಸೃಜನಶೀಲ ಕಲಾ ಶಿಕ್ಷಕ ಲೋಹಾರ್ 

ಧಾರವಾಡದಲ್ಲಿ ನೆಲೆಸಿರುವ ಕಲಾವಿದ, ಶಿಕ್ಷಕ ಶ್ರೀ ಶಶಿಧರ ಎಂ. 
ಲೋಹಾರ್ ಅವರದ್ದು ಚಿತ್ರಕಲೆಯಲ್ಲಿ ನುರಿತ ಕೈ , ಪ್ರಸ್ತುತ 
ಧಾರವಾಡದ ಜೆ.ಎಸ್. ಎಸ್ . ಕಲಾ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿ 
ಕಲಾ ಸೇವೆಯಲ್ಲಿ ನಿರತರಾಗಿದ್ದಾರೆ. ಕರ್ನಾಟಕ ಲಲಿತಕಲಾ 
ಅಕಾಡೆಮಿಯ ಮಾಜಿ ಸದಸ್ಯರಾದ ಲೋಹಾರ್ ಅವರು 
ಬೆಂಗಳೂರಿನ ಕೆನ್ ಕಲಾ ಶಾಲೆಯಲ್ಲಿ ಡಿಪ್ಲೊಮಾ ಪದವಿ 
ಮುಗಿಸಿದ ನಂತರ ಧಾರವಾಡದ ಹಾಲಭಾವಿ ಕಲಾ ಶಾಲೆಯಲ್ಲಿ 
ಆರ್ಟ್ ಮಾಸ್ಟರ್ ಪದವಿಯನ್ನು ಪಡೆದಿದ್ದಾರೆ. ಹಲವಾರು 
ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಇವರು ಭಾರತದ ಪ್ರಮುಖ 
ಸ್ಥಳಗಳಲ್ಲಿ ಚಿತ್ರಕಲಾ ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ. ನೂರಾರು 
ವಿದ್ಯಾರ್ಥಿಗಳಿಗೆ ಚಿತ್ರಕಲೆಯ ಮಾರ್ಗದರ್ಶಕರಾಗಿದ್ದಾರೆ. 


( HLLI 


) 


t. 


| 


| 


(11 


11111111111 


iddddd. 


141164 


1111111 


Printed & published by Dr. Siddanagouda Patil on behalf ofNavakarnataka Publications ( P) Ltd ., Embassy Centre, Crescent Road , Bengaluru -1 

and printed at Sri Vinayaka Printers, No. 738 / 10 , 60th Cross, 5th Block , Rajajinagar, Bengaluru -560 010 . Published at Bengaluru . 

Editor : Dr. Siddanagouda Patil. © All rights reserved. Reproduction in whole or in part without permission is prohibited . 
ಮೇ ೨೦೧೯ 

ಹೊಸತು ೬೩ 


HOSATHU Kannada Monthly /MAY 2019 / 25 (No. of Pages 64 ) Date of Publication : 26th of every month 
RNIRegd .KARKAN / 1999 / 00614 . Karnataka Regd .KRNA/ BGE/07 /2018 - 2020 

Licenced to postwithout prepayment. WPP No . 14 . 
Posted at BENGALURU PSO , MYSORE ROAD , BENGALURU -560 026 on the 28th of every month . 


The secret of younger 
looking, glowing skin . 


TOTAL SKIN CARE 


Sandal & 
Turmeric 


SANTOR 


New 


SANTOR 


SANTOR 


The secret of younger looking skin 


